ಪ್ರಕಾಶಕರು: 
ರಾಜ್ಯ ಸಮಿತಿ 
ಶ್ರೀಕನಕದಾಸರ ನಾಲ್ಕನೆಯ ಶತಮಾನೋತ್ಸವ 
ರವೀಂದ್ರ ಕಲಾಕ್ಸೇತ್ರ 
ಶ್ರೀಜಯಚಾಮರಾಜ ಒಡೆಯರ್‌ ರಸ್ತೆ 
ಚಿಂಗಳೊರು-೨ 


~ 


pA 


CG 


ಕ 


ಮಹಾತ್ಮ ಕನಕದಾಸ ಪ್ರಶಸ್ತಿ 


ಪ್ರಕಾಶಕರು: 
`ರಾಜ್ಯಸನಮಿತಿ 
ಶ್ರೀಕನಕದಾಸರ ನಾಲ್ಕನೆಯ ಶತಮಾನೋತ್ಸವ 
ರವೀಂದ್ರ ಕಲಾಕ್ಸೇತ್ರ 
ಶ್ರೀಜಯಚಾಮರಾಜ ಒಡೆಯರ್‌ ರಸ್ತೆ 
ಬೆಂಗಳೂರು-೨ 


ಮೊದಲನೆಯ ಮುದ್ರಣ ೧೯೬೫ 
ಪ್ರತಿಗಳು: ೫,೦೦೦ 


ಇದರ ಸ್ವಾಮ್ಯ ರಾಜ್ಯ ಸಮಿತಿಗೆ ಸೇರಿದೆ 


ಬೆಂಗಳೂರು ಪ್ರೆಸ್‌ 
ಮೈಸೂರು ರೋಡು, ಬೆಂಗಳೂರು ಸಿಟಿ 
೧೯೬೫ 


Messages 


Vice-President of 
India, 
New Delhi, 
Marcn 19, 1965. 


DEAR SHRI RAMACHANDRA, 
Thank you for your letter dated the 14th March 1965. 


Let me congratulate you all on the befitting manner in which 
the Fourth Centenary Celebrations of Sri Kanakadas will be 
celebrated on the 15th April 1965. The epoch-making life and 
the supreme self-saciifice of Sri Kanakadas, the rencwned saint, 
poet and philosopher of Karnataka, have been a scurce of 
inspiration and joy for his innumerable devotees and admirers. 


I send my best wishes for the success of the Fourth Centenary 
Celebrations of Sri Kanakadas as also for the Souvenir to be 
published for commemorating this happy event. 


Yours sincerely, 
DR. ZAKIR HUSSAIN. 


ಕನಕದಾಸರ ನಾಲ್ಕನೆಯ ಶತಮಾನೋತ್ಸವ ಸಮಿತಿಗೆ ಬಂದ 
ಸಂದೇಶಗಳು 


ಭಾರತದ ಉಪರಾಷ್ಟ್ರಪತಿ, 
ನವದೆಹಲಿ, 
ತಇ॥ ೧೯-೩-೧೯೬೫. 


ಏಪ್ರಿಲ್‌ ೧೫ ನೆಯ ತಾರೀಖಿನಂದು ಕನಕದಾಸರ ನಾಲ್ಕನೆಯ ಶತ 
ಮಾನೋತ್ಸವವನ್ನು ವಿಜಂಜಭಣೆಯಿಂದ ನಡೆಸಲಿರುವ ತಮ್ಮೆಲ್ಲರಿಗೂ ಹಾರ್ದಿಕ 
ಅಭಿನಂದನೆಗಳು. ಕನಕದಾಸರು ಯುಗಪ್ರವರ್ತಕರು. ಅವರು ಮಾಡಿದ ತ್ಯಾಗ 
ಬಹಳ ದೊಡ್ಡದು. ಕರ್ನಾಟಕದ ಈ ಮಹಾಸಂತ್ಯ ಕವಿ, ದಾರ್ಶನಿಕ 
ಶ್ರೀ ಕನಕದಾಸರು ತಮ್ಮನ್ನು ಭಕ್ತಿಯಿಂದ ಆರಾಧಿಸುವವರೆಲ್ಲರಿಗೂ ಹರ್ಷವನ್ನೂ 
ಆತ್ಮತೇಜಸ್ಸನ್ನೂ ದಯಪಾಲಿಸುತ್ತಾ ಬಂದಿದ್ದಾರೆ. | 
ಈ ಸಂದರ್ಭದಲ್ಲಿ ನಾನು ಈ ಚತುಶ್ಶತಮಾನೋತ್ಸವ ಜಯಪ್ರದವಾಗಿ 
ನಡೆಯಲೆಂದೂ ಈ ಶುಭಮುಹೂರ್ತದ ನೆನಪು ನೆಲೆಯಾಗಿ ನಿಲ್ಲಲು ಪ್ರಕಟಿ 
ವಾಗುವ ಸ್ಮಾರಕ ಸಂಚಿಕೆ ಯ.ಶಸ್ತಿಯಾಗಲೆಂದೂ ಹಾರೈಸುತ್ತೇನೆ. 
ಡಂ॥ ಜಕೀರ್‌ ಹುಸೇನ್‌. 


Prime Minister's Secretariat, 
New Delhi, 
March 19, 1965. 


The Prime Minister is glad to learn that the 4th Centenary 
of Sri Kanakadasa, a saint, poet and philosopher of Karnataka, 
is going to be celebrated on April 15, 1965 and that a Souvenir 
is being published in that connection. He sends his good wishes 
on the occasion. 


P. N. 54111, 
Private Secretary to the 
Prime Minister. 


ಭಾರತದ ಪ್ರಧಾನ ಮಂತ್ರಿಗಳ ಕಛೇರಿ, 
ನವದೆಹಲಿ, 
ತಾ॥ ೧೯-೩-೧೯೬೫. 
ಕರ್ನಾಟಕದ ಕವಿ-ಸಂತ-ದಾರ್ಶನಿಕರ ಪೈಕಿ ಒಬ್ಬರಾದ ಕನಕದಾಸರ 
ನಾಲ್ಕನೆಯ ಶತಮಾನೋತ್ಸವವನ್ನು ತಾವು ಏಪ್ರಿಲ್‌ ೧೫ರಂದು ನಡೆಸುವು 
ದಾಗಿಯೂ ಮತ್ತು ಆ ಸಂದರ್ಭದಲ್ಲಿ ಒಂದು ಸ್ಮಾರಕ ಸಂಚಿಕೆಯನ್ನು ಪ್ರಕಟಸು 
ವುದಾಗಿಯೂ ತಿಳಿದು ಪ್ರಧಾನಿಯವರು ತುಂಬ ಸಂತೋಷಪಟ್ಟರು. 


ಈ ಸಂದರ್ಭದಲ್ಲಿ ಅವರು ತಮ್ಮ ಶುಭಾಶಯಗಳನ್ನು ತಮಗೆ ತಿಳಿಸಲು 
ಬಯಸುತ್ತಾರೆ. 


ಪಿ. ಎನ್‌. ಸಾಹಿ 
ಪ್ರಧಾನ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು. 


GOVERNMENT OF MADRAS. “Raj Bhavan’ 


Madras Governor’s Camp ಔ.0., 
March 18, 1965. 


I am happy to know that the Fourth Centenary of Sri 
Kanakadasa is proposed to be celebrated in a fitting manner in 
April, this year. I join the rest in paying homage to this great 
saint of Karnataka on the occasion. The life and teachings of 
Sri Kanakadasa are bound to be a source of inspiration to all 
in 50111031 life. 


I wish the Celebrations success. 


JAYA CHAMARAJA WADIVAR. 


ವಂದರಾಸ್‌ ಸರ್ಕಾರ " ರಾಜಭವನ, 
ಮದರಾಸ್‌ ಗವರ್ನರ್‌ರವರ ಕ್ಯಾಂಪ್‌ ಪಿ.ಓ., 
ತಾ| ೧೮-೩4-೧೯೬೫. 


ಈ ವರುಷ ಎಪ್ರಿಲ್‌ ತಿಂಗಳಿನಲ್ಲಿ ಶ್ರೀಕನಕದಾಸರ ನಾಲ್ಕನೆಯ 
ಶತಮಾನೋತ್ಸವ ಜರುಗುವುದಾಗಿ ತಿಳಿದು ಮನಸ್ಸಿಗೆ ಹರ್ಷವಾಯಿತು. 
ಈ ಸಂದರ್ಭದಲ್ಲಿ ನಾನು ಎಲ್ಲರ ಜಕೆಗೂಡಿ ಶ್ರೀಕನಕದಾಸರಿಗೆ ನನ್ನ ಭಕ್ತಿ 
ಯನ್ನು ಸಲ್ಲಿಸುತ್ತೇನೆ. ಆತ್ಮಸಾಕ್ಸಾತ್ಕಾರವನ್ನು ಬಯಸುವವರೆಲ್ಲರಿಗೂ ಕನಕ 
ದಾಸರ ಉಪದೇಶಗಳು ಸ್ಫೂರ್ತಿದಾಯಕವಾಗಿವೆ. 


ಜಯಚಾಮರಾಜ ಒಡೆಯರ್‌. 


೪] 


R. R. DIWAKAR, CAMP: Bangalore, 
Member of Parliament. March 19, 1965, 


Everyone must welcome this celebration of the 4th Centenary 
of the great saint, singer, poet and philosopher of Karnatak. He 
and like him many others before him and after him have proved 
that birth in a certain caste is no bar to the attainment of great- 
ness. We must see that caste barriers are broken once for all. 


Kanakadasa’s Keerthanas, that is poems which can be sung 
and set to music, are simple yet profound and breathe the fresh 
air of spirituality in a language which is always young, homely 
and penetrating. Let everyone study his works and elevate his 
‘or her own life. 


R.R. DIWAKAR. 


ಆರ್‌. ಆರ್‌. ದಿವಾಕರ”ರವನರು ಕ್ಯಾಂಪಸ್‌: ಬೆಂಗಳೂರು, 


ರಾಜ್ಯ ಸಭಾ ಸದಸ್ಯರು. ತಾ॥ ೧೯-೩4-೧೯೬೫. 


ಕರ್ನಾಟಕದ ಹಿರಿಯ ದಾರ್ಶನಿಕ, ಕವಿ, ಗೀತಕಾರ, ಸಂತ ಕನಕದಾಸರ 
ನಾಲ್ಕನೆಯ ಶತಮಾನೋತ್ಸವವನ್ನು ಪ್ರತಿಯೊಬ್ಬನೂ ಸ್ವಾಗತಿಸಬೇಕು. ಆತನೂ 
'ಆತನಂಥವರೂ, `ಹಿಂದಿನವರೂ, ಮುಂದಿನವರೂ ಸಹ ಒಬ್ಬ ವ್ಯಕ್ತಿ ಮಹಿಮಾ 
'ವಂತನಾಗುವುದಕ್ಕೆ ಆತ ಹುಟ್ಟಿದ ಜಾತಿ ಅಡ್ಡ ಬರಲಾರದೆಂಬುದನ್ನು ತೋರಿಸಿ 
ಕೊಟ್ಟಿದ್ದಾರೆ. ಜಾತೀಯ ಅಡಚಣೆಗಳನ್ನು ಶಾಶ್ವತವಾಗಿ ಕಿತ್ತೊಗೆಯಬೇಕು. 
ಅದು ನಮ್ಮ ಕರ್ತವ್ಯ. 

ಕನಕದಾಸರ ಕೀರ್ತನೆಗಳು ಸ್ವರಗಳ ಜೋಡಣೆಗೆ ಅನುಕೂಲವಾಗಿ ಸರಳ 
"ವಾಗಿದ್ದರೂ ಘನವಾದ ಭಾವಗಳಿಂದ ಕೂಡಿವೆ. ಅವುಗಳ ಭಾಷೆ ಮನೆಮಾತಿ 
-ನಂತಿದ್ದು ಸದಾ ತಾರುಣ್ಯದಿಂದ ಶೋಭಿಸುತ್ತಾ ಮನಸ್ಸನ್ನು ತೆರೆಯುತ್ತದೆ. 
-ಎಲ್ಲರೂ ಅವರ ಕೃತಿಗಳ ವ್ಯಾಸಂಗವನ್ನು ಮಾಡಿ ಧನ್ಯರಾಗಲಿ. 


ಆರ್‌. ಆರ್‌. ದಿವಾಕರ್‌. 


vii 


5. V. KRISHNAMOORTHY Rao, New 2೭11, 
Deputy Speaker, Loka Sabha. March 19, 1965. ' 


I am extremely happy to hear that you are celebrating the 
Fourth Centenary of Sri Kanakadasa in a fitting manner in 
18817016, Udipi and Bangalore. Born ina lowly family and 
known as a great warrior, he renounced wealth and position 
and was one of the brightest jewels in Sri Vyasaraya’s Dasa 
Kuta at Hampi, next only to Purandaradasa. It is said that 
when Sri Purandaradasa threw off his mortal coil, he gave his 
Tambura to Kanakadasa. 

Kanaka Dasa was a great Tyagi, Yogi, a poet, a philosopher 
and a great saint. His poems breathe the kighest philosophy. 
Sri Vyasaraya Swamy had very high regard for him. There are 
some very interesting incidents which show the philosophical 
heights to which Kanakadasa had attained. His songs, his poems 
“Nala Charitre’, ‘Mohana Tarangini’ are sung even today in 
thousands of homes in Karnataka. He showed the pathway to God. 
His poems breathe the highest philosophy and show a sense 
of complete dedication and devotion to God. He has shown the 
pathway to peace. 


My regret is that I shall not be able to participate in any of 
these functions. I am arranging one in Delhi 


1 wish the function every success. 


S, V. KRISHNAMOORTHY RAO, 


RR 


viii 


ಎಸ್‌. ಫಿ. ಕೃಷ್ಣಮೂರ್ತಿರಾಯರು, ನವದೆಹಲಿ, 
ಉಪಾಧ್ಯಕ್ಸರು, ಲೋಕಸಭೆ. ತಾ। ೧೯-೩4-೧೯೬೫. 


ತಾವು ಕನಕದಾಸರ ಶತಮಾನೋತ್ಸವವನ್ನು ಕಾಗಿನೆಲೆ, ಉಡುಪಿ ಮತ್ತು 
ಬೆಂಗಳೂರುಗಳಲ್ಲಿ ವಿಜೃಂಭಣೆಯಿಂದ ನಡೆಸುವುದಾಗಿ ತಿಳಿದು ಅತ್ಯಂತ ಹರ್ಷಿತ 
ನಾದೆನು. ಕನಕದಾಸರು ಉಚ್ಚ ಕುಲದಲ್ಲಿ ಜನಿಸದಿದ್ದರೂ ಪ್ರಖ್ಯಾತ ಯೋಧ 
ರಾಗಿ, ಆರ್ಜಿಸಿದ ಸಕಲ ಸಂಪತ್ತನ್ನೂ ಪದವಿಯನ್ನೂ ತೊರೆದು ಹಂಪೆಯ 
ವ್ಯಾಸರಾಯ ದಾಸಕೂಟದಲ್ಲಿ ಅಮೋಘ ರತ್ನವೆನಿಸಿದರು. ಅಲ್ಲಿ ಪುರಂದರದಾಸ 
ರನ್ನು ಬಿಟ್ಟರೆ ಇವರೇ ಎರಡನೆಯವರು. ಪುರಂದರದಾಸರು ತಮ್ಮ ಅವಸಾನ 
ಕಾಲದಲ್ಲಿ ತಮ್ಮ ತಂಬೂರಿಯನ್ನು ಕನಕದಾಸರಿಗೆ ಇತ್ತರೆಂಬ ವಾರ್ತೆ ಜನ 
ಜನಿತವಾಗಿದೆ. 


ಕನಕದಾಸರ ಹಾಡುಗಳೂ, "ನಳಚರಿತ್ರೆ ಮತ್ತು "ಮೋಹನತರಂಗಿಣಿ? 
ಇವೂ ಕರ್ನಾಟಕದ ಸಾವಿರಾರು ಮನೆಗಳಲ್ಲಿ ಈಗಲೂ ಮೊಳಗುತ್ತಿವೆ. ದೇವ 
ಕೆಡೆಗೆ ದಾರಿ ತೋರಿದವರಿವರು. ಕಾರ್ಯಾವಸರದಿಂದ ಈ ಉತ್ಸವಗಳಲ್ಲಿ ಯಾವು 
ದೊಂದರಲ್ಲೂ ಪಾಲುಗೊಳ್ಳಲಾಗದ ದೌರ್ಭಾಗ್ಯ ನನ್ನದು. ಆದರೆ ದಿಲ್ಲಿಯಲ್ಲಿ 
ಒಂದು ಉತ್ಸವವನ್ನು ನಡೆಸಬೇಕೆಂದಿದ್ದೇನೆ. ತಾವು ನಡೆಸುವ ಈ ಉತ್ಸವಗಳೆಲ್ಲ 
ತುಂಬ ಜಯಪ್ರದವಾಗಿ ನಡೆಯಲೆಂದು ಹಾರೈಸುತ್ತೇನೆ. 


ಎಸ್‌. ವಿ. 'ಕೃಷ್ಣ ಮೂರ್ತಿರಾವ್‌. 


:3 ಸ್ರ ಈ 


ಮುಮ್ಮಾತು 


| 


" ಏತಕೆನ್ನನು ಕೀರ್ತಿಸಬೇಕು ನನಗೊಂದು | 
ಸ್ವಾತಂತ್ರ್ಯಬುದ್ದಿ ಬೇಜಿಹುದೆ?? ॥ 


ಎಂದು " ಕೃತಿವೇಟ್ಟ ಕನಕದಾಸೋತ್ತಮ? ಕೇಳಿ ಹೋಗಿದ್ದರೂ ನಾಲ್ಪು ನೂರು 
ವರ್ಷಗಳು ಕಳೆದರೂ ೇರ್ತಿಸದೆ ಬಿಟ್ಟಲ್ಲ ಕನ್ನಡಿಗರವನನ್ನು. ಅವನ ನಾಲ್ಕನೆಯ 
ಶತಮಾನೋತ್ಸವದ ಶುಭ ಸಂದರ್ಭದಲ್ಲಿ ಕನ್ನಡಿಗರೊಡನೆ ಕನ್ನಡಿಗರಲ್ಲದವರೂ 
ಕನಕದಾಸರನ್ನು ಮುಕ್ತಕಂಠದಿಂದ ಕೀರ್ತಿಸಲು ಮುಂದಿ ಬಂದಿದ್ದಾರೆ. ಕನಕನ 
ಕೀರ್ತಿಯಿಂದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹೆರಡತೊಡೆಗಿರುವುದು 
ಕನ್ನಡಿಗರಿಗೆಲ್ಲ ಹೆಮ್ಮೆಯ, ಹಿಗ್ಗಿನ ನಿಷಯ. 

ಕನಕದಾಸರ ನಾಲ್ಕನೆಯ ಶತಮಾನೋತ್ಸವವನ್ನು ತಕ್ಕ ರೀತಿಯಲ್ಲಿ ಆಚರಿಸ 
ಲೆಂದು ಏರ್ಪಟ್ಟ ರಾಜ್ಯಮಟ್ಟಿದ ಶತಮಾನೋತ್ಸವ ಸಮಿತಿಯು ಕನಕದಾಸರ 
ಕೃತಿಗಳೆಲ್ಲವನ್ನೂ ಶುದ್ದವಾಗಿ, ಸುಂದರವಾಗಿ ಪ್ರಕಟಿಸಲೋಸುಗ ಪ್ರಕಟನಾ 
ಉಪಸಮಿತಿಯೊಂದನ್ನು ನಿಯಮಿಸಿತು. ಆ ಉಪಸಮಿತಿಯು ಕನಕದಾಸರ 
ಕೃತಿಗಳನ್ನಲ್ಲದೆ ಕನಕದಾಸರ ಬಗ್ಗೆ ಪ್ರಶಸ್ತಿ ಗ್ರಂಥವೊಂದನ್ನೂ ಪ್ರಕಟಸಬೇಕೆಂದು 
ತೀರ್ಮಾನಿಸಿತು. ಆ ತೀರ್ಮಾನದ ಫಲವೇ ಈ ಪ್ರಶಸ್ತಿ ಗ್ರಂಥ. 

ಸಮಯ ಸ್ವಲ್ಪವಿದ್ದುದರಿಂದ ಅವಸರವಸರವಾಗಿ ಪ್ರಶಸ್ತಿ ಗ್ರಂಥದ 
ರೂಪರೇಖೆಯನ್ನು ಸಿದ್ಧಪಡಿಸಿ ಕನಕದಾಸರ ಕೃತಿಗಳು, ಅವರ ಜೀವನ, ಅವರ 
ಬೋಧೆ, ಕನ್ನಡ ಸಾಹಿತ್ಯದಲ್ಲಿ ಅವರ ಸ್ಥಾನ, ಅವರು ಚಿತ್ರಿಸಿದ ಜನಜೀವನ 
ಇತ್ಯಾದಿ ವಿಷಯಗಳ ಬಗ್ಗೆ ವಿದ್ವತ್ಪೂರ್ಣವಾದ ಲೇಖನಗಳನ್ನು ಕಳಿಸಿ ಸಹಕರಿ 
ಸಲು ಕನ್ನಡನಾಡಿನ ಖ್ಯಾತ ಸಾಹಿತಿಗಳಿಗೆ, ಸಂಶೋಧಕರಿಗೆ, ವಿಮರ್ಶಕರಿಗೆ, 
ವಿದ್ವಾಂಸರಿಗೆ ಪ್ರಾರ್ಥನಾ ಪತ್ರಗಳನ್ನು ಕಳಿಸಲಾಯಿತು. 

ನಮ್ಮ ಅವಸರದ ಬಿನ್ನಹವನ್ನು ಮನ್ನಿಸಿ ಈ ಗ್ರಂಥದಲ್ಲಿ ಪ್ರಕಟವಾಗಿ 
ರುವ ಬೆಲೆಯುಳ್ಳ ಬರಹಗಳನ್ನು ಕಳಿಸಿರುವ ಹಿರಿಯ ಲೇಖಕರಿಗೆ ಸಂಪಾದಕ 
ಸಮಿತಿಯ ಪರವಾಗಿ ಕೃತಜ್ಞ ತಾಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. 
ನಿರೀಕ್ಷಿಸಿದ್ದ ಕೆಲವು ಲೇಖನಗಳು ಸಕಾಲಕ್ಕೆ ನನ್ಮು ಕೈಸೇರಲಿಲ್ಲವಾದರೂ ಈಗ 
ಈ ಗ್ರಂಥದಲ್ಲಿ ಪ್ರಕಟವಾಗಿರುವ ಲೇಖನಗಳು ಕನಕದಾಸರ ಬಹುಮುಖ 
ವ್ಯಕ್ತಿತ್ವ-ಪ್ರತಿಭೆಗಳ ಸರಿಚಯವನ್ನು ಸಂಪೂರ್ಣವಾಗಿಯಲ್ಲದಿದ್ದರೂ ಸಮರ್ಪಕ 
ವಾಗಿ ಮಾಡಿಕೊಟ್ಟ ವೆಯೆಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 


೩ 


ಅದೆಷ್ಟು ಎಚ್ಚ ರಿಕೆವಹಿಸಿದರೂ ಅಚ್ಚಿನ ದೋಷಗಳು ಉಳಿದುಕೊಂಡಿವೆ. 
ಈ ಬಗ್ಗೆ ಟ್‌ ಓದುಗರ ಕ್ಷಮೆಯನ್ನು ಕೋರುತ್ತೇವೆ. ಕನಕದಾಸರ 
ಮಾತಿನಲ್ಲಿಯೆ: €: 


ಚ ತಪ್ಪು ಸಾಸಿರವಿರಲು ಮಂಳಿದೊಂದು ಗುಣ ಬರೆ- 
ಯೊಸ್ಪಿ ಕೊಂಬುದು ಬಲ್ಲವರು 
ತಪ್ಪು ಕಿಂಚಿತ್ತಿರೆ ಕಳೆದಿನಿದಮೃತವ 
ಚಪ್ಪರಿದೀಂಓಿದಿರ್ದಪರೇ?'' 


ಎಂದು ಬಿನ್ನನಿಸಿಕೊಳ್ಳುತ್ತೇವೆ. ಕನಕದಾಸರ ಕೃತಿಗಳ ಕೂಲಂಕಷವಾದ 
ಅಧ್ಯಯನಕ್ಕೆ ಈ ಗ್ರಂಥ ಪ್ರಜೋದನೆಯನ್ನು ನೀಡಲೇ ಹಾರೈಸುತ್ತೆ ವೆ. 


ಬೆಂಗಳೂರು, ಜೆ. ಎಸ್‌. ಧರಣೇಂದ್ರಯ್ಯ, ಸಿದ್ಧಯ್ಯ ಪುರಾಣಿಕ, 
೬-೪-೧೯೬೫. 


ಕಾರ್ಯದರ್ಶಿ, ಅಧ್ಯಕ್ಷ, 
ಶತಮಾನೋತ್ಸವ ಸಮಿತಿ. ಸಂಪಾದಕ ಸಮಿತಿ, 


ವಿಷಯನಾನುಕ್ರಮಣಿಕೆ 


ಕೀರ್ತನೆಗಳ ಕನೆಕದಾಸರು 

ಡಾ| ರೆಂ. ಶ್ರೀ. ಮುಗಳಿ ** * ೧ 
ಭಕ್ತಿಮಾರ್ಗವೂ ಕನಕದಾಸರೂ 

ಶ್ರೀ ದೇಶನಾಂಡೆ ಮನೋಹರರಾಯರು * ಆ ಬ 
ಕನಕದಾಸರ ಪವಾಡಗಳು 

ಶ್ರೀ ಸುಬೋಧ ಎಂ. ರಾಮರಾವ್‌ * ೧೩ 
ಕನಕದಾಸರು ಚಿತ್ರಿಸಿದ ಜನಜೀವನ 

ಶ್ರೀ ಬೆಟಗೇರಿ ಕೃಷ್ಣಶರ್ಮ ೩೧ 
ಕನಕದಾಸರ ಮುಂಡಿಗೆಗಳು 

ಶ್ರೀ ಬುರ್ಲಿ ಬಿಂದುಮಾಧವ . ** ೪೭ 
ಕನಕನ ಕಾವ್ಯಗಳಲ್ಲಿ ನವರಸ ಪ್ರತಿಪಾದನೆ 

ಡಾ| ಕೆ. ಕೃಷ್ಣ ಮೂರ್ತಿ ° * ೫೮ 
ಕನಕದಾಸನ ಶೈಲಿ | 

ಶ್ರೀ ಎಸ್‌. ವಿ. ರಂಗಣ್ಣ ೨4 ಕಃ ೬೬ 
ಕನಕದಾಸರ ಕೃ ತಿಗಳಲ್ಲಿ ಕಂಡುಬರುವ ಚಾರಿತ್ರಿಕ ಅಂಶಗಳು 

ಶ್ರೀ ಬಿ. ಭು ಸಣ್ಣಯ್ಯ * * ರ೯ 
ಕನಕದಾಸರ ಕಾಣ್ಯೆ 

ಶ್ರಿ ಬ ಸಿದ್ಧಯ್ಯ ಪುರಾಣಿಕ * 4 Tos 
ಕನಕದಾಸರ ಅನುಭಾವ ದೃಷ್ಟಿ 

ಶ್ರೀ ಬಿ. ಶಿವಮೂರ್ತಿ ಶಾಸ್ತ್ರೀ 4 °° ೧೦೯ 
ಕನಕದಾಸರ ಜಾಣನುಡಿಗಳು 

ಡಾ| ಕೆ. ಎಂ, ಕೃಷ್ಣರಾವ್‌ *4 °° ೧೨೦ 


ಕರ್ಣಾಟಕ ಸಂಗೀತಕ್ಕೆ "ಶ್ರೀ ಕನಕದಾಸರ? ಕಾಣಿಕೆ 
ವಿದ್ವಾನ್‌ ಹೆಚ್‌. ಕೆ. ಅಶ್ವತ್ಥನಾರಾಯಣ ಶಾಸ್ತ್ರಿ ** ೧೩೦೧ 


xii 


ಕನಕದಾಸರ ವಿಶಿಷ್ಟತೆ 
ಡಾ| ಜಿ. ಎಸ್‌. ಶಿವಕುದ್ರಪ್ಪ 


ಕಾಗಿನೆಲೆಯ ಐತಿಹಾಸಿಕ ಹಿನ್ನೆಲೆ 
ಶ್ರೀ ತಲ್ಲೂರ ರಾಯನಗೌಡ ಪಾಟೀಲ 


ಕನಕದಾಸರ ಸಮಕಾಲೀನರು 
ಶ್ರೀ ಆರ್‌. ಎಸ್‌. ಪಂಚಮುಖಿ 


ಕನಕದಾಸರ ರಾಗಿ ರಾಮಾಯಣ 
ಶ್ರೀ ಹೆಚ್‌. ಎಲ್‌. ನಾಗೇಗೌಡ 


ಪುಟ 


೧೪೦ 


೧೪೯ 


೧೫೮ 


೧೬೫ 


ಚಿತ್ರ ಗಳ ಅನುಕ್ರಮಣಿಕೆ 


ಪುಟ 
ಶ್ರೀಕನಕದಾಸರ ಆರಾಧ್ಯದೇವರು ಕಾಗಿನೆಲೆ ಶ್ರೀ ಆದಿಕೇಶವಸ್ಥಾಮಿ 111 ರ ಎದುರು 
ಮಹಾತ್ಮ ಕನಕದಾಸರು 


೫೪: 
ಕಾಗಿನೆಲೆಯಲ್ಲಿರುವ ಶ್ರೀನರಸಿಂಹಸ್ವಾಮಿ -- » ೩3: 
ಕಾಗಿನೆಲೆಯಲ್ಲಿರುವ ಶ್ರೀ ನರಸಿಂಹಸ್ವಾಮಿಯ ಉತ್ಸವಮೂರ್ತಿ * ಷ್ಠ ೨೨ 
ಕಾಗಿನೆಲೆಯಲ್ಲಿರುವ ಶ್ರೀ ಆದಿಕೇಶವಸ್ವಾಮಿಯ ದೇವಾಲಯ -** ೬೪: 
ಕಾಗಿನೆಲೆಯಲ್ಲಿರುವ ಶ್ರೀನರಸಿಂಹ ದೇವಾಲಯವಪ ಒಂದು ದೃಶ್ಯ ಡೆ ೬೫ ;, 
ಕಾಗಿನೆಲೆಯಲ್ಲಿರುವ ದೇವಾಲಯಗಳ ಮತ್ತೊಂದು ದೃಶ್ಯ * ೯೬ ; 
ಬಾಡ ಗ್ರಾಮದಲ್ಲಿ ಶ್ರೀಕನಕದಾಸರ ಅರಮನೆಯಿದ್ದ ನಿನೇಶನ .. ೯೭1. , 


ಕಾಗಿನೆಲೆಯಲ್ಲಿರುವ ಶ್ರೀ ಸಂಗಮೋಶ್ವರಸ್ವಾವಿಂ ದೇವಾಲಯ °° ೧೨೮೪ 


ಶ್ರೀಕನಕದಾಸರು ಉಪಯೋಗಿಸುತ್ತಿದ್ದ ವಸ್ತುಗಳು: 
(೧) ಬೆತ್ತದಕಡ್ಡಿ, (೨) ಊಟ ಮಾಡುತ್ತಿದ್ದ ಮರದ ತಣಿಗೆ, 


ಅ 


(೩) ಶಂಖ ಮತ್ತು (೪) ಭವನಾಸಿ ಇ. ದತ, 
ಕಾಗಿನೆಲೆಯಲ್ಲಿರುವ ಶ್ರೀಕನಕದಾಸರ ಸಮಾಧಿ ಆ ee 


ಕಾಗಿನೆಲೆಯಲ್ಲಿರುವ ಶ್ರೀಕನಕದಾಸರ ಸಮಾಧಿಯ ಮೇಲಿರುವ 
ಅಶ್ವತ್ಥವೃಕ್ಸ * °° O೬೧ 


೨೨ 


೨೨ 


ಮಹಾತ್ಮ ಕನಕದಾಸ ಪ್ರಶಸ್ತಿ 


ಕೀರ್ತನೆಗಳ ಕನಕದಾಸರು 
ಶ್ರೀ ರಂ. ಶ್ರೀ. ಮುಗಳಿ 


ಸ ರ ಕೀರ್ತನೆಗಳು ಪುರಂದರದಾಸರಸ್ಟು ಪ್ರತ್ಯಕ್ಷವಾಗಿ ಇಲ್ಲವೇ 
ಪ್ರತೀತಿಯಲ್ಲಿ ಹೇರಳವಾಗಿರದೆ ಇದ್ದರೂ ಭಕ್ತ ಬು ಸರ್ವಪ್ರಕಾರದ ಭಾವ 
ಸೆಂಸತ್ತಿಯನ್ನು ಒಳಗೊಂಡಿರುತ್ತವೆ. ಜೊತೆಗೆ ಪುರಂದರದಾಸರಿಗಿಂತಲೂ 
ಹೆಚ್ಚು ಸ್ವತಂತ್ರವಾದ ನಿಮರ್ಶನ ಧೈರ್ಯವನ್ನು ಪ್ರಕಟಗೊಳಿಸಿರುತ್ತವೆ. 

1... ಕೆ ಭಾವಸಂಪತ್ತಿಯ ಮೂಲ ಉಗಮವು ಪರಮಾತ್ಮನ 
ಅಸ್ತಿತ್ವದ ಅನುಭಾವ ಮತ್ತು ನಿತಾಂತಶ್ರದ್ಧೆ, ಅದರಿಂದ ಪ್ರಾಪ ರ 
ನಿರ್ಭೀತಿ-ನಿಶ್ಶಂಕೆಗಳಲ್ಲಿ ಇರುತ್ತದೆ. ಒಂದು ದೃಷ್ಟಿಯಿಂದ ಈ ಕ 3 
ನಿಶ್ಶ ೦ಕೆಗಳೇ ಅನುಭಾವದ ಬಾಹ ಆನಿಷ್ಟಾರಗಳೆಂದು Ke 
ಸ ಒಮ್ಮ ಮಾತಿನ ಮೋಸಗಾರಿಕೆಯಿಂದ ಇಂಥ ಆವಿಷ್ಕಾರಗಳನ್ನು ಅಭಿವ್ಯ 
ಗೊಳಿಸಬಹುದು. ಆದರೆ ಯಾವ ಮಾತಿನ ಹಿಂದೆ ಮೋಸನನ್ನ ಜ್‌ 
ಅನುಭ ನೆಲೆಯಾಗಿ ನಿಂತಿದೆ ಎಂಬುದನ್ನು ಮಾತರಿವರು ಅರಿತುಕೊಳ್ಳ 
ಬಹುದು. ದಾಹರಣೆಗೆ, " ತಲ್ಲಣಿಸದಿರು ಕಂಡ್ಯ ತಾಳು ಮನವೆ ರು 
ಸಲಹುವನು i ಸಂಶಯವಿಲ್ಲ? ಈ ಕೇರ್ತನೆಯನ್ನು ಅವಲೋಕಿಸಬೇಕು. 
ಪರಮಾತ್ಮನು ಎಲ್ಲರನು ಸಲಹುವನು ಎಂಬ ವಿಷಯದಲ್ಲಿ ಕನಕದಾಸರು 
ಹೇಳಿದ್ದು ಏನೋ ರೂಢಿಯ ಮಾತಲ್ಲ, ಒಂದು ಸತ್ಯವಾದ ಅನುಭವ ಎಂಬುದನ್ನು 
ಈ ಕೀರ್ತನೆಯ ಪ್ರತಿಯೊಂದು ನುಡಿ ಎದೆಯ ಮೇಲೆ ಕೈಯಿಟ್ಟು ಸಾರುತ್ತದೆ. 
ಅನುಭವಕ್ಕೆ ಪೋಷಕವಾಗಿ ಕೊಟ್ಟಿರುವ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಸ, 
ನವಿಲಿನ ಚಿತ್ರಬಣ್ಣ, ಪವಳದ ಲತೆಯ ಕೆಂಪು, ಸವಿಮಾತಿನ ಚ ಹಸುರು, 
ಕಲ್ಲಿನಲ್ಲಿ ಹುಟ್ಟಿ ಗವ ಇ ಕಫ ಈ ನಿದರ್ಶನಗಳು ಸಮರ್ಪಕವಾಗಿ ಸಹಜರಮ್ಯ 
ವಾಗಿ ಕ ವೆ. ಇನೆಲ್ಲಾ ಹಳೆಯ ಕಾಲದ ಭಾವಿಕರ ಮನವರಿಕೆಗೆ ಸರಿ, 
ಇಂದಿನ ಬುದ್ಧಿ ವಂತನಿಗೆ ಒಪ್ಪಿ ತವಾಗಲಾರವು ಎಂದು ಕೆಲವರು ಹೇಳಬಹುದು. 
ಇಂದಿನ ಅನ್ನಾನ್ಸದಸೆ, ಉಪವಾಸ ಸಾವು ಇವುಗಳನ್ನು ನೋಡಿದರೆ ದೇವರು 
ಸಲಹುವುದಿಲ್ಲ ಎಂಬುದಕ್ಕೇ ಸಂಶಯವಿಲ್ಲ ಎಂದು ವ್ಯಂಗ್ಯವಾಗಿ ಹೇಳು 
ವಂತಾಗಿದೆ. ಆದರೆ ಭಕ್ತಕವಿಯ ಮನೋಗತವನ್ನು ಸರಿಯಾಗಿ ಅರ್ಥಮಾಡಿ 
ಕೊಳ್ಳಬೇಕು. ನಿಸರ್ಗ ಪ್ರಕ್ರಿಯೆಯಲ್ಲಿ ಸಹಜಸಿದ್ಧವಾಗಿ ಪೋಷಕಸತ್ವವಿರು 
ವುದನ್ನು ನೋಡಿದರೆ ಪ್ರಾಣಿಮಾತ್ರದ ರಕ್ಷಣೆಗೆ ಸರಮಾತ್ಮನು ಏರ್ಪಡಿಸಿದ 
ವ್ಯವಸ್ಥೆ ಯೊಂದಿದೆ ಎಂಬುದರ ಅರಿವಾಗುತ್ತದೆ. ಆದರೆ ಸುಮ್ಮನೆ ತೆರೆದ 


ಬಾಯಲ್ಲಿ ತುತ್ತು ಬೀಳಲಾರದು. ಪ್ರಯತ್ನವು ಅವಶ್ಯವಾಗಿರುತ್ತದೆ. 


೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಧಿ 


ಮನುಷ್ಯನು ತನ್ನ ಪ್ರಯತ್ನಕಾರ್ಯದಲ್ಲಿ ಅತ್ಯಾಸೆ-ಅನ್ಯಾಯಗಳನನ್ನು ತೋರಿ 
ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕಿಕೊಳ್ಳುತ್ತಾ ನೆ, ದೇವರನ್ನು ಶಸಿಸುತ್ತಾ ನೆ. 
ತಾಯಿ ಕೊಡುವ ಸನಿಯೂಟವನ್ನು ತಮ್ಮ ಜಗಳದಲ್ಲಿ ಮಣ್ಣು ಪಾಲು ಮಾಡುವ 
ಮಕ್ಕಳು ತಾಯಿಯನ್ನು ಬಯ್ಯು ವಂತೆ ೪ ಅನೇಕರ ರೀತಿಯಾಗುತ್ತದೆ. ಅಲ್ಲದೆ 
"ಎಲ್ಲರನು ಸಲಹುವನು? ಅಂದರೆ "ಎಲ್ಲರೂ ಸೋಮಾರಿಗಳಾದರೂ ಸಲಹು 
ವನು' ಎಂದು ಅರ್ಥವಲ್ಲ. ಒಂದೊಂದು ಸಲ ದುಡಿಯುವವರಿಗೂ ದೊರೆಯ 
ಲಿಕ್ಸಿಲ್ಲ. ಅಂಥಲ್ಲಿ ಶಿಕ್ಷೆಯಲ್ಲಿಯೂ ರಕ್ಷೆಯನ್ನು ಪರಮಾತ್ಮನು ಇಟ್ಟಿ ರುವನೆಂಬ . 
ತಿಳಿವು ಭಕ್ತನಿಗೆ ಪ್ರಾಪ್ತ ರ ಜಿ 

ಅಂತೆಯೇ ಕನಕದಾಸರು ಪರಮಾತ್ಮನಲ್ಲಿ ಪೂರ್ತಿಯಾಗಿ ನಂಬಿಕೆಯಿಟ್ಟು 
ಮನಃಪೂರ್ವಕವಾಗಿ ಅವನಲ್ಲಿ ಶರಣು ಹೋಗಿದ್ದಾರೆ, ಅದರಲ್ಲಿಯೇ ತಮ್ಮ 
ಸಾಫಲ ವನ್ನು ಕಂಡಿದ್ದಾರೆ. ಈ ಸರ್ವಸಮರ್ನಣ ಭಾವವು "ತನು ನಿನ್ನದು 
ಜೀವನ ನಿನ್ನದು ರಂಗ, ಅನುದಿನದಲಿ ಬಹ ಸುಖದುಃಖ ನಿನ್ನವಯ್ಯ' 
ಈ ಹಾಡಿನಲ್ಲಿ ಸಹಜಸ್ಸೂರ್ತವಾಗಿ ಉಕ್ಕಿಬಂದಿದೆ. ಕಿವಿಯಿಂದ ಕೇಳುವುದೆಲ್ಲ, 
ನೋಡುವ ನೋಟವೆಲ್ಲ, ಪರಿಮಳವ ಲೇಪಿಸಿಕೊಂಬುದೆಲ್ಲ, ರುಚಿಗೊಳ್ಳುವ ರುಚಿ 
ಯೆಬ್ಬ--ಎಲ್ಲವೂ 'ನಿನ್ನದು ಎಂದು ಅವರು ನಮ್ರವಾಗಿ ಹೇಳುತ್ತಾರೆ. ಕೊನೆಗೆ 
"ಮಾಯಾಪಾಶದ ಬಲೆಯೊಳು ಸಿಕ್ಕಿ ತೊಳಲುವ ಕಾಯಪಂಚೇಂದ್ರಿಯ ಗತಿ 
ನಿನ್ನದು, ಕಾಯಜಪಿತ ಕಾಗಿನೆಲೆಯಾದಿ ಕೇಶವರಾಯ ನೀನಲ್ಲದೆ ನರರು 
ಸ್ಪತಂತ್ರರೆ? ಎಂದು ಕೇಳಿದ್ದಾರೆ. ಈ ಭಾವವೂ ಇಂದಿನ ಬುದ್ದಿ ನಿಷ್ಕರಿಗೆ 
ಅರ್ಥವಾಗುವುದು ಕಷ್ಟ. ಅರ್ಥವಾಗದೆ ಹೋಬಕೆ ಕನಕದಾಸರ ಇಂಥ 
ಕೀರ್ತನೆಗಳ ಸ್ವಾರಸ್ಯವು ಆವರಿಗೆ ತಿಳಿಯಲಾರದು. ಮನುಷ್ಯನಿಗೆ ಇರುವ 
ಸ್ವಾತಂತ್ರ್ಯವೆಲ್ಲ ಮರ್ಯಾದಿತವಾದದ್ದು. ಅಮರ್ಯಾದವಾದ, ಸರ್ವತಂತ್ರ 
ವಾದ ಸ್ವಾತಂತ್ರ್ಯವು ಸರಮಾತ ಒ್ರನೊಬ್ಬ ನಿಗೇ ಇರುತ್ತದೆ. ನರರು ಸ್ವತಂತ್ರರೇ 
ಅಲ್ಲ ಎಂದು ಅರ್ಥವಲ್ಲ. " ನೀನ ದೆ ಸರು ತಂತ್ರ ರೆ?? ಎಂಬ ತ 

ಯ ಅರ್ಥವೆಂದರೆ ನಿನ್ನ ಸೆ ಕ್ರೀರಣೆಯಿಂದಲೇ ನರರು ಸ ಸ್ಪತಂತ್ರರಾಗಿರುತ್ತಾರೆ. 

ಸ್ವಾತಂತ್ರ ತ್ರ್ಯವನ್ನು ಗನ ಬಲೆಯಲ್ಲಿ ಸಲುಕಿತೊಳ್ಳು ವುದರಲ್ಲಿ 
ಳಸಬ 3. ಈಶ್ವ್ರರಾರ್ನಣ ಬುದ್ಧಿಯಿಂದ ಕ್‌ 5೯ ಯೋಗ ಸರಕಾ 
ಬಕ ಎರಡಕ್ಕೂ ಅದರದರ ಫಲನವಿರುತ್ತದಿ. ಎರಡನೆಯ ಸಾಧನೆ 
ಯನ್ನೇ ಕನಕದಾಸರು ಸೂ ಹಿಡಿಯುತ್ತಾರೆ. ' 

ಹಲವಾರು ಕೇರ್ತನೆಗಳಲ್ಲಿ ಮೇಲಿನಂತಿರುವ ಅನುಭಾವದ ಮತ್ತು 
ಭಕ್ತಿಯ ನಿದರ್ಶನಗಳನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ. "ಇಷ್ಟುದಿನ 
ಪ ವೈಕುಂಠ ಎಷ್ಟು ದೂರವೆನ ನುತಿದ್ದೆ?, ಇ ಹರಿಯೆ ನಿನ್ನ ಸರಮಾರ್ಥ ನಿರುತ 
ದಿಂದಲಿ ಎನಗೆ ಜೊಲಕಿತು ಕ್‌ ಬಡ ಡಿಜಿನು ಬದುಕೆದೆನು ಭವ ಎನಗೆ ಹಿಂಗಿತು', 


ಸ್ಯುಃ 
ಈ 


ಕೀರ್ತನೆಗಳ ಕನಕದಾಸರು ' ತಿ 


“ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣವ', "ನನ್ನಿಂದ ನಾನೇ ಜನಿಸಿ 
ಬಂದೆನೇ? ಎಂಬವನ್ನು ಅನಲೋಕಿಸಬೇಕು. ಇವುಗಳಲ್ಲಿ ಎಷ್ಟು ಸರಳವಾಗಿ 
ಮತ್ತು ಹೃದಯಸ್ಫೂರ್ತಿಯಾಗಿ ಕನಕದಾಸರು ತಮ್ಮ ಅನುಭವಗಳನ್ನು ಮೂಡಿಸಿ 
ದ್ದಾರೆ! "ಬದುಕಿದೆನು : ಬದುಕಿದೆನು ಭವ ಎನಗೆ ಹಿಂಗಿತು? ಎಂಬುದು 
ಪರಮಾತ್ಮನಲ್ಲಿ ಭಕ್ತಿ ಅವರಲ್ಲಿ ಉಂಟುಮಾಡಿದ ಸಂತೃಪ್ತಿಯನ್ನು ಬಣ್ಣಿ ಸು 
ತ್ತದೆ. " ಮುಕುತರಾದರು ಎನ್ನ ನೂರೊಂದು ಹ ಮುಕುತಿಮಾಗೂಕ್ಕೆ 
ಯೋಗ  ನಾನಾದೆನೋ, ಆರ ಶ್ರೀಹರಿ ಭಕುತಿಗೆ ಮನಬೆಳೆದು ರುಕುಮಿಣಿ 
ಅರಸ 'ಕೈನರವಾದ ಎನಗೇ, ಇಂದೆನ್ನ ಜೀವಕ್ಕೆ ಸಕಲಸಂಸದವಾಯ್ತು 
ಮುಂದೆನ್ನ ಜನ್ಮ ಸಫಲವಾಯಿತು, ತಂದೆ ಶಿ ್ರೀ ಕಾಗಿನೆಲೆಯಾದಿ ಕೇಶವರಾಯ 
ಬಂಡೆನ್ನ ಹೈದಯದಲಿ ನೆಲೆಯಾಗಿ ನಿಂತಾ॥' ಈ ನುಡಿಗಳಲ್ಲಿ ಕಾಣಲಿಕ್ಕೆ 
ಕಾವ್ಯವೇನೂ ಇಲ್ಲ. ಆದರೆ ನೇರವಾದ, ಶ್ರೇಷ್ಠವಾದ ಆಂತರಿಕ ಕಾ 
ಇಲ್ಲಿ ಉಕ್ಕಿ ಬಂದು ನಿರಾಭರಣ ಸುಂದರವಾದ ಕಾವ್ಯವಾಗಿದೆ. ಕನಕದಾಸರ 
ಕೇರ್ತನೆಗಳ ಸ್ವಾರಸ್ಯವೆಲ್ಲ ಇಂಥ ಸಾಫಲ್ಯದ ಸಹಜ ಅವಿಷ್ಠಾರದಲ್ಲಿರುತ್ತದೆ. 
ಸಾಮಾನ್ಯವಾಗಿ ಎಲ್ಲ ದಾಸವಾಜ್ಮಯಕ್ಕೂ ಈ ಉಕ್ತಿ ಅನ್ವಯಿಸುತ್ತದೆ. 

ಕನಕದಾಸರ ಇತರ ಕೀರ್ತನೆಗಳಲ್ಲಿ ದೇವತಾಸ್ತುತಿ, ನಾಮಸ್ಮರಣೆಯ 
ಹಾಡುಗಳಿವೆ. ಆದರೂ ಅನು ಹೆಚ್ಚಿನ ಪ್ರ ಮಾಣದಲ್ಲಿಲ್ಲ. ನೀತಿ ಅಥವಾ ತತ್ತ್ವವು 
ಮುಖ ಖ್ಯವಾದ ಕೀರ್ತನೆಗಳು ಮಾತ್ರ ಕಾಗ ಅವುಗಳಲ್ಲಿ ಜಾನಪದ 
ಶೈಲಿಯನ್ನು ಹೆಚ್ಚಾಗಿ ಬಳಸಿ ಬರೆದ ಬೋಧಕವಾದ ಕೆಲವು ಕೇರ್ತನೆಗಳು 
ಸರಿಣಾಮಕಾರಕವಾಗಿರುತ್ತವೆ. " ಸಾರಿದೂರಿ ಹೇಳತೀನಿ', "ಏನು ಇಲ್ಲದ 
ಎರಡು ದಿನದ ಸಂಸಾರ', "ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ' 
ಈ ಮೊದಲಾದುವನ್ನು ಗಮ 

" ಬೆಳ್ಳಿಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚಳ್ಳನಿಳ್ಳಿ 
ಗೊಂಬೆಯಂತೆ ಆಡಿಹೋಯಿತು, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು 
ಬಡಿಯುವಂತೆ ಉಳ್ಳ ಪೊರೆಯಂತೆ ಸಂಸಾರದಾಟವು', "ನಾಯಿಬಾಯಿ ಅರಿವೀ 
ಯಂತೆ ನಾನಾ ಕೋಟರೆಯಲ್ಲಿ ಬಿದ್ದು”, ಹಲವು ಜನುಮುದಿ ತಾಯಿ 
ಎನಗಿತ್ತ ಹಾಲು ನಲಿದುಂಬಾಗ ಹನಿ ನೆಲಕೆ ಬಿದ್ದುದು ಕೂಡಿ ಅಳೆಯೆ 
ಕ್ಲೀರಾಂಬುಧಿಗೆ ಇಮ್ಮಿಗಿಲೊ' ಈ ಅವತರಣಗಳಲ್ಲಿ ಕನಕದಾಸರು ಪಡೆದ 
ಜಾನಪದ ಶೈಲಿಯ ಹಿಡಿತ ಮತ್ತು ಕಲ್ಪನೆಯ ಸ್ವತಂತ್ರ ಸೂಕ್ಷ್ಮತೆ ಇವು 
ಮೆಚ್ಚುವಂತಿವೆ. 

ಅವರ ಹಲವಾರು ಕೀರ್ತನೆಗಳಲ್ಲಿ ಸಮಾಜ ವಿಮರ್ಶೆ ಮತ್ತು ಜನಜೀವನ 
ಚಿತ್ರವು ಸಾಕಷ್ಟು ಖಂಡಿತವಾದ ರೀತಿಯಲ್ಲಿ ಬಂದಿರುತ್ತದೆ. ಅಂದಿನ ಸಮಾಜ 


ದಲಿಯೆ ದಂಭಾಚಾರ, ಅನ್ಯಾಯ: ಅಸ ಸತ್ಯ ಮುಂಶಾದುವನ್ನು ಅವರು ಕೆಡಿ 


ಛ ಕನಕದಾಸ ಪ್ರಶಸ್ತಿ ಗ್ರಂಥ 


ನುಡಿದಿದ್ದಾರೆ. ಇತರ ದಾಸರಿಗಿಂತ ಅವರ ವಿಮರ್ಶೆ ವಿಡಂಬನೆಗಳು ಒಂದು 
ತೂಕ ಹೆಚ್ಚೆಂದು ಹೇಳಬಹುದು. -- 

ಒಟ್ಟಿನಲ್ಲಿ "ಕೀರ್ತನೆಗಳ ಕನಕದಾಸರು' ಕನ್ನಡಿಗರ ನಿತ್ಯ ಕೀರ್ತನೆಗೆ 
ಮತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರ ಕೀರ್ತನೆಗಳನ್ನು ಅರ್ಥನತಾಡಿ 
ಕೊಂಡು ಅಂತಃಕರಣದಲ್ಲಿ ಕೊರೆದಿಟ್ಟುಕೊರಿಡು ಆಚರಣೆಯಲ್ಲಿ ತರುವ 
ಪ್ರಯತ್ನದಲ್ಲಿಯೇ ಅವರ ನಿಜವಾದ ಸ್ಮರಣೆಯಿರುತ್ತದೆ. 


ಭಕ್ಕ್ತಿಮಾರ್ಗವೂ ಕನಕದಾಸರೂ 
ಶ್ರೀ ದೇಶಪಾಂಡೆ ಮನೋಹರರಾಯರು, ಎಂ.ಎ. 


ಭಕ್ತಿಯ ಮೊಳೆ-ಜೆಳೆಗಳು 

ಭಕ್ತಿಯು ಮಾನವಸಹಜ ಭಾವನೆ. ಆ ಮಾನವನಲ್ಲಿ ವಿಚಾರವು ಮೂಡಿ 
ಅವನು ಮಾನವನಾದಂದಿನಿಂದ ಭಕ್ತಿಯು ಅವನಲ್ಲಿ ಕಾಣಿಸಿಕೊಂಡಿರುವದು. 
ಸೃಷ್ಟಿಯಲ್ಲಿಯ ರಮ್ಯವಾದ ಸೊಂಪು (80800) ಮಾನವನಲ್ಲಿ ಪ್ರೀತಿ, ಆಶ್ಚರ್ಯ, 
ಆದರಗಳನ್ನು ಹುಟ್ಟಿಸಿತು; ಅದರಲ್ಲಿಯ ಅದ್ಭುತ-ರಮ್ಯವಾದ ಚೆಲುವು 
(Sublimity) ಆತನ ಎದೆಯಲ್ಲಿ ಭೀತಿ, ಆಶ್ಚರ್ಯ, ಆದರಗಳನ್ನು ಹುಟ್ಟಿಸಿತು. 
ಬರಬರುತ್ತ ಮಾನವನಲ್ಲಿ ಸೃಷ್ಟಿಕರ್ತನ ಕಲ್ಪನೆಯು ಹೊಳೆದಂದಿನಿಂದ, ಅವನು 
ಆತನ ಬಗೆಗೂ ಈ ಉಭಯವಿಧ ಭಾವನೆಗಳನ್ನು ತಳೆದನು. ಈ ಪ್ರೀತಿ- 
ಭೀತಿಗಳೇ, ಆಶ್ಚರ್ಯ-ಆದರಗಳೇ ಭಕ್ತಿಯ ಮೂಲ ನೆಲೆಗಳು. ಇವುಗಳ 
ಪರಿಣತ, ಸಂಮಿಲಿತ ಸ್ವರೂಪವೇ ಭಕ್ತಿ ಎಂದು ಬಲ್ಲವರು ಉಸುರಿರುವರು. 

ಭಕ್ತಿಯ ಈ ಮೂಲ ಸೆಲೆಗಳೂ, ಇವುಗಳಿಂದ ಪರಿಣತಿಯನ್ನು ಪಡೆದ ಭಕ್ತಿ 
ಭಾವವೂ ಆರ್ಯ ಮಾನವನ ಪ್ರಾಚೀನತಮ ವಾಜ್ಮಯವಾದ ವೇದಗಳಲ್ಲಿಯೂ 
ಚೆನ್ನಾಗಿ ಕಾಣಬರುವವು. ವೈದಿಕ ಖಯಸಿಗಳು ಭಗವಂತನನ್ನೂ, ಆತನ ಆವಿಷ್ಪಾರ 
ಗಳಾದ ಬೇರೆ ಬೇರೆ ಡೇವತೆಗಳನ್ನೂ ಪ್ರಾರ್ಥಿಸಿರುವರು; ತಮಗೆ ಭೌತಿಕ ಸುಖ 
ಸಾಧನಗಳನ್ನೂ, ಪಾರಮಾರ್ಥಿಕ ಆನಂದ- ಇಂತಿಗಳನ್ನೂ ನೀಡಲು ಬೇಡಿ 
ಕೊಂಡಿರುವರು. ಅವರ ಭಾವಪೂರ್ಣ ಪ್ರಾರ್ಥನೆಗಳಲ್ಲಿ ಮೇಲ್ಕಾಣಿಸಿದ ಭಾವನೆ 
ಗಳೆಲ್ಲಾ ಉತ್ಕಟವಾಗಿ ನೆಲಸಿರುವವು. ಮುಂದೆ ಶ್ರೀ ಗುರುದೇವ ರಾನಡೆಯವರು 
ಉಸುರಿದ ಮೇಕೆಗೆ: 

“The spring of devotional endeavour, which we see issuing 
out of the mountainous regions of the Vedas...... hides itself in 
the woodlands of the Upanishads, until in the days of the Bhagavad- 
gita, it issues out again and appears to vision in a clear fashion 
with only a new stress on the old beliefs. The mystical strain which 
is to be found in the Upanishads, is to be found even here, in 
Vasudavism, with greater emphasis on devotion” 

"" ವೇದಗಳ ಸಾಸು ಪ್ರದೇಶದಿಂದ ಹೊರಹೊರಟಿ ಭಕ್ತಿಯ ಸೆಲೆಯು.» -- 
ಉಪನಿಷತ್ತುಗಳ ದಾರ್ಶನಿಕ ಅರಣ್ಯದಲ್ಲಿ ಅಡಗಿಕೊಂಡಿರುವದು. ಮುಂದೆ 


* Mysticism in Maharashtra, 0. 3. 


೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಹಾದಿ 


ಭಗವದ್ಗೀತೆಯ ಕಾಲದಲ್ಲಿ ಅದು ಮರಳಿ ಹೊರಬಂದು ಸ್ಪಷ್ಟವಾದ ರೀತಿಯಲ್ಲಿ 
ಕಾಣಿಸಿಕೊಳ್ಳುವದು. ಅದರಲ್ಲಿ ಹಳೆಯ ನಂಬಿಕೆಗಳು ಹೊಸ ರೂಪವನ 
ತಳೆದಿರುವವು. ಉಪನಿಷತ್ತುಗಳಲ್ಲಿ ಕಾಣಬರುವ ಅನುಭಾವದ ಪ್ರವೃ 
ಶ್ರೀ ವಾಸುದೇವನಂಥದಲ್ಲಿಯೂ ಕಾಣಬರುವದು. ಆದರೆ ಇದರಲ್ಲಿ 
ಪ್ರಾಧಾನ್ಯ ಬಂದಿರುವದಷ್ಟೇ!” 

ವೇದಗಳಿಂದ ಉಪನಿಷತ್ತುಗಳೆಡೆ ಸಾರಿಡೆವೆಂದರೆ, ನಾವು ಪ್ರಾರ್ಥನೆ 
ಗಳಿಂದ ದರ್ಶನಗಳೆಡೆ ಸಾಗುವೆವು; ಭಾವನೆಗಳಿಂದ ವಿಚಾರಗಳೆಡೆ ತೆರಳುವೆವು. 
ಆದರೂ ಅಲ್ಲಿ ಕೂಡ ಗುಪ್ತಗಾಮಿನಿಯಾಗಿ ಹರಿಯುವ ಭಕ್ತಿಯ ಸೆಲೆಗಳು ಅಲ್ಲಲ್ಲಿ 
ಕಾಣಿಸಿಕೊಳ್ಳದಿರವು 


ಗೆ 
ತ್ತಿಯು ' 
ಭಕ್ತಿಗೆ 


ಅಸತೋಮಾ ಸದ್ದಮಯ | ತಮಸೋ ಮಾ ಜ್ಯೋತಿರ್ಗಮಯ I 
ಮುಕ್ಕೋರ್ಮಾ ಅಮೃುತಂ ಗಮಯ ॥ 


ಅಸತಿತಿಂದ ಸತ್ಯದೆಡೆಗೆ 1 ಕತ್ತಲೆಯಿಂ ಜ್ಮೋತಿಯೆಡೆಗೆ | 
ಮರಣದಿಂದ ಅಮರ ಬಾಳಿನೆಡೆಗೆ ನಡೆಯಿಸ್ಸೆ I 


ಎಂಬಂಥ ಪ್ರಾರ್ಥನೆಗಳಲ್ಲಿ ಭಕ್ತಿಭಾವವು ತುಂಬಾ ನೆಲೆಸಿರುವದುಂಟು. ಇಷ್ಟೇ 
ಅಲ್ಲ. "ಭಕ್ತಿ' ಎಂಬ ಶಬ್ದವೂ ಕೂಡ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿಯ 
ಮುಂದಿನ ಶ್ಲೋಕದಲ್ಲಿ ಮೊದಲನೆಯ ಸಲ ಬಂದಿರುವದು: 


ಯಸ್ಕ ದೇವೇ ಪರಾಭಕ್ತಿಃ ! ಯಥಾ ದೇವೇ ತಥಾ ಗುರೌ | 
ತಸ್ಕೇತೇ ಕಢಿತಾಹ್ಮರ್ಥಾಃ । ಪ್ರಕಾಶಂತೇ ಮಹಾತ್ಮನಃ ॥ (೪1-23) 


"ಯಾವನು ಗುರುವಿನಲ್ಲಿಯೂ ಡೇವರಲ್ಲಿಯೂ ಭಕ್ತಿಯುಳ್ಳ ವಧಿರುವನೋ 
ಅವನಿಗೆ ಶ್ರೀ ಪಾರಮಾರ್ಥಿಕ ರಹಸ್ಯವನ್ನು ಅರುಹೆದರೆ, ಅದು ಆ ಮಹಾತ್ಮನಲ್ಲಿ 
ಹೊಳೆಯುವದು.'' | 

ತ್ರೀ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಮೈದಳೆದು, ಈ ಭಕ್ತಿಗಂಗೆಯು ಮುಂದೆ 
ಮಧ್ಯಯುಗದಲ್ಲಿ ತುಂಬ ವಿಶಾಲತೆಯನ್ನು ಪಡೆದು, ಚಾರತದಲ್ಲಿಯ ಎಲ್ಲ 
ಪ್ರಾಂತಗಳಲ್ಲಿ ಅಲ್ಲಲ್ಲಿಯ ಅನುಭಾವಿ ಸಂತರ ಮುಖಾಂತರ ಸಲೀಲವಾಗಿ ಹರಿದು 
ಜನಜೀವನವನ್ನು ಪಾವನಗೊಳಿಸಿರುವಳು. ಅಂದಿನ ಸಂತರು, ಶರಣರು, 
ದಾಸರು ಜನಸಾಮಾನ್ಯರೊಡನೆ ಬೆರೆತು, ತಮ್ಮ ಅನುಭಾವದ ಪ್ರಭಾವದಿಂದ 
ಸ್ತ್ರೀಯರಲ್ಲಿ, ಶೂದ್ರರಲ್ಲಿ, ಪಾತಕಿಗಳಲ್ಲಿ ಕೂಡ ಭಗವಂತನನ್ನು ಕಾಣುವ 
ಹಂಬಲವನ್ನು ಮೊಳೆಸಿದರು, ಬೆಳೆಸಿದರು. ಅವರವರ ಮಾತಿನಲ್ಲಿ ಅವರಿಗೆ 
ಬೋಧೆಯನ್ನು ಮಾಡಿ, ಅವರನ್ನು ಉದ್ಧರಿಸಿದರು. ಈ ಸಂತ ಮಹಂತರಿಂದ 
ಭಕ್ತಿಯು ಜನಜೀವನವನ್ನು ಸೇರಿತು. ಜನಸಾಮಾನ್ಯರಲ್ಲಿ ಪಸರಿಸಿತು. 


ಭಕ್ಕಿಮಾರ್ಗವೂ ಕನಕದಾಸರೂ | ೭ 


ಆರ್ಯರ ಈ ಭಕ್ಕಿ ಸ ಉತ್ತರದಿಂದ ಕೆಳಗಿಳಿದು ಜನತೆಯಲ್ಲಿ 
ಹಬ್ಬಿ ದಂತೆ ಭಕ್ತಿಯ ಇನ್ನೊಂದು ಪ್ರವಾಹನ್ರ ದಕ್ಷಿಣದ ದ್ರವಿಡರಿಂದ ಹೊರ 
ಹೊನ್ನಿ ಮೇಲಕ್ಕೆ ಹರಿದು, ಮೇಲ್ಭಾ ಣಿಸಿದ ಪ ಪ್ರವಾಹದಲ್ಲಿ ಕೂಡಿಕೆ ಉದ 
ಅದು ಅ ಗ ತಮಿಳ ನಾಡಿನ ಶೈವ-ವೈತ್ಣ ವ ಸಂತರ ಹ ದಯದಲ್ಲಿ, 
ದು ಅವರ ಹೈ ದಯದಿಂದ. ಅದು ದಕ್ಷಿಣ ಭಾರತದಲ್ಲಿ ಚಿನ್ನಾ ಗಿ 
ಸರಿಸಿ, ಜನಜೀವನವನ್ನು ಉನ್ನತಗೊಳಿಸಿತು. "" ತಮಿಳ ದೇಶದಲ್ಲಿ 
ಕಾದ. 1 ಗೃನರು, "ಕರ್ನಾಟಕದಲ್ಲಿ ಶರಣರು-ದಾಸರು, ಶಿವ-ನಿಷ್ಣು 
ಪಾರಮ್ಯದ ಚರಿತ್ರೆಯನ್ನು ಇತಿಹಾಸ ಕಾಲದಲ್ಲಿಯೂ ಬೆಳಗಿದ್ದಾರೆ. ಭಕ್ತಿ 
ಪಂಥಕ್ಕೆ ಮೂಲಗ್ರಂಥವಾದ ಭಾಗವತ ಪುರಾಣವು. --. ದಕ್ಷಿಣ ದೇಶದ ಚರಿತ್ರೆ 
ಯನ್ನು ಒಳಗೊಂಡಿರುವದು ಎಂದು ಸಂಶೋಧಕರು ಸೂಚಿಸಿರುವರು. ಅಂತೂ 
ಕರ್ನಾಟಕಕ್ಕೂ, ಹರಿಹರ ಭಕ್ತಿ ಸಂಪ ಸ್ರದಾಯಕ್ಕೂ ಅತಿ ಪುರಾತನವಾದ 
ಸಂಬಂಧವಿದೆ? * ಆದುದರಿಂದಲೇ " ಉತ್ಪ ನ್ಹಾದ್ರಾ ವಿಡೇ ಚಾಹಂ ವೃದ್ಧಿ ೦ 
ಕರ್ಣಾಟಕೇ ಗತಾ!” ಎಂದು ಭಕ್ತಿಯು ಆ 'ಮಹಾಕ್ಮಿ ಯಲ್ಲಿ ಅರುಹಿದುದು 
ಶುಂಬ ಉಚಿತವಾದುದು. "" ಕರ್ನಾಟಕದಲ್ಲಿ ರ ಖಿ ಮಟ್ಟಿಗೆ 
ಮಾತನಾಡುವದಾದರೆ, ಹನ್ನೆರಡನೆಯ ಶತಮಾನದವರೆಗೂ, ಹರಿಹರರಲ್ಲಿ 
ಭೇದವೆಣಿಸದ ಭಾಗವತ ಪಂಥವೇ ರೂಢಿಯಲ್ಲಿತ್ತು ಎನ್ನಬಹುದು. ಪಂಢರಪುರದ 
ವಿಕ್ಕಲನೂ, ತಿರುಪತಿಯ ವೆಂಕಟರಮಣನೂ, ಹರಿಹರ ಸಾಮರಸ್ಯದ ಮೂರ್ತಿ 
ಗಳೆಂದೇ ಮೂರ್ತಿಶಿಲ್ಪಶಾಸ್ತ್ರವು ಹೇಳುವದು. ಹನ್ಮೆರಡನೆಯ ಶತಮಾನದ 
ವೀರಶೈವ ಉತ್ಥಾ ಸನೆಯಿಂದರೇ, ವಿಷ್ಣುವೇ ಶ್ರೇಸ್ಕವೆಂಬುವ ಮಾಥ್ವಮತವೂ 
ಅದರಿಂದ ಬಂದ ಹರಿದಾಸ ಸಂಪ್ರದಾಯವೂ ಪ್ರಾಬಲ್ಯಕ್ಕೆ ಬಂದವು.” ೬ 
ಈ ಬಗೆಯಾಗಿ ಭಕ್ತಿಯು ಬೆಳೆದು ಅದೊಂದು ಭಗವಂತನನ್ನು 
ನಡೆಯುವ ಹಿರಿದಾದ ಸಾಧನವಾಗಿ, ಅದನ್ನು ಭಕ್ತರನೇಕರು ಬಳಸಿ, ಭಗವಂತ 
ನನ್ನು ಸಾಕ್ಸಾತ್ನರಿಸಿಕೊಂಡರು, ಭಗವದಾನಂದವನ್ನು ಉಂಡರು-ಉಣಿಸಿದರು. 
ಅದರ ಫಲವಾಗಿ ಅದೊಂದು ಪಂಥವಾಯಿತು--ಮಾರ್ಗವಾಯಿತು. 


ಭಕ್ತಿಯ ತಿರುಳು--ಬಗೆಗಳು 
ಭಗವಂತನಲ್ಲಿಯ ಪರಮಪ್ರೀತಿಯ-ಉತ್ಕಟ ಪ್ರೇಮವು-ಭಕ್ತಿಯ ತಿರುಳು, 
ಅದನ್ನು "" ಸರಾನುರಶಕ್ತಿರೀಶ್ವ ರೇ?” ಎಂದು ಬಣ್ಣಿಸಿದರು ಹಿರಿಯರೊಬ್ಬರು. 
“ಸಾ ತ್ತ ಸ್ಕ್ರಿನ್‌ ಸರಮ ಪ್ರೆ ಕೂ! ಎಂದು *ರೆದರು ಇನ್ನೊಬ್ಬರು. 
"" ಸುದೃಢಃ ಸ್ನೇಹಃ'' ಎಂಡು ಸಂಬೋಧಿಸಿದರು ಮೂರನೆಯನರು. ಅದೇ 
ಕ್‌ ಸಾಹಿತ್ಯ ಸಂಶೋಧನೆ, ಪು. ೧೫೭-೧೫೮, 
| ಸಾಹಿತ್ಯ ಸಂಶೋಧನೆ, ಪು. ೧೫೪. 


ಲ ಕನಕದಾಸ ಪ್ರಶಸ್ತಿ ಗ್ರಂಥ 


ಚ್‌ ಕು] 


ಮುಂದಿ " ಸ್ಪಸ್ಟರೂಪಾನುಸಂಧಾನ'' ವಾಯಿತು; "" ಅನನ್ಯತೆ''ಯ ರೂಪ 
ವನ್ನು ತಳೆಯಿತು; "" ಅಮೃತರೂಪ'' ವಾಯಿತು; ""ಶಾಂತಿರೂಪ?' 
ವಾಯಿತು; "" ಸರಮಾನಂದರೂಸ'” ವಾಯಿತು. ಭಕ್ತಿಭಾವವು ಬೆಳೆದು ಉತ್ಕಟ - 
ವಾಯಿತೆಂದರೆ ಭಕ್ತನು ಭಗವಂತನಲ್ಲಿ " ಅನನ್ಯ' ನಾಗುವ; ಆತನಿಂದ 
"ಶಾಂತಿಯನ್ನೂ " ಪರಮಾನಂದ'ವನ್ನೂ ಸಡೆಯುವ; ಈ " ಅಮೃತ'ವನ್ನುಂಡು 
ಅಮುರನಾಗುವ. ಆಗ ಭಕ್ತಿಯು ತನ್ನ ಉನ್ನತತಮ ನೆಲೆಯನ್ನು ತಲುಪುವದು. 

ಭಕ್ತಿಪರನಾದ ಪ್ರಹ್ಲಾದನು ಭಕ್ತಿಯ ಮುಂದಿನ ಒಂಬತ್ತು ಬಗೆಗಳನ್ನು 
ಅರುಹಿರುವ: 

ಶ್ರವಣಂ ಕೀರ್ತನಂ ನಿಷ್ಠೋಃ । ಸ್ಮರಣಂ ಪಾದಸೇವನಮ್‌ । 
ಅರ್ಚನಂ ವಂದನಂ ದಾಸ್ಯಂ | ಸಖ್ಯಂ ಆತ್ಮನಿವೇದನಮ್‌ ॥| 

ಇವುಗಳಲ್ಲಿ ಭಕ್ತಿಯು ವ್ಯಕ್ತವಾಗುವ ಸುಮಾರು ಎಲ್ಲ ಬಗೆಗಳೂ ಅಡಕ 
ವಾಗಿರುವವು. ಭಗವಂತನ ಅನಂತ ಗುಣಮಹಿಮೆಯನ್ನು ಕೇಳುವದು "ಶ್ರವಣ, 
ಅವನ್ನು ಹೇಳುವದು-ಹೊಗಳುವದು " ಕೀರ್ತನ’; ಅವನ ನಾಮ, ರೂಪ, ಗುಣ 
ಗಳನ್ನು--ವಿಶೇಷವಾಗಿ ಅವನ ದಿವ್ಯ ನಾಮವನ್ನು--ನೆನೆಯುವದು "ಸ್ಮರಣ'. 
ಅರ್ಚನ, ವಂದನ, ಪಾದಸೇವನಾದಿ ವಿಧಿಗಳಿಂದ ಭಗವಂತನ ಸೇವೆಯನ್ನು 
ಮಾಡುವದು " ದಾಸ್ಯ. ಭಗವಂತನು ತನ್ನ ತಂದೆ-ತಾಯಿ, ಆತನೇ ತನ್ನ 
ಪ್ರಾಣವೆಂದು ಬಗೆದು, ಆತನ ಬಯಕೆಯಂತೆ ನಡೆಯುವದು " ಸಖ್ಯ; ಅವನಿಗೆ 
ಎಲ್ಲವನ್ನೂ ಅರ್ಪಿಸಿ, ಆತನಲ್ಲಿ ಸಮರಸನಾಗುವದು "ಆತ್ಮನಿವೇದನ'. 
ಈ ರೀತಿ, ಈ ಒಂಬತ್ತು ಬಗೆಗಳಲ್ಲಿ ಮೇಲ್ಭಾಣಿಸಿದ ಆರು ಬಗೆಗಳು ಪ್ರಧಾನ 
ವಾದವುಗಳು ಎನ್ನಬಹುದು. 

ಇಂಥ ಭಕ್ತಿಯೇ ಉಪನಿಷತ್ತಿನ "ಉಪಾಸನೆ', ನಾರದರ " ಅನನ್ಯತೆ”, 
ಶಂಕರರ "ಅನುಸಂಧಾನ', ರಾಮಾನುಜರ "ಪ್ರಸನ್ನತೆ, "ಆನಂದತೀರ್ಥರ 
" ಸುಪ್ರತಿಸ್ಮಿತ ಸ್ನೇಹ, ಶರಣರ " ಸಾಮರಸ್ಯ”, ದಾಸವರೆರ " ದಾಸ್ಯ', ಸಂತರ 
" ಸಖ್ಯ', "ಶರಣಾಗತಿ' ಎಂಬ ರೂಪನಾಮಗಳಿಂದ ಮೆರೆದಿರುನದು. ಭಾವ 
ಒಂದು ಬಗೆ, ಹೆಸರುಗಳು ನೂರೊಂದು. ಈ ಬಗೆಯಾಗಿ, ಒಂದೇ ಭಕ್ತಿಯು 
ನೂಕೊಂದು ಮೈದಳೆದು, ನಾಮ ತಳೆದು, ಅಂದಿನಿಂದ ಇಂದಿನವರೆಗೆ 
ಲೋಕದಲ್ಲಿ ಹೊಳೆದಿರುವದು, ಜನಜೀವನವ ಬೆಳಗಿರುವದು. 


ಕನಕದಾಸರ ಭಕ್ತಿ 
ಇವುಗಳಲ್ಲಿ ಕನಕದಾಸರ ಭಕ್ತಿಯು ಅದೆಂತಹದು? ಅವರ ಮೇಲೆ ಅದಾರ 
ಪ್ರಭಾವವು ಅದೆಷ್ಟು ಬಿದ್ದಿರುವದು? ಎಂಬುದನ್ನು ಇನ್ನು ಅರಿತುಕೊಳ್ಳುವಾ. 
"ಕನಕದಾಸರು ಮುಖ್ಯವಾಗಿ ಭಾಗವತ, ಹರಿಭಕ್ತಿಯ ಮತ್ತು ಸರ್ವಾರ್ಪ್ನಣದ 


ಭಕ್ತಿಮಾರ್ಗವೂ ಕನಕದಾಸರೂ ೯ 


ಪ್ರತಿಪಾದಕರು. ಮಾಧ್ವ-ರಾಮಾನುಜ ಇವುಗಳ ಮತಸಾರವನ್ನು ಒಪ್ಪಿಯೂ, 
ತಿರುತಿರುಗಿ ಯಾವುದೊಂದರ ನಿರ್ದಿಷ್ಟ ಪ್ರಚಾರವನ್ನು ಮಾಡುವ ಗೊಡನೆಗೆ 
ಅವರು ಹೋಗಿಲ್ಲ.” "ಅವರು ಕಾಲ ದೇಶ, ಮತ ತತ್ವ ಇವುಗಳನ್ನು ಮಾರಿದ 
ದೇವ-ಜೀವಿಗಳು, ಸರ್ವ ಸಮದರ್ಶಿಗಳು?', * "ಅವರು ಬೆಳೆದಂತೆ ಎಲ್ಲ 
ಮೇಲಾದ ಸಂಸ್ಕಾರಗಳಿಗೆ ಒಳಗಾಗಿ, ಭಾಗವತ ದೃಷ್ಟಿಯನ್ನು ಬೆಳಿಸಿಕೊಂಡರು 
* - - “ಎಲ್ಲ ಮತದ ಸಾರಗ್ರಾಹಿಯಾದ ಪರಮ ಭಕ್ತರಾಗಿದ್ದರು.” 
ಹರಿಹರರಲ್ಲಿ ಭೇದವನ್ನು ಎಣಿಸದಿರುವದು ಭಾಗವತ ಮನೋಧರ್ಮ. 
ವಃ ಶಿವಸ್ಯ ಹೈದಯೇ ವಿಷ್ಣುಃ! ವಿಷ್ಣೋಶ್ಚ ಹೃದಯೇ ಶಿವಃ॥'' ಎಂಬುದು ಅವರ 
ಭಾವನೆ. ಸಾರಗ್ರಾಹಿಗಳಾದ ಕನಕದಾಸರಲ್ಲಿ ಇದು ಸಹಜವಾಗಿ ಬೆಳೆದು 
ಬಂದಿತ್ತು. ಅದು ಅವರ "ಹರಿಭಕ್ತಿಸಾರ'ದಲ್ಲಿಯ "ಶಿವಶಿವಾ' "ಹರಹರ' 
"ಹರ ಮಹಾದೇವಾ!” ಎಂಬ ಉದ್ಗಾರಗಳಲ್ಲಿಯೂ, "ಶರಣ? "ಭಾಗವತರು? 
ಎಂಬ ಉಲ್ಲೇಖಗಳಲ್ಲಿಯೂ, ವಿಶೇಷವಾಗಿ ಅವರ "ಆರು ಬಲ್ಲರು ಹೆರಿಹರಾದಿ 
ಗಳ ಮಹಿಮೆಯನು?'' (೧೬೨) ಎಂಬ ಪದದಲ್ಲಿಯೂ ಚೆನ್ನಾಗಿ ಕಾಣಬರುವದು. 
ಈ ಪದದಲ್ಲಿ "ಈಶ' ನಿಷ್ಣುನಿನಿಂದ " ನಾರಾಯಣಾಸ್ತ್ರ'ವನ್ನು ಪಡೆದ ಮತ್ತು 
« ಶಾರಿ? ಶಿವನಿಂದ " ಚಾರುಚಕ್ರ'ವನ್ನು ನಡೆದ; ಇಬ್ಬರೂ ತಮ್ಮ ತಮ್ಮ ಭಕ್ತರ 
ಬಾಗಿಲ ಕಾಯ್ದರು. ಒಬ್ಬರು " ಭೋಗಿಶಯನ'ರಾದರೆ ಇನ್ನೊಬ್ಬರು " ಭೋಗಿ 
ಭೂಷಣರು? ಎಂಬುದಾಗಿ ಇಬ್ಬರ ಮಹಿಮೆಯನ್ನೂ ಅವರು ಸಮನಾಗಿ 
ಬಣ್ಣಿಸಿರುವರು. ಇಷ್ಟೇ ಅಲ್ಲ. ಅವರು" ನಾಗಶಯನನ ಮೂರ್ತಿಯ ಕಂಡರು; 
ಭೋಗಿಭೂಷಣ ಶಿವನ ಕಂಡರು? (೩೧). ಅವರ ದೇವರು ಅನುಭಾವಿಗಳ 
“ಅಂತರ್ಯಾಮಿ' 6 ಚಿನ್ಮಯ' "ಪರಮ ಜ್ಯೋತಿ' " ಪರಾತ್ಬರ ವಸ್ತು? 
" ಪರಮಾತ್ಮ? " ನಾದಬ್ರಹ್ಮ' ಸಚ್ಚಿದಾನಂದ ಮು; ಅವರು "ಓಂಕಾರ 
ಬೀಜಾಕ್ಸರವನ್ನು ಚಿತ್ತದಲ್ಲಿ ಗ್ರಹಿಸಿ, ಒಳಗಿಹ ಹಂಸನ ಸೇರಿ, ಲೇಸನುಂಡು 
ಮುಕ್ತರಾದರು, ಶಕ್ತರಾದರು'. ಅಂತೆ (೧೭೪) ಈ ರೀತಿ ದಾಸರ ಬುದ್ಧಿ, ಭಾವ, 
ಅನುಭಾವಗಳು ಮತೀಯತೆಯನ್ನು ಮಾರಿ, ನಿಶಾಲತೆಯನ್ನು ಪಡೆದಿದ್ದವು. 
ನಿಜವಾಗಿ, "ಹಿರಿಯ ಅನುಭಾವಿಗಳು ಶೈವರೂ ಇರುವದಿಲ್ಲ, ವೈಷ್ಣವರೂ 
ಇರುವದಿಲ್ಲ, $ ಎಂದು ಗುರುದೇವ ರಾನಡೆಯವರು ಉಸುರಿರುವರು. ಅವರು 
ತಮ್ಮ ಪಾರಮಾರ್ಥಿಕ ಜೀವನವನ್ನು ಶೈವರಾಗಿ ಇಲ್ಲವೆ ವೈಷ್ಣವರಾಗಿ 
ಪ್ರಾರಂಭಿಸಿರಬಹುದು. ಆದರೆ ಸರಿಯಾದ ಸಾಧನದಿಂದ ಅವರು ಭಗವಂತನನ್ನು 


| ಕನ್ನಡ ಸಾಹಿತ್ಯ ಚರಿತ್ರೆ, ಪು. ೨೮೯. 


1 ಕನ್ನಡ ಸಾಹಿತ್ಯ ಚರಿತ್ರೆ, ಪು. ೨೯೧. 
1 Pathway to God in Kannada Literature, p. 6. 


೧೦ ಕನಕದಾಸ ಪ್ರಶಸ್ತಿ ಗ್ರಂಥ 


ಚೆನ್ನಾಗಿ ಸಾಕ್ಸಾತೃರಿಸಿಕೊಂಡ ತರುವಾಯ ಅವರು ಮತಾತೀತ ವಿಶಾಲತೆಯನ್ನು 
ತಳೆಯುವರು. ಇದಕ್ಕೆ ಅನಂತ ನಿದರ್ಶನಗಳನ್ನು ಕೊಡಬಹುದು: ಪ್ರಭುದೇವ, 
ಸರ್ವಜ್ಞ, ಸಡಕ್ಸರಿಯವರಂಥ ಹಿರಿಯ ಶರಣರೂ, ಪುರಂದರ, ಮಹೀಪತಿ, 
ಕನಕದಾಸರಂಥ ಹಿರಿಯ ದಾಸರೂ, ಜ್ಞಾನೇಶ್ವರ, ತುಕಾರಾಮ, ಕಬೀರರಂಥ : 
ಜರಿಯ ಸಂತರೂ, ಇಂಥ ವಿಶಾಲವಾದ ಭಾಗವತ ಮನೋಭಾವವನ್ನೇ 
ತಳೆದಿದ್ದರು ಎಂಬುದು ಅವರ ಸಾಹಿತ್ಯದಲ್ಲಿ ಕಾಣಬರುವದು. ಅವರೆಲ್ಲ 
ಸಾಕ್ಸಾತೃರಿಸಿಕೊಂಡುದು, "" ಹಾಂತಿಸಾಗರನಾದ, ನಾದಸಾಗರನಾದ, ಅಮೃತ 
ಸಾಗರನಾದ, ಜ್ಞಾನ ಬಲ ಕಾರುಣ್ಯಸಾಗರನಾದ, ಶಾಂತಿ ಸಾಗರನಾದ'' 
ಪರಮಾತ್ಮನನ್ನು. ಅದರ ಫಲವಾಗಿಯೇ ಅವರಿಗೆಲ್ಲ ಇಷ್ಟೊಂದು ನಿಶಾಲತೆಯು 
ಲಭಿಸಿದುದು. ಇಷ್ಟೇ ಅಲ್ಲ. ಇಂಥ ವಿಶಾಲತೆಯೇ ನಿಜವಾದ ಮೇಲ್ತರಗತಿಯ 
ಅನುಭಾವದ ಹಿರಿಕುರುಹು. 

ಕನಕದಾಸರದು ಆರ್ತಭಕ್ತಿ, ದಾಸ್ಯಭಕ್ತಿ, ಅರ್ಪಣಭಕ್ತಿ. ಅದು 
ಅವರಲ್ಲಿ ಹೇಗೆ ಮೊಳೆಯಿತು? ಹೇಗೆ ಬೆಳೆಯಿತು? ಮುಂದದು ಅವರಿಗೆ 
ಭಗವಂತನ ಅನುಭಾವ ಆನಂದಗಳನ್ನು ಹೇಗೆ ನೀಡಿತು? ಎಂಬುದನ್ನು ಅವರ 
" ಕೀರ್ತನೆಗಳ? ಹಾಗೂ "ಹರಿಭಕ್ತಿಸಾರ'ದ ನೆರವಿನಿಂದ ಕಿರಿದರಲ್ಲಿ ಕಾಣಿಸಲು 
ಯಶ್ನಿಸಲಾಗಿದೆ. "ಅವರ ಉಪಲಬ್ದ ಪಾರಮಾರ್ಥಿಕ ಸಾಹಿತ್ಯವು ಅತ್ಯಲ್ಪವಿರುವ 
ಮೂಲಕ, ಎಲ್ಲ ವಿವರಗಳನ್ನೂ ಅರುಹುವದು ಸಾಧ್ಯವಿಲ್ಲ. 


ಜೀವನ ಕ್ರಾಂತಿ 

ಕನಕದಾಸರಲ್ಲಿ ಕೆಲ ಅಲೌಕಿಕ ಶಕ್ತಿಗಳಿದವೆಂದೂ ಪರಂಪರೆಯು 
ಸಾರುತ್ತಿದೆ. ಭೂಮಿಗತ ದ್ರವ್ಯವನ್ನು ಕಾಣುವ ಸಾಮರ್ಥ್ಯವು ಅವರಲ್ಲಿದ್ದಂತೆ, 
ಅವರು ಕೆಲ ದಿವ್ಯ ಕನಸುಗಳನ್ನೂ ಕಾಣುತ್ತಿದ್ದ ರಂತೆ. ಅವುಗಳಲ್ಲಿ ಅವರಿಗೆ 
ತಿರುಪತಿಯ ದರುಶನವಾಗಿ, ಆತನು ಅವರಿಗೆ ತನ್ನ ದಾಸನಾಗಲು ಸೂಚಿಸುತ್ತಿದ್ದ 
ನಂತೆ. ಆದರೆ ರಾಜಸವೃತ್ತಿಯ ಕನಕನಾಯಕನಿಗೆ ಅದು ಸೇರುತ್ತಿರಲಿಲ್ಲ. 
ಆದುದರಿಂದ ಮುಂದವನಿಗೆ ಆಕಸ್ಮಿತವಾಗಿ ಒಂದು ದೊಡ್ಡ ಏಟು ದೊರೆಯಿತು. 
ಅವನು ಒಂದು ಕಾಳಗದಲ್ಲಿ ಶೌರ್ಯದಿಂದ ಕಾದುತ್ತಿರುವಾಗ, ಅವನಿಗೆ ಶತ್ರುಗಳ 
ಶಸ್ತ್ರಗಳಿಂದ ಭೀಕರ ಆಘಾತವಾಗಿ, ಅವನು ಮೂರ್ಛೆಹೊಂದಿ ರಣಾಂಗಣದಲ್ಲಿ 
ಬಿದ್ದನಂತೆ. ಆಗ ಅವನ ಸೈನಿಕರೆಲ್ಲ ದಿಕ್ಕಾಪಾಲಾಗಿ ಓಡಿಹೋದರು. ಆಗ 
ಮೂರ್ಛಿತನಾಗಿ ಬಿದ್ದ ಕನಕನಾಯಕನನ್ನು ಒಂದು ಅಜ್ಞಾತ ವ್ಯಕ್ತಿಯು 
ಉಪಚರಿಸಿ, ತನ್ನ ಗುರುತನ್ನು ಕೊಡದೆ ಒಮ್ಮೆಲೆ ಅಲ್ಲಿಂದ ಮಾಯವಾಯಿತಂತೆ. 
ಎಚ್ಚರವನ್ನು ಪಡೆದ ನಾಯಕನು ಅತಿಯಾಗಿ ಕಳವಳಗೊಂಡನು. ತನ್ನ 
ಬಾಂಧವರೆಲ್ಲ ತನ್ನನ್ನು ತ್ಯಜಿಸಿದಾಗ ಅಂಥ ಭೀಕರ ಪ್ರಸಂಗದಲ್ಲಿ ತನ್ನನ್ನು 


ಭಕ್ತಿಮಾರ್ಗವೂ ಕನಕದಾಸರೂ ೧೧ 


ಭಗವಂತನೇ ಆರೈಸಿ ಬದುಕಿಸಿದನು. ಇನ್ನು ಆತನ ಸೂಚನೆಯಂತೆ, ತನ್ನ 
ಮುಂದಿನ ಆಯುಷ್ಯವನ್ನು ಆತನ ಸೇವೆಯಲ್ಲಿ ಕಳೆಯುವುದೇ ಮೇಲು ಎಂದು 
ನಾಯಕನು ನಿಶ್ಚಯಿಸಿದನು. ಅಂದಿನಿಂದ ಅವನು ಭೌತಿಕ ಜೀವನದ ವೈಭವ 
ವ ವನ್ನು ತೊರೆದು, ತಿರುಪಕಿಯ ಸೇವೆಯಲ್ಲಿ, ಆದಿಕೇಶವನ ಸೇವೆಯಲ್ಲಿ ನಿರತ 
ನಾದನು. ಈ ರೀತಿ ಅವನ ಜೀವನದಲ್ಲಿ ನವಜಾಗೃ ಕಿಯು ಉಂಟಾಗಿ ಕನಕ 
ನಾಯಕನು ಕನಕದಾಸನಾದನು. 


ನಿನೇಕೋದಯ 

ಇಂಥ ಕ್ರಾಂಕಿಯಾದೊಡನೆ ಕನಕದಾಸರಲ್ಲಿ ವಿವೇಕೋದಯವಾಯಿತು. 
ಅವರಿಗೆ ತಮ್ಮ 'ಜನ್ಮ ವ್ಯರ್ಥವಾಯಿತು ಎಂದೆನಿಸಿತು. "ನಾನು ಅರ್ಥದಾಸೆ 
ಯಲ್ಲಿ ಬಾಜ; ಚ ದುಷ್ಟ ಕೃತ್ಯಗಳನ್ನು ಮಾಡಿದೆ; ಶ್ವಾನನಂತೆ ಹೀನ 
ನಾಗಿ ಮನೆಮನೆಗಳ ತಿರುಗಿದೆ. ಹರಿಯ ನೆನೆಯಲಿಲ್ಲ; ಭಾಗವತರಿಗೆ ಬಾಗ 
ಲಿಲ್ಲವಲ್ಲಾ !'' (೧೮೪), "" ಇನ್ನು ಸಾಕು. ಸಾಕು ಮನುಜಸೇವೆ! ಅದನ್ನು 
ಮಾಡಿ ಮಾಡಿ ದಣಿವೆನಯ್ಯಾ! ದುರಾಶೆಯನ್ನು ಮನದಲಿಟ್ಟು ಕುದಿದೆ. 
ಒಡಲಿನ ಆಸೆಗಾಗಿ, ಜೇನಿನಲ್ಲಿ ತೊಡಕಿಬಿದ್ದ ನೊಣದಂತೆ, ಬಾಯ ಬಿಡುವೆ! 
ಎಳ್ಳು ಕಾಳಿನಷ್ಟು ಸುಖವ ಕಾಣೆನೋ! ಬಿಡಿಸಯ್ಯ ಬನ್ನ ಬಂಧಪಾಶವ! 
ಕೊಡಿಸಯ್ಯ ಭಕ್ತರ ಸಂಗವ! ಕೊಡು ನಿನ್ನ ಪಾದ ಭಜನ ಕ] " ಪುಟ್ಟ 
ದಂದಿನಾರಭ್ಯ ಹುಖನೆಂಬುದಕ ಜಿ. ಕಾಸಿನ ಆಸೆಗಾಗಿ ಘಾಸಿಪಟ್ಟಿ ನ 
ತತ ಬತ ಕಷ್ಟಸಟ್ಟಿನು! ಎನ್ನ ಬಂಧುಗಳು ಎನ್ನನ್ನು ಮುಟ್ಟಿಲಮ್ಮರು ; 
ಅಟ್ಟಿ ಬಡಿಯುತಲಿಹರೋ! ಕೃಷ್ಣಾ! ಹೇಸಿಕೆಯ ಸಂಸಾರದಲಿ ಬಿದ್ದು ಬಳಲ 
ಲಿರುವೆನಯ್ಯ ! ಸಾಕಿನ್ನು ಈ ನೋವು! ಎನಗೊಂದು ಗತಿ ತೋರಿಸಿ, ವಿವೇಕಿಯನೆ 
ಮಾಡಯ್ಯ !?' (೯೫) ಎಂದು ಅವರು ಶ್ರೀಕೃಷ್ಣನನ್ನು ಬೇಡಿಕೊಂಡರು. 


ಮನೋಜಬೋಧೆ 

ಈ ರೀತಿ, ಎಚ್ಚತ್ತ ವಿವೇಕವು, ಸಾರ-ಅಸಾರಗಳನ್ನು ಅರಿತು, ಅಸಾರ 
ವನ್ನು ತೊರೆದು, ಸಾರವನ್ನು ಸಡೆಯಲು ಅವರಿಗೆ ಬೋದಿಸಿತು. ಆದರೆ ಅಂದಿನ 
ವರೆಗೆ ವಿಷಯಸುಖವನ್ನು ಸವಿದ ಅವರ ಮನಸ್ಸೂ, ಇಂದ್ರಿಯಗಳೂ ಅವರ 
ಬೋಧೆಯಂತೆ ನಡೆಯಲಿಲ್ಲ. ತಮ್ಮ ಹಿಂದಿನ ಚಟಗಳನ್ನು ಬಿಡಲಿಲ್ಲ. ಆಗವರು 
ತಮ್ಮ ಮನಸ್ಸನ್ನು ಬೋಧಿಸಿ ೫. ಯತ್ನಿಸಿದರು: "" ಮನವೆ! ನೆಚ್ಚದಿರು 
ಸಂಸಾರ! ಈ ಕಾಯಕೈ ನೆಲೆಯಿಲ್ಲ. ಅಚ್ಚುತನ ನಾಮವನು ನೆನೆದು ಸುಖಿ 
ಸಯ್ಯ! ಗಳಿಸದಿರು'ಸೀಮೆಯನು! ಗಳಿಸದಿರು ದ್ರವ್ಯವನು! ಅದೊಂದು ದುರಿತದ 
ರಾಶಿ ಕಾಣಯ್ಯ ! ನೋಡದಿರು ಪರಸತಿಯ; ಕೂಡದಿರು ದುರ್ಜನರ! ಆಡದಿರು 


೧೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಬಿರುನುಡಿಯ! ಬೇಡದಿರು ಲೋಭಿಯನು! ಕೊಂಡಾಡದಿರು ಬೀದಿಗೂಳುಂಬ 
ದೈವಗಳ! ನಿನ್ನ ಕಾಯ ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆ! ಅದಕ್ಕಾಗಿ 
ಮಾನಕ್ಕ ಮೆಚ್ಚಿ ಮರುಳಾಗದಿರು ಕಂಡ್ಮಾ! ಜಾಣತನದಿಂ ದಿವ್ಯನಾಮವನು 
ನೆನೆದು ಸುಖಿಯಾಗಯ್ಯ ಮನವೇ” (೧೭೯). “ಈ ಸಿರಿಯ ನಂಬಿ ಹಿಗ್ಗಲ್ಲಿ 
ಬ್ಯಾಡ ನ ಮಡದಿ-ಮಕ್ಕಳ ಮಾಯದ ಸಂಸಾರಕ್ಕೆ ಮರುಳಾಗಬೇಡ! 
ಯಮನಾಳುಗಳು ನಿನ್ನನ್ನು ಎಳೆವಾಗ ಅವರು ನಿನ್ನನ್ನು ತೊರೆಯುವರು ಕಾಣಾ! 
ನೀನು ಮಾಡಿದ ದಾನ-ಧರ್ಮ-ಪುಣ್ಯ ಇವೇ ನಿನ್ನನ್ನು ಹಿಂಬಾಲಿಸಬಹು!” 
(೯೬). ""ಆರಿಗಾರಿಲ್ಲ ಆಸತ್ಕಾಲದೊಳಗೆ! ಹಸಿದು ಬಳಲುವಾಗ, ಹಗೆ ಕೈಗೆ 
ಸಿಕ್ಕಾಗ್ಯ ಬಹು ವ್ಯಾಧಿಯಾದಾಗ, ಅತಿ ಭೀತಿ ಬರುವಾಗ, ವಾರಿಜಾಕ್ಟನ 
ನಾವು ಕಂಡ್ಯಾ ಮನವೇ!?'. (೧೦೩). " ತಲ್ಲಣಿಸದಿರು ಕಂಡ್ಯಾ! 
ತಾಳು ಮನವೇ! ಸರಮಾತ್ಮನು ಎಲ್ಲರನು ಸಲಹುತಿಹ! ಇದಕೆ ಸಂಶಯವಿಲ್ಲ. 
ಬೆಟ್ಟದ ತುದಿಯಲ್ಲಿಯ ವೃಕ್ಪಕ್ಕೆ ಕಟ್ಟೆ ಕಟ್ಟಿ ನೀರೆರೆದವರು ಯಾರು? 
ಅಡನಿಯೊಳಗಾಡುವ ಮೃಗಸಕ್ಸಿ ಗಳಿಗೆ ಅಡಿಗಡಿಗೆ ಆಹಾರವಿತ್ತವರು ಯಾರು? 
ಕಲ್ಲೊಳಗೆ ಪುಟ್ಟ ಜಗ ಕಪ್ಪ ಗಳಿಗೆ ಅಲ್ಲಲ್ಲಿ ನೀರುಣಿಸುವವರಾರು? ಪಡೆದ 
ಜನನಿಯ ತೆರದ ಯಾತಿ ಸ್ವಾಮಿಯು ಎಲ್ಲರನು ಬಿಡದೆ ರಕ್ಷಿಸನು ! 
ಇದಕೆ ಎಳ್ಳಷ್ಟೂ ಸಂದೇಹವಿಲ್ಲ ಕಾಣಾ!” (೪೬). ಅದಕ್ಕಾಗಿ ಭಗವಂತನನ್ನು 
ಭಜಿಸು! ಆತನ ನಾಮವ ನೆನೆಯಯ್ಯ! ಎಂದು ದಾಸರು ತಮ್ಮ ಮನಸ್ಸನ್ನು 
ಪರಿಪರಿಯಾಗಿ ಬೋಧಿಸಿದರು. 


ಕರುಳಿನ ಕರೆ 

ಆದರೆ ಮಂಗ ಮನವು ಅವರು ಹೇಳಿದ್ದನ್ನು ಕೇಳಲಿಲ್ಲ. ಅವರ ಬೋಧೆ 
ಯಂತೆ ವರ್ತಿಸಲಿಲ್ಲ. ಆದುದರಿಂದ ಬುದ್ಧಿಯಲ್ಲಿ ಮೊಳೆತ ವಿಚಾರಗಳು ಆಚಾರ 
ದಲ್ಲಿ ಇಳಿಯಲಿಲ್ಲ. ಇದನ್ನು ಕಂಡು ದಾಸರು ತುಂಬ ಕಳವಳಗೊಂಡರು. 
ಇನ್ನು ಭಗವಂತನ ಹೊರತು ತನಗೆ ಬೇರೆ ಗತಿಯಿಲ್ಲ ಎಂಬುದನ್ನು ಮನಗಂಡು 
ಅವರು ಆತನನ್ನೆಯೆ ಮೊರೆಯಿಟ್ಟ ರು: 

"" ಸದಾನಂದ RE ಸಲುಹಯ್ಯ ಎನ್ನನು! ಮೆನವೆನ್ನ ಮಾತು 
ಕೇಳಡೋ ಗೋವಿಂದಾ! ಅದನ್ನು ಗೆಲ್ಲುವ ಬಗೆ ಎನಗಿಲ್ಲ. ದೇಹ ಕನಸಿನಂತಹದು; 
ಅದು ಸ್ಥಿರವಲ್ಲ. ಎನ್ನ ಜಸ ಬುದ್ಧಿ ಯ ಬಿಡಿಸ ಸಯ್ಯ! ಎನ್ನ ನೆನಹು 
ನಿನ್ನೊ ಳಗಿಟ್ಟು ನಡಿಸಯ್ಯ | ನಾನು ನಿನ್ನ 'ಪನಲ್ಲವೇ? ನನ್ನ ದುರ್ವಾಸನೆಯ 
ಬಿಡಿಸೋ! ಸದ್ದು a ಧನವ ತುಂಬಿಸೋ! ನಿನ್ನ ಡಿಗಳ ನೆನಹು ಕೊಡೋ 
ಗೋವಿಂದಾ! (೧೭೧) ಎಂದು ದಾಸರು ಭಗವಂತನನ್ನು ಅನನ್ಯಭಾನದಿಂದ 
ಪ್ರಾರ್ಥಿಸಿದರು. ಆಗ ಅಂತರ್ಮುಖರಾದ ದಾಸರಿಗೆ ತನ್ಮು ಅವಗುಣಗಳು 


ಭಕ್ತಿಮಾರ್ಗವೂ ಕನಕದಾಸರೂ ೧೩ 


\ ಕಾಣಿಸಿಕೊಂಡವು. ಅವುಗಳ ಅರಿವಿನಿಂದ ಅವರು ಮತ್ತಷ್ಟು ನೊಂದುಕೊಂಡರು. 
ಆಗ: 


ತರಳತನದಲಿ ಕೆಲವು ದಿನ ದುರು- । ಭರದ ಗರ್ವದಿ ಕೆಲವುಗದಿನ ಮೈ | 
ಮರೆದು ನಿಮ್ಮಡಿಗೆರಗದಾದೆನು ನಿಷಯಕೇಳಿಯಲಿ ॥ 


ನರಕ-ಭಾಜನನಾಗಿ ಕಾಮಾ- | ತುರದಿ ಪರಧನ ಪರಸತಿಗೆ ಮನ । 
ಹರಿದ ಪಾಪನ ಕಳೆದು ರಕ್ಷಿಸು ನಮ್ಮುನನವರತ ॥ 


ಮರೆದೆನಭ್ಕುದಯದಲಿ ನಿಮ್ಮನು । ಮರೆಯೆನಾಪತ್ತಿನಲಿ ಪೊರೆಯೆಂ- | 
ದೊರಲುವೆನು ಮನವೇಕಭಾವದೊಳಿಲ್ಲ ನಿಮ್ಮಡಿಯ | 


ಮರೆದು ಬಾಹಿರನಾದವನ ನೀ । ಮರೆವರೇ? ಹಸು ತನ್ನ ಕಂದನ । 
ಮರೆವುದೇ? ಮಮಂತೆಯಲಿ ರಕ್ಷಿಸು ನಮ್ಮನನವರತ ॥ 


ಗತಿನಿಹೀನರಿಗಾರು? ನೀನೇ । ಗತಿ ಕಣಾ! ಹತಿಕರಿಸಿ ಕೊಡು | 
ಸದ್ದತಿಯ ನೀನೆಲೆ ದೇವ!” 


ಎಂದು ದಾಸರು ಒರಲಿದರು. 


ಬದು ಮಾಡಯ್ಯ? ಲಬಯಲಾಸೆ ಬಿಡದು. ಜ್ಲೋತಿರ್ಮಯವಾದ 
ದೀಪದ ಬೆಳಕಿಗೆ ಕಾತುರದಿ ಬೀಳುವ ಸತಂಗದಂತೆ ನಾನು ವನಿತೆಯರ ಹೊಳನಿಗೆ 
ಮನಸೋತ ಕಂಗಳನ್ನು ಹಿಂಬಾಲಿಸಿ ಹಾಳಾದೆನಯ್ಯ!'' (೭೨), ಎಂತಹುದೋ 
ನಿನ್ನಯ ಭಕುತಿ ಎನಗೆ ಮೂಢಾತ್ಮನಿಗೆ? ಸಂದ ವಯಸ್ಸನ್ನು ತಿಳಿದು ಕುಂದುತಿದೆ 
ಎನ್ನ ಮನ! ಅದರ ಅಂಧಕಾರವ ಬಿಡಿಸಿ, ಹೊಂದಿಸ್ಯ ಜ್ಞಾನವನು!” (೧೭) 
ಎಂದು ದಾಸರು ಅಂಗಲಾಚಿ ಬೇಡಿಕೊಂಡರು. 

ಆದರೂ ಪರಮಾತ್ಮನು ಅವರಿಗೆ ಒಲಿಯಲಿಲ್ಲ. ಆದುದರಿಂದ ಆತನನ್ನು 
ಒಲಿಸುವ ಪರಿಯೇ ತಮಗೆ ಗೊತ್ತಿಲ್ಲವೆಂದು ದಾಸರಿಗೆ ಅನಿಸಿತು. "ಆವ 
ಪರಿಯಲಿ ನಿಮ್ಮನೊಲಿಸಿ ಮೆಚ್ಚಿಪ ವಿಧವು ಅಣುಮಾತ್ರ ತೋರಲಿಲ್ಲ!" ಎಳ್ಳು 
ಕಾಳಿನಷ್ಟು ಭಕ್ತಿ ಎನ್ನೊಳಗಿಲ್ಲ! ಗಾಣದ ಎತ್ತಿನಂದದಿ ನಾನು ಕಣ್ಣು ಮುಚ್ಚಿ 
ಪ್ರದಕ್ಸಿಣೆಮಾಡುವೆ!?', " ಎನ್ನ ಅಳಿಲಸೇವೆಯನೊನ್ಸಿ ಕೊಂಡು ನಿನ್ನ ಶರಣನ 
ಸಲುಹಯ್ಯ!'' ಎಂದವರು ಬೇಡಿಕೊಂಡರು. ಮುಂದವರು ಪರಮಾತ್ಮನನ್ನು 
ಒಲಿಸುವ ಬಗೆಯನ್ನು, ಆತನನ್ನು ಒಲಿಸಿದ ಶರಣರಿಂದ ಅರಿಯಬೇಕೆಂದೆನಿಸಿ, 
ಅವರು ಶರಣರ ಸಹವಾಸವನ್ನು ನೀಡಲು ಭಗವಂತನನ್ನು ಬಿನ್ನಯಿಸಿದರು: 
ಪರಮ ಭಾಗವತರ ಸಹವಾಸದೊಳಿರಿಸೆನ್ನ!”, ""ಎನಗೆ ಸಾಧುಸಂಗವ 
ಕೊಡಯ್ಯ!'' ಎಂದವರು ಆತನನ್ನು ಪ್ರಾರ್ಥಿಸಿದರು. ತರುವಾಯ ಸತ್ಪುರುಷರ 
ಸಹವಾಸದಲ್ಲಿ ಹಲವು ದಿನ ಸಾಧನಮಾಡಿ ಅವರಿಂದ ಭಕ್ತಿಭಾವವನ್ನು ಬೆಳೆಸುವ 
ಬಗೆಯನ್ನು ಅವರು ಅರಿತಿರಬಹುದು. 


೧೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಆತ್ಮಸಮರ್ಪಣ 

ಇಗವತರಿಂದ ದಾಸರು ಭಗವಂತನಿಗೆ ಎಲ್ಲವನ್ನೂ ಅರ್ಪಿಸಿ, ಆತನ 
ಬಯಕೆಯಂತೆ ಪ್ರೇರಣೆಯಂತೆ ನಡೆಯಲು ಕಲಿತಂತೆ ಕಾಣುವರು: "ತನು 
ನಿನ್ನದು, ಜೀವನ ನಿನ್ನದು ಸ್ವಾಮಿ! ಅನುದಿನದಲ್ಲಿ ಬಹ ಸುಖದುಃಖ 
ನಿನ್ನವಯ್ಯ ! ಕಿವಿಯಿಂದ ಕೇಳುವ ಶ್ರುತಿ, ಕಂಗಳಿಂದ ನೋಡುವ ನೋಟಿ, 
ಗಂಧದ ಪರಿಮಳ, ಅನ್ನದ ರುಚಿ ಎಲ್ಲವೂ ನಿನ್ನವಯ್ಯ!” (೧೦) ಎಂದು 
ಸಾರಿದರು ದಾಸರು. ತಮ್ಮ ಮನ ವಚನದಿ ಜರುಗಿದ ಪಾಪಗಳನ್ನ ವರು 
ಕಾಲಕಾಲಕ್ಕೆ ಅಂತ್ಯ ಅರ್ಥಿಸಿದರು. ""ನನ್ನಿಂದ ನಾನೇ ಜನಿಸಿ ಬಂದೆನೇ 
ದೇವಾ! ಇನ್ನ ಪ್ರೇರಣೆಯಂತೆ ನಡೆದು ನುಡಿದ ಮೇಲೆ, ನನ್ನ ತಪ್ಪುಗಳಿಗೆ 
SET ಅಂಧಕನ ಕ್ಸ ಯಲ್ಲಿ ಕೋಲನಿತ್ತು ಕರೆದೊಯ: ಓವ ಮುಂದಾ 
ಡಿಯು ಆತನನ್ನು ಕೆಡಹಲು, ಹ ಬಿದ್ದರೆ ಅದು ಯಾರ ತಪ್ಪು? ಕಂದನ 
ಆಡಿಸುವ ರ ಕಂದ ಬಾನಿಯ ಅಂದಿ ನೋಡುತಿರೆ, ಅವನನ್ನು ಬೇಗ 
ಬಂದು ಅಪ್ಪ ದಿರೆ, ಅದು ಕಂದನ ತಪ್ಪೆ ? ಭಾರ ನಿನ್ನ ದು, ದೂರು ನಿನ್ನದು, 
ಎಲ್ಲವೂ ಎನ್ನೆ ದಯ ! ಇನ್ನು ನನ್ನನ್ನು ನ್ಯ ಕ್ಲೀರದೊಳದ್ದು ಲ ಇಲ್ಲವೆ ನೀರಿನೊಳದ್ದು 
ಇನ್ನು ನನ್ನ “ಇಪ್ಪು ಗಳನೆಣಿಸದೆ ಎನ್ನ ನ್ನು ಕಾಯುವದು ನಿನ್ನ ಕೆಲಸ! (೧೧೪) 
ವಾ. ತಾತನಿಗೆ ಸರ್ವಸ ಮರ ಮಾಡಿದರು. 

ಇಷ್ಟಾದರೂ ದೇವರು ದಾಸರಿಗೆ ಒಲಿಯಲಿಲ್ಲ, ತನ್ನ ದರ್ಶನವನ್ನು ದಯ 
ಪಾಲಿಸಲಿಲ್ಲ. ಅದರಿಂದ ದಾಸರ ಕೊರಗಿಗೆ ಮಿತಿಯೇ ಉಳಿಯಲಿಲ್ಲ. ""ನೀನೇ 
ಉಪೇಕ್ಷೆಯ ಮಾಡಿದರೆ ಬೇರೆ ಗತಿಯಾರೆನಗೆ ಮುಕುಂದಾ?” ಎಂದವರ ಅಂತ 
ರಂಗದ ಕುದಿಯು ಕೇಳಿತು. ಈ ಕ್ಷಣತ್ರಯದಿ ಬಯಲಾಸೆಯಲಿ ಭ್ರಮೆ 
ಗೊಂಡೆ! ಹೇಸಿಕೆಯ ಸಂಸಾರದಿ ಸಿಲುಕಿ ಘಾಸಿಯಾದೆ! ಬೇಸರದಿ ಮನದಿ 
ನೊಂದೆ! ನಿನ್ನ ಪೊಂದಿದರೆ ನಾನು ಬದುಕುವ ಆಶೆ! ಇಂದು ಬಂದು ದಾಸನನು 
ಕರುಣಿಸಯ್ಯಾ!?' (೪೮) ಎಂದು ದಾಸರು ಮೊರೆಯಿಟ್ಟರು. " ತಾಯನಗಲಿದ 
ಶಿಶುವಿನಂದದಿ ಬಾಯ ಬಿಡುವಂತಾಯ್ಕೆಲೆ! ಚಿಂತಾಯಕನೆ ಎನ್ನನು ಬಿಡ 
ಬೇಡಯ್ಯ!”, ತೊರೆದು ಜೀವಿಸಬಕ. ಹರಿ ನಿನ್ನ ಚರ ವಧ ನಾನು 
ಪ್ರಾಣವನು ಪರರಿಂಗೆ ಕೊಡಬಹುದು. ಆದರೆ ನಿಮ್ಮಡಿಯನ್ನು ಬಿಡಲರಿಯೆ 
ನಯ್ಯ > (೧೦೧), "" ಇನಿತು ಪರಿಯಲಿ ಹಲುಬಿದರೂ ನೀನು ಸುಮ್ಮನಿದ್ದರೆ 
ಆ ನಿನಗೆ ಅಪಕೀರ್ತಿ ಎಂಬುದನ್ನು ಮರೆಯದಿರು! ಕರಪಿಡಿದು ಎನ್ನ ನ್ನು 
ಸಲುಹಯ್ಯ ಎಂದವರು ಸಂಪಂಜ ಹಲುಬಿದರು. 


ಭಕ್ತಿಯ ಪರಿಣತಿ 


ಕೊನೆಗೊಮ್ಮೆ ದಾಸರ ಅನನ್ಯ ಶರಣಾಗತಿಯು ಅವರಿಗೆ ಭಗವಂತನ ಕರುಣ 
ವನ್ನೂ, ದರುಶನವನ್ನೂ ದಯಪಾಲಿಸಿತು. ""ಬದುಕಿದೆನು! ಬದುಕಿದೆನು! 


ಭಕ್ತಿಮಾರ್ಗವೂ ಕನಕದಾಸರೂ ೧೫ 


ಭವಹಿಂಗಿತು! ಪದುಮನಾಭನ ಪಾದದೊಲುಮೆ ಎನಗಾಯಿತು! ತಂಡಿ 
ಕೈಶವರಾಯ ಬಂದೆನ್ನ ಹೃದಯದಲಿ ನೆಲೆಯಾಗಿ ನಿಂತ?” (೮೨). ಈ ಬಗೆಯ 
ಧನ್ಯ ತೆಯ ಉದ್ದಾ ಮ ಅವರ ತಣಿದ ಎದೆಯಿಂದ ಕೊಟ ಇಮ್ಮಿದವ. 
ಮುಪವರಿಕೆ ಭಗನಂತನ ವ್ಸ ಕುಂಠದ ದರ್ಶನಾನಂದವೇ ಲಭಿಸಿತು. ಅದನ್ನವರು 
ಚೆನ್ನಾಗಿ ಬಣ್ಣಿ ಸಿರುವರು. .. ದಿನ ಈ ವೈಕುಂಠ ಎಷ್ಟು ದೂರ ಎನ್ನು 
ದ್ದೆ. ಒ.ಜ ಬ ಸೃಷ್ಟಿಗೀಶ ಶ್ರಿ ರಂಗನನ್ನು ದೃಷ್ಟಿಯಿಂದ ನೋಡಿದೆ. ಅದು 
ವನ-ಉಪವನಗಳಿಂದ, ಘನ ಸಕಸ ಶೋಭಿಸುತ್ತಿತ್ತು. ಅಲ್ಲಿ ವಜ್ರ 
ವೈಡೂರ್ಯಗಳ ತೊಲೆಗಳಿದ ವು, ಪ್ರಜ್ವಲಿನ ಮಹಾದ್ವಾ ರನಿದ್ದಿ ತು! ನಾನಲ್ಲಿ 
ನಿರ್ಜರದ ಖುಕ್ಸಗಳನ್ನೂ, ತ ನಾರದರನ್ನೂ, ಅಂಬುಜೋಧ್ಭವ ಪ್ರ ಪಮುಖ: 
ರನ್ನೂ ಕಂಡೆನು. ಇಷ್ಟೇ ಅಲ್ಲ. ನಾಗರ ಮೂರ್ತಿಯ ಕಂಡೆ; 
ಭೂಷಣ ಶಿವನನ್ನು ಕಂಡೆ; ಭಾಗವತರ ತೆಮ್ಮೇಳವ ಕಂಡೆನು” (೩೧). 

ದಾಸರು ಎಲ್ಲೆ ಲ್ಲಿಯೂ ಶ್ರೀರಾ ಮನನ್ನು ಕಂಡರು. ""ಎಲ್ಲಿ ನೋಡಿದಡಲ್ಲಿ ರಾಮ. 

ಇದ ಬಲ್ಲ 4 ನೇಹದಲ್ಲಿ ನೋಡಣ್ಣ |! ಒಳಗಣಿ ನಿಂದ ದೇವರ ನೋಡು! 

ಒಳಮೂಗಿಲಿ ಲೀಲಾನಿಲಾಸ ನೋಡು! ಒಳಗಿನಿಯಲ್ಲಿ ನಾದದ ಬೇರ 
ಕಾಣಯ್ಯ!” ಎಂದವರು ಅನ್ಯರಿಗೂ ಹೇಳತೊಡಗಿದರು; ಹ ನೀನಿಲ್ಲ 
ದಿಲ್ಲ ಕಾಣಯ್ಯ!” ಎಂದವರು ಸಾರಿದರು. ಕೊನೆಗೆ ದಾಸರು, ""ನೀ ಮಾಯೆ 
ಯೊಳಗೋ, ನಿನ್ನೊಳು ಮಾಯೆಯೋ! ನೀ ಇತ ನಿನ್ನೊಳು 
ದೇಹವೋ? *; ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ; 
ಬಯಲು ಆಲಯವೆರಡು ನಯನದೊಳಗೋ! ನಯನ ಬುದ್ಧಿಯ ಒಳಗೋ, 
ಬುದಿ ಯು ನಯನದ ಒಳಗೋ! ನಯನ ಬುದ್ಧಿಗಳೆರಡೂ ನಿನ್ನೊಳಗೋ 
ಹರಿಯೆ!” ಈ ಬಗೆಯಾಗಿ " ಎಲ್ಲವೂ ನಿನ್ನಲ್ಲಿ, ನೀನು ಎಲ್ಲದರಲ್ಲಿ?-ಎಂಬ ತಮ್ಮ 
ಸರ್ವಗತ ಬ್ರಹ್ಮನ ಅನುಭಾವವನ್ನು ಬಣ್ಣಿ ಸಿರುವರು (೫೬). ಈ ರೀತಿ ಅವರು 
"ಸರ್ವಂ ತ ಇದಂ ಬ್ರಹ್ಮ | ಎಂದು ಬಣ್ಣಿ ತವಾದ ಉನ್ನತತಮ ಅನುಭಾವ 
ವನ್ನು ಪಡೆದರು. 5 ಅವರು ಜನರಲ್ಲಿ ಭಕ್ತಿಸ್ರಸಾರದ ಕಾರ್ಯವನ್ನು 
ಮಾಡಲು ತೊಡಗಿದರು. 


ಕೊನೆಯ ಮಾತು 
ಕನಕದಾಸರು ತಮ್ಮ ಕಾಲದ ಜನಜೀವನವನ್ನು ತಮ್ಮ ಕೆಲ ಪದಗಳಲ್ಲಿ 
ಚಿತ್ರಿಸಿರುವರು. ಅದನ್ನವರು "ಕಲಿಯುಗದ ಮಹಿಮೆ? ಎಂದು ಸಂಬೋಧಿ 
ಸಿರುವರು: "" ಸತ್ಯಧರ್ಮಗಳೆಲ್ಲ ಎತ್ತ ಪೋದವೊ ಕಾಣೆ. ಉತ್ತಮರ ಜೀವನಕೆ 


* ("ಇಗ Wd mae” (AA WR) 


೧೬ ಕನಕದಾಸ ಪ್ರಶಸ್ತಿ ಗ್ರಂಥ 


ತ ಗರ 


ದಾರಿಯಿಲ್ಲ. ನಿತ್ಯದಲಿ ಕಳವು-ವ್ಯಭಿಚಾರವುಳ್ಳವರೆಲ್ಲ ಅರ್ಥಸಂಪನ್ನರಾಗಿ 
ಸುಖವ ಅನುಭವಿಸುತಿಹರು. ಕೇವಲಾಧಮರೆಲ್ಲ ಸಿಶಿಮದದಿ ಸೊಕ್ಕಿಹರು. 
ಕಾವರಾರೈ ಸಾಧು ಸಜ್ಜನವನೀಗ??', "ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 
, ತಡವ ಮಾಡಲಿ ಬೇಡ! ತಾಳಲಾರದು ಲೋಕ!” ಎಂದು ಕಳವಳಗೊಂಡು 
ದಾಸರು ಭಗವಂತನನ್ನು ಪ್ರಾರ್ಥಿಸಿದರು. ಅವರ ಬಿನ್ನಹವನ್ನು ಮನ್ನಿಸಿ 
ಭಗವಂತನು ಅಂದಿನ ವಿಷಮತೆಯನ್ನು ಅಳಿಸಿರಬೇಕು. ಆದರೆ ಇಂದಿನ ವಿಷ 
ಮತೆಯನ್ನು ಅಳಿಸಲು ಭಗವಂತನಿಗೆ ಪ್ರಾರ್ಥಿಸುವ ಮಹಾತ್ಮನಾರು? ತಮ್ಮ 
ಉನ್ನತ ಬಾಳು-ಬೋಧೆಗಳಿಂದ ಇಂದಿನ ಜನಜೀವನವನ್ನು ನಿಮಲಗೊಳಿಸುವವ 
ರಾರು? ಉನ್ನತಗೊಳಿಸುವವರಾರು? 
ಇಂದು ಅಂಥ ಹಿರಿಯರು ಇಲ್ಲದುದರಿಂದ ಅಂದಿನ ದಾಸರಂಥ ಹಿರಿಯರ- 

ಮಹಾತ್ಮರ ಪಾವನಜೀವನವನ್ನು ನೆನೆಯೋಣ! ಅವರಿಂದ ದಿವ್ಯ ಬೆಳಕನ್ನೂ, 
ಬಲವನ್ನೂ ಸಡೆಯೋಣ! ನಮ್ಮನ್ನು ಉದ್ಧರಿಸಲು ಮರಳಿ ಅನತರಿಸಲು 
ಅವರನ್ನು ಬಿನ್ನನಿಸೋಣ! 

ಅಳಿಯೆ ಜನತೆಯ ಗೋಳು | ಹೊಳೆಯೆ ಬೆಳಕಿನ ಬಾಳು । 

ಬೆಳೆಯೆ ಹುಲುಸಾಗಿ ಹಿರಿ ಭಕುತಿ, ಮಂರಳಿಲ್ಲಿ | 

ಇಳಿದುಬಾರಯ್ಯ ! ದಾಸಯ್ಯ ॥ 


ಎಂದು ದಾಸರನ್ನು ಅನನ್ಯರಾಗಿ ಪ್ರಾರ್ಥಿಸೋಣ! 


ಸೂಚನೆ :--ಕಂಸಗಳಲ್ಲಿಯ ಅಂಕಿಗಳು " ಕನಕದಾಸರ ಕೀರ್ತನೆ' (ಉಡುಪಿ) 
ಇದರಲ್ಲಿ ಪದಗಳ ಕ್ರಮಾಂಕಗಳನ್ನು ಕಾಣಿಸುವುವು. 


ಕನಕದಾಸರ ಪವಾಡಗಳು 
ಶ್ರೀ ಸುಬೋಧ ಎಂ. ರಾಮರಾವ, ಬೆಂಗಳೂರು ಫಿ 


ದಾಸವರ್ಯ ಶ್ರೀ ಕನಕದಾಸರು, ಕನ್ನಡನಾಡು-ನುಡಿಗಳನ್ನು ಪನಿತ್ರ 
ಗೊಳಿಸಿದ ಕರ್ಣಾಟಕ ಹರಿಭಕ್ತರಲ್ಲಿ ಅಗ್ರತರಗತಿಯ ಒಬ್ಬ ಮಹಾ ವ್ಯಕ್ತಿ. 
ಇವರು ಭಕ್ತಶ್ರೇಷ್ಠರೂ ಪವಾಡಪುರುಷರೂ ಮಾತ್ರವಲ್ಲದೆ, ಮೇಲ್ಮಟ್ಟದ 
ಕವಿಯೂ -ವಾಗ್ಗೇಯಕಾರರೂ ಆಗಿ ಕನ್ನಡನುಡಿ ಭಂಡಾರವನ್ನು ತುಂಬಿದ್ದಾರೆ. 

ಕನಕದಾಸರು, ಕರ್ಣಾಟಕದಲ್ಲಿ ಹಾಡ ಬೀ ಸಂಸ್ಥಾಪಕರೆಂದೂ, ದಾಸ 
ಸಾಹಿತ್ಯ ನಿರ್ಮಾಪಕರೆಂದೂ ಸುಪ್ರಸಿದ್ಧರಾದವರು. ಶ್ರೀ ಪುರಂದರ ದಾಸಾರ್ಯರ 
ಸಮಕಾಲೀನರು. ಈ ಇಬ್ಬರು ಮಹನೀಯರೂ ವಿಜಯನಗರ ಸಾಮ್ರಾಜ್ಯದ 
ಸಾರ್ವಭೌಮರ ರಾಜಗುರುಗಳಾಗಿದ ಶ್ರೀ ವ್ಯಾಸರಾಯಸ್ವಾಮಿಗಳವರ ಶಿನ್ಯರು. 
ಇಬ್ಬರಿಗೂ ಅವರೇ ಉಪದೇಶಕೊಟ್ಟು, ಕರ್ಣಾಟಕದ ಜ್ಞಾನಜ್ಯೋತಿಯನ್ನು 
ಬೆಳಗಿಸಿದರು. ಶ್ರೀ ಪುರಂದರದಾಸರು ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿ, ಚಿನಿವಾರ 
ವೃ ತ್ರೀಿಯೆನ್ನನಲಂಬಿಸಿ ಗಳಿಸಿದ ನವಕೋಟನಿಧಿಯನ್ನೂ ತ್ಯಾಗಮಾಡಿ, ಹೆರಿದಾಸ 
ತ ವನ್ನು ಕೈಕೊಂಡವರು; ಶ್ರೀ ಕನಕದಾಸರು ಹಾಲುಮತಸ್ಥ ಕುರುಬರಾಗಿ 
ಬನ್ನಿಸಿ ಢಣಾಯಕ 0481 ಪುಣ್ಯ ವಶವಾಗಿ ದೊರಿತ ಕನಕ ಕೊಪ್ಪರಿಗೆ 
ಗಳ ಮಹದ್ಬೆ ಶ್ಚರ್ಯವನ್ನು ಸ್ವಾ ಮಸರ ನಿನಿಯೋಗಿಸಿ ಹರಿದಾಸರಾದವರು. 
ಇಬ್ಬರ ಕವಿತೆಗಳೂ ಮೈ ದುಮಧುರ ಕನ್ನಡದ ಇ ತಿಶ್ಟಿಲಿಯನ್ಲಿ ಶ್ರವಣ 
ಮನೋಹರವಾಗಿವೆ, ರಸವಂತವಾಗಿವೆ, ಭಗವದ್ಭಕ್ತಿಜ್ಞಾನ ನವೈರಾಗ್ಯ ಸರ ಚೀ 
ಗಳಿಂದ ತುಂಬಿ ತುಳುಕುತ್ತಿವೆ. 


ಜನನ ಪವಾಡ. ಫಳಲ 

ಕನಕದಾಸರು ಗುರುಮುಖದಿಂದ ಗ ಜು ಬಿಡ್ತು ದಾಸತ್ವಸ್ತ್ರೀಕಾರ 
ಮಾಡಿದ ತರುವಾಯ ಭಗವದನುಗ್ರ ಹದಿಂದ ಪ ನವಾಡೆಗಳನ್ನೆ ME; 'ಮಾತ್ರ 
ವಲ್ಲ; ಅವರು ಮಾತಾಪಿತೃಗಳಿಂದ ಜನ್ಮಗೊಂಡುದೇ ಒಂದು ಸವಾಡವೆನ್ಸ 
ಬಹುದಾಗಿದೆ. ಅವರ ತಂದೆ ಬೀರಸ್ಸ--ತಾಯಿ ಬಚ್ಚಮ್ಮ ಧಾರವಾಡ 
ಜಿಲ್ಲೆಯ ಬಂಕಾಪುರ ತಾಲ್ಲೂಕಿನ ಬಾಡಗ್ರಾಮದ ಬೀರೇಗೌಡನು, ಸುತ್ತಲಿನ 
ಹತ್ತಿಪ್ಪತ್ತು ಗ್ರಾಮಗಳ ಢಣಾಯಕನಾಗಿ ರಾಜಮಾನ್ಯನಾಗಿದ್ದ ಗೌರವಶಾಲಿ, 
ಹೊಲಗದ್ದೆ ಮನೆ ಧನಧಾನ್ಯಗಳಿಂದ ಪುಷ್ಪನಾದ ವ್ಯಕ್ತಿ, ಲೌಕಿಕದ ಸಕಲ ವಿಧ 
ಅನುಕೂಲತೆಗಳಿಂದ ಕೂಡಿದ್ದರೂ ಮಕ್ಕಳಿಲ್ಲದ ಕೊರತೆಯೊಂದು ಆತನನ್ನು 
ಇಧಿಸುತ್ತಿತ್ತು. ವಯಸ್ಸಾಗುತ್ತಬಂದು ಗಂಡ ಹೆಂಡಿರಿಬ್ಬರಿಗೂ ತಲೆ ನರೆಯಿತು. 


೧೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಆವರೆಗೆ ಮಕ್ಕಳಾಗದುದು ಮುಂದೆ ವೃದ್ಧಾಪ್ಯ ದಲ್ಲಿ ಸಂತಾನವಾಗುವ ಆಸೆ 
ಯುಂಟಿ? ಆದರೂ ಆ ಗಳು ರ ತಿರುಪತಿಯ 
ಶ್ರೀ ವೇಂಕಟ್ಟರಮಣಸ್ವಾಮಿಗೆ ಶರಣುಬಿದ್ದು, ನಿಶ್ಚಲಭಕ್ತಿಯುತರಾಗಿ ವರ್ಷಾನು 
ಗಟ್ಟಿಲೆ ಸೇವೆ ಸಲ್ಲಿಸಿದರು. ಸ್ವಾಮಿಯ ಅನುಗ್ರಹದ ಫಲವೋ ಎಂಬಂತೆ 
ಮುದುಕಿ ಬಚ್ಚಮ್ಮನು ಗರ್ಭಿಣಿಯಾದಳು. ಎಲ್ಲರೂ ಪರಮಾಶ್ವರ್ಯಸಟ್ಟರು. 
ನವಮಾಸ ಕಳೆಯಿತು. ಒಂದು ಶುಭಮುಹೂರ್ತದಲ್ಲಿ ಪುತ್ರರತ್ನವನ್ನು 
ಪ್ರಸನಿಸಿದಳು. ತಿರುಪತಿಯ ತಿಮ್ಮಪ್ಪ ಪ್ಪ ನವರ ಪ್ರ ಸಾದದಿಂದ ಜನಿಸಿದ ಶಿಶುವಿಗೆ 
ತಿಮ್ಮನೆಂದೇ ನಾಮಕರಣ ಮಾಡಿದರು. ವೃದ್ಧ ದಂಪತಿಗಳು ಎಳೆಯ ಮಗುವಿನ 
ಆಟಿಪಾಟಿಗಳಿಂದ ಸರಮಾನಂದಗೊಂಡು, ಇದು ಆ ಭಗವಂತನ ಲೀಲೆಯೆಂದು 
ಸಂತೃಪ್ತಿಪಟ್ಟು ಕಾಲಕಳೆಯುತಿ ಶ್ರಿದ್ದ ರು. 

ಕನಕದಾಸರ ಬಾಲ್ಲ- ಐಶ ರ್ಯಪ್ರಾಪ್ತಿಯ ವಿಚಾರಗಳೂ ಲೋಕ 
ವಿಲಕ್ಷಣವೆನ್ಸ್ಟಿಸುವಂತಿವೆ. ತಿಮ್ಮನು 1 ಹತ್ತು ವರ್ಷದವರಿರುವಾಗಲೇ.' 
ಖೀರೇಗೌಡನು ಮೃತ್ಯುವಶನಾದನು. ಮುದುಕ ಬಚ್ಚಮ್ಮನ ಪೋಷಣೆಯಲ್ಲಿದ್ದ 
ತಿಮ್ಮನು ಬೇಟಿ, ಮಲ್ಲಯುದ್ಧ, ಜೊತೆಯವರೊಂದಿಗೆ ವಿನಿಧ ಆಟಪಾಟಗಳು 
ಇವುಗಳಲ್ಲಿ ನಿರತನಾಗಿ, ಓದುಬರಹಗಳೆಂದರೆ ಲಕ್ಷ್ಮ್ಯವಿಲ್ಲದೆ ನಿರಂಕುಶನಾಗಿ 
ಬೆಳೆಯತೊಡಗಿದನು. ತಾಯಿಯು ಆ ಮಗುವನ್ನು ಅಂಕೆಯಲ್ಲಿಟ್ಟುಕೊಳ್ಳಲು 
ಅಸಮರ್ಥಳಾಗಿ, ಅವನು ಹೇಗೆ ಬೆಳೆದು ಬುದ್ಧಿ ವಂತನಾಗುವನೋ, ಹೇಗೆ 
ವಂಶಕ್ಕೆ ಕೀರ್ತಿಪ್ರದನಾಗುವನೋ ಎಂದು ಚಿಂತಾಕ್ರಾಂತಳಾಗಿದ್ದಳು. 


ಕನಕಷ್ರಾಪ್ತಿ ಪವಾಡ ' 

ಮುಂದೊಮ್ಮೆ ಅವರು ಆ ಗ್ರಾಮದಲ್ಲಿ ಕಾರಣಾಂತರವಾಗಿ ಭೂಶೋಧನೆ 
ಮಾಡಿಸುತ್ತಿರಲಾಗಿ, ನೆಲದಲ್ಲಿ ಹೊಳಲ ಟ್ವದ್ದ ಕೊಪ್ಪರಿಗೆಗಳು ಕಂಡುಬಂದುವು. 
ಬೇರೆಯವರಿಗೆ ಮಣ: ” ಂಚುಚೂರುಗಳಿಂದ ತುಂಬಿದಂತೆ ಕಂಡುಬರು 
ತ್ತಿದ್ದ ಆ ಕೊಪ್ಪರಿಗೆ pe ಸ್ಪನು ನೋಡಿ, ಕೈಯಿಂದ ಮುಟ್ಟಿ ತೆಗೆದು 
ತೊಟ್ಟ ರೆ ಅವವ ಕನಕಮಯವಾಗಿ ಕಂಡುಬರುತ್ತಿದ್ದು ವು. ಇ ಪನ 
ಪ ಸುಕ್ಕ ತ ನಿಶೇಷಕ್ಕಾಗಿ ಎಲ್ಲರೂ ಸರಮಾಶ್ಚ ರ್ಯಗೊಂಡು, ಪುಣ್ಯ ಅವಾ 
ಆತನನ್ನು, ಕನಕಪ್ಪ-ಕನಕನಾಯಕ ಎಂಬ ರಾಮ A 
ಬಂದರು. ಕ್ರಮಕ್ರಮವಾಗಿ ಜನತೆಗೆ ತಿಮ್ಮಸ್ಸನೆಂಬ ಅವನ ಜನ್ಮನಾಮ 
ಮರೆತುಹೋಗಿ, ಕನಕನಾಯಕನೆಂಬ ಹೆಸರೇ ರೂಢಿಯಲ್ಲಿ ಬಂತು. 

ಒಬ್ಬ ಮನುಷ್ಯ ನಿಗೆ ಅಕಸ್ಮಾತ್ತಾಗಿ ಅಧಿಕೈಶ್ವ ರಃ ಪ್ರಾಪ್ಮವಾದರೆ, ಅದು 
ಅವನಿಗೆ WR ದುರಭಿಮಾನ ದಂಭ ದರ್ಷಗಳನ್ನೂ, ಕಾಮ ಕ್ರೋಧ 
ಮೋಭ ಮದ ಮತ್ಸರಾದಿಗಳನ್ನೂ ಉಂಟುಮಾಡಿ, ಅವನನ್ನು ಸ್ವಜನರಿಂದ 


ಕನಕದಾಸರ ಪವಾಡಗಳು ೧೯ 


ದೂರಗೊಳಿಸಿ ಧರ್ಮಬಾಹಿರನನ್ನಾಗಿ ಮಾಡುವುದು ಲೋಕಸಾಮಾನ್ಯ. ಆದರೆ, 
ನಿರಂಕುಶಪ್ರವೃತ್ತಿ ಯ, ಆಟಪಾಟ ವಿನೋದಿಯಾದ ಕನಕನಾಯಕನಲ್ಲಿ 
ಈ ಐಶ್ವ ರ್ಯಸ್ರಾಪಿ ಬಓಯು ಘನತೆ ಗಾಂಭೀರ್ಯಗಳನ್ನೂ ದೈವಭಕ್ತಿ. ಔದಾರ್ಯ 
ಭಾವಗಳನ್ನೂ ಕ ಎಡಿತು. ಈ ಆಶ ಶ್ರರ್ಯವನ್ನು ಕಂಡು ಊರಿನ 
ಹಿರಿಯರೂ, ಅವನ ಬಂಧು ಬಾಂಧವರೂ ಬೀರೇಣೌಡನ ಮಗನು ಧನವಂತ 
ನಾದುದರೊಂದಿಗೆ ಘನನಂತನಾದುದೂ ಒಂದು ಪವಾಡವೆಂದೇ ಬಗೆದು ಹರ್ಷ 
ಗೊಂಡರು. ಅವನ ಉದ್ದತ ಗುಣ ನಡತೆಗಳೂ, ಹುಡುಗಾಟಕೆಯ ಆಟಸಪಾಟ 
ಗಳೂ ದೂರವಾಗಿ, ಕನಕನಾಯಕನು ತನ್ನ ಆ ಅಪೂರ್ವ ನಿಧಿಯನ್ನು ಉತ್ತಮ 
ರೀತಿಯಲ್ಲಿ ವಿನಿಯೋಗಿಸಿ ಹೇಗೆ ಸಾರಕ ಗ್ರಾಮದ 
ಹಿರಿಯರೊಂದಿಗೆ ಯೋಚಿಸುತ್ತಲೂ, ತನ್ನ ಹೊಲ ಮನೆಗಳ-ಡಢಣಾಯಕತನದ 
ಅಧಿಕಾರ ವಿಚಾರ ಇವುಗಳನ್ನು ಕುರಿತು ಆಪ್ಲಾಲೋಚನೆ ಮಾಡುತ್ತಲೂ 
ಆ ಪ್ರಾಂತದಲ್ಲೇ ಒಬ್ಬ ಗಣ್ಯ ವ್ಯಕ್ತಿ ಯೆಂದು ಪ್ಪ ಪ್ರ ಸಿದ್ಧ ನಾದನು. 


ಕನಕನಾಯಕನು ದೈವಭಕ್ತನಾದನು 

| ಧನಧಾನ್ಯ ಸಮೃದ್ಧಿ, ತುಂಬುಯೌವನ, ದಿವ್ಯಾರೋಗ್ಯಭಾಗ , ಸುರೂಪ 
ಸಂಪತ್ತು, ಸ್ವಜನಾನುರಾಗ, ರಾಜಮಾನ್ಯ ತೆಯ ಢಣಾಯಕನ ಅಧಿಕಾರ 
ಇಷ್ಟೆಲ್ಲವೂ ಒಬ್ಬ ವ್ಯಕ್ತಿ ಯಲ್ಲಿ ತಾಳದ ಗ ಅವನಿಗೆ ನಿವಾಹಕ್ಕೆ ಕನ್ಯೆ 
ದೊರೆಯುವುದು “ದುರ್ಲಭವೆ? ಯುಕ್ಕಕಾಲದಲ್ಲಿ ಬಂಧುಗಳೆಲ್ಲ ಕಲೆತು, ಸ 
ನಾಯಕನಿಗೆ ಸುಂದರಳಾದ ಒಬ್ಬ ಕನ್ಯಾಮಣಿಯೊಂದಿಗೆ ವಿವಾಹ ಮಹೋತ್ಸವ 
ವನ್ನು ನೆರವೇರಿಸಿದರು. ವಂಶಗೌರವದಿಂದಲೂ, ಉತ್ತಮ ಗುಣ ನಡತೆ 
ಗಳಿಂದಲೂ, ತೇಜಸ್ತಿತೆಯಿಂದಲೂ ಪ್ರೌಢನೆಂದು ತೋರ್ಪಟ್ಟಿ ಆತನ ಮೇಲೆ 
ಭಗವದನುಗ್ರಹೆವೂ ಉಂಟಾಯಿತೋ ಎಂಬಂತೆ, ಆನೇಗೊಂದಿ ಸಂಸ್ಥಾನದ 
ಮಹಾರಾಜನು ಬಂಕಾಪುರ ಪ್ರಾಂತವನ್ನು ಆತನ ಸ್ವಾಧೀನಕ್ಕೆ ಕೊಟ್ಟು, ಅದರ 
ಸರ್ವಾಧಿಕಾರವನ್ನೂ ನೋಡಿಕೊಂಡು ಆಳಿಕೊಂಡು ಬರುವಂತೆ ಅನುಮತಿ 
ಕೊಟ್ಟನು. ಅಧಿಕಾರ ಪ್ರಾಪ್ತವಾಯಿತೆಂದು ನಾಯಕನ ಕಣ್ಣು. ಕಿವಿಗಳು 
ಮಾಂದ್ಯವೆನ್ನಿಸಲಿಲ್ಲ. ನಾಲಿಗೆಯು ಒರಬಾಗಲಿಲ್ಲ. ಹಣ ಹೊನ್ನುಗಳ ಹೊಳಪು 
ಹರಣವಿತ್ತ ಹೈದಯನಿವಾಸಿ ಶ್ರೀಹರಿಯನ್ನು ಮರೆವಂತಹ ಮಂಕುತನವನ್ನು 
ಆತನಿಗುಂಟುಮಾಡಲಿಲ್ಲ. ಆಗಲಾತನು, ತನಗೆ ದೊರೆತಿದ್ದ ಕನಕ ಕೊಪ್ಪರಿಗೆ 
ಗಳ ಅಪಾರ ನಿಧಿಯನ್ನುಪಯೋಗಿಸಿ, ಕಾಗಿನೆಲೆಯಲ್ಲಿದ್ದ ಶ್ರೀ ಆದಿಕೇಶವ 
ಸ್ವಾ ಮಿಯ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಸುತ್ತಲೂ ಪ್ರಾಕಾರ 
NE ಜ.97 ಸುವಂತೆ ಮಾಡಿದನು. ನಿತ್ಯೋತ್ಸವ, ಮಾಸೋ 
ತ್ಸವ, ಸಂವತ್ಸರೋತ್ಸವ, ರಥೋತ್ಸವಾದಿಗಳೂ, ಶಾಸ್ತ್ರೋಕ್ತವಾದ ನಿರಂತರ 


| 


9 ವ್ಯ ಣೆ ಶ್ರ2 
೨೦ ಕನಕದಾಸ ಪ್ರಶಸ್ತಿ ಗ್ರಂಥ 


ಸ್ವಾಮಿ ಸೇವೆಯೂ ನಡೆದುಬರುವಂತೆ ವ್ಯ ವಸೆ ಸ ಗೊಳಿಸಿದನು. ಮುಂದೆ ಆ ಪ್ರಾಂತ 
ದನರೆಲ್ಲ ಸವಾಡಪುರುಷ ತ ಬಕನ ಪುಣ್ಯದಿಂದ ತಿರುಪತಿಯ ವೇಂಕಟ 
ರಮಣನ ಸಾನ್ನಿಧ್ಯ ವು ತಮ್ಮ ಊರಿಗೇ ಬಂದಂತಾಯಿತೆಂದು ಹರ್ಷಗೊಂಡು 
ಬೆಟ್ಟಿ ದೊಡೆಯನಿಗೆ ಸಲ್ಲಿಸಬೇಕಾದ ತಮ್ಮ ಕಾಣಿಕೆಯನ್ನು ಕಾಗಿನೆಲೆಯ ಆದಿ 
ಕೇಶವನಿಗೇ ಸಲ್ಲಿಸಿ ಧನ್ಯರಾದೆವೆಂದುಕೊಳ್ಳುತ್ತಿದ್ದರು. ದೂರದ ಬೆಟ್ಟಿದಲ್ಲಿದ್ದ 
ದೇವರು ಮನೆಯ ಬಾಗಿಲಿಗೇ ಬಂದಂತಾಯಿತೆಂದು ಸಮಾಧಾನಸಟ್ಟರು. 


ಕನಕನಾಯಕನು ಕನಕದಾಸರಾದನು 

ಮುಂಡೆ: ದಿನಗ ಸಂದಂತೆಲ್ಲ, ನಾಯಕನ ಜೀನಿತದಲ್ಲಿ ಹಲವಾರು 
ಬದಲಾನವಣೆಗಳುಂಬಾದುವು. ವ ೈದ್ಧಾ ವ್ಯದಲ್ಲಿ ಸಡೆದು ₹೯ ಪ್ರೀತಿಯಿಂದ ಕಾಪಾಡಿದ 
ತಾಯಿ ತೀರಿಹೋದಳು. ವಜ ೈದ್ಧಿ ಗೊಂದು ಸಂತಾನವನ್ಲೀಯದೆ, ಆತನ 
ಪತ್ನಿಯೂ ಗತಿಸಿದಳು. ನಾಯಕನ ಮನಸ್ಸು ಅತ್ಯಂತ ನಿರುತ್ಸಾಹಗೊಂಡು 
ಮುಂದೆ ಮಾರ್ಗ ತೋರದಂತಾಯಿತು. "ದೇವಾ, ನನ್ನನ್ನೇಕೆ ಮರೆತೆ' 
ಎಂದುಕೊಳ್ಳತೊಡಗಿದನು. ಇನ್ನೂ ಪ್ರಾಯ ಕುಗ್ಗಿರಲಿಲ್ಲ. ಮನಸ್ಸು ಭಕ್ತಿ 
ವೈರಾಗ್ಯ ಪರವಾಗಿರಲಿಲ್ಲ. ಅಧಿಕಾರಮೋಹ ಇಂಗಿರಲಿಲ್ಲ. ಆಗ ಒಂದು ದಿನ, 
ಆತನಿಗೊಂದು ಕೌತುಕದ ಕನಸಾಯಿತು. ಅದರಲ್ಲಿ ಎಲೋ ಕನಕಾ, ನನ್ನ 
ದಾಸನಾಗೋ!'' ಎಂದು ಯಾರೋ ಹೇಳಿದಂತಾಯಿತು. ಕನಕನಾಯಕನು, 
ಕನಸಿನಲ್ಲೇ" ಢಣಾಯಕನಾಗಿ ಅಧಿಕಾರಮಾಡಬೇಕಾದ ನಾನು ದಾಸ 
ನಾಗಲಾ? ಜೋಳಿಗೆ ಹಿಡಿದು, ಊರೂರು ತಿರುಗಲಾ? ನಾನಿದಕ್ಕೆ ಒಪ್ಪಲಾರೆ!” 
ಎಂದುಬಿಟ್ಟಿ ನು. ಹೀಗೆ ಮತ್ತೂ ಒಂದೆರಡು ಬಾರಿ ಕರೆಬಂದಿತು. ಮುಂದೊಮ್ಮೆ 
ನೆರೆಯ ಗ್ರಾಮದವರೊಂದಿಗೆ ಗಡಿಸಂಬಂಧ ವೃವಹಾರವುಂಬಾಗಿ, ಕದನ 
ಕೈಗಟ್ಟಿ ತು. ಕಾಳಗದಲ್ಲಿ ತೊಡಗಿದ ಕನಕನಾಯಕನಿಗೆ, ಶತ್ರುಗಳ ಆಯುಧ 
ಗಳ ಗಾಯದಿಂದ ಅಧಿಕ ರಕ್ತಸ್ರಾವವಾಗಿ ದೇಹದ ಮೇಲಿನ ಸ್ಮೃೃತಿ ತಪ್ಪಿತು. 
ಆ ಮರವೆಯಲ್ಲೂ, ಹಿಂದಿನಂತೆಯೇ" ಎಲೋ ಕನಕಾ, ಈಗಲಾದರೂ ನನ್ನ 
ದಾಸನಾಗುವಿಯೇನೋ??' ಎಂದು ಹೇಳಿದುದು ಕೇಳಿಸಿತು. ಆಗಲೂ, ನಾಯಕನು 
sl ನನ್ನನ್ನಿಂತು, ದಾಸನಾಗು, ದಾಸನಾಗೆಂದು ಕಾಡುತ್ತಿರುವೆ! ನನಗೀಗ 
ಮೈಯೆಲ್ಲ ಗಾಯವಾಗಿ ನೋವಿನಿಂದ ನರಳುತ್ತಿರುವೆನು. ಇದೆಲ್ಲ ಗುಣವಾಗಲಿ. 
ನೋಡೋಣ? ಎಂದು ಉತ್ಕ್ತರವಿತ್ತನು. "" ದಾಸನಾಗು, ಒಡನೆ ಎಲ್ಲ ವಾಸಿ 
ಯಾಗುವುವು. ನನ್ನನ್ನು ಯಾರೆಂದು ತಿಳಿದೆ? ನಿನ್ನನ್ನು ಯುದ್ಧ ನದಲ್ಲಿ ಗಾಯ 
ಗೊಳಿಸಿದವನೂ ನಾನೇ! ಈಗ ನೋಡು'' ಎಂದು ಆ ವ್ಯಕ್ತಿ ಮೈಮೇಲೆ 
ಕೈಯಾಡಿಸಲು, ಗಾಯಗಳೆಲ್ಲ ಮಾಯವಾದುವು. ಮೈನೋವು ಬಳಲಿಕೆಗಳೆಲ್ಲ 
ಪರಿಹಾರವಾಗಿ ಅವಲವಿಕೆಯುಂಟಾಯಿತು. ನಾಯಕನಿಗೆ ಅತ್ಯಾಶ್ಚ ರ್ಯ 


ಕನಕದಾಸರ ಹವಾಡಗಳು ೨೧ 


ವುಂಟಾಗಿ, ಏನು: ಹೇಳಲೂ ತೋರದೆ ಎದ್ದು ಕುಳಿತನು... ಆಗ ಆ ಅಪೂರ್ವ 
ವ್ಯಕ್ತಿಯು, ಅವನ ನಾಲಿಗೆಯನ್ನು ಮುಂದಕ್ಕೆಳೆದು ಅದರ ಮೇಲೆರೆಡು ಬೀಜಾ 
ಕ್ಬರಗಳನ್ನು ಬರೆದು ಅದೃಶ್ಯವಾಯಿತು. ಒಡನೆ ಕನಕನು ಎಚ್ಚತ್ತು ನೋಡಲು 
ಯಾರನ್ನೂ ಕಾಣದೆ, ಮೈಯಲ್ಲಿ ನಿಶೇಷ ಲವಲವಿಕೆ ಉತ್ಸಾಹಗಳು ಕಂಡು 
ಬರುತ್ತಿರಲು ದಂಭ ದುರಭಿಮಾನ ಅಹಂಕಾರಗಳು ನಿರ್ಮೂಲವಾಗಿ ಕ್ಕ 
ಮುಗಿದು--""ದೇವಾ, ನನ್ನನ್ನು ಕ್ಸಮಿಸು. ನಿನ್ನಾಜ್ಞೆಯಂತೆಯೇ ನಿನ್ನ ದಾಸ 
ನಾಗುತ್ತೇನೆ. ಅದರಿ, ನಾನು ಬೇಡಿದಾಗ ನೀನು ದರ್ಶನ ಕೊಡುವ ಕೃಪೆ 
ಮಾಡಬೇಕು? ಎಂದು ಬೇಡಿಕೊಂಡನು. ಅಂದಿನಿಂದ " ನಾನಿನ್ನು ಕೇಶವ 
ಸ್ವಾಮಿಯ ದಾಸನಾಗಿ, ಆತನ ಸೇವೆಯಲ್ಲಿ ನಿರತನಾಗಿರುತ್ತೇನೆ” ಎಂದು 
ನಿರ್ಧರಿಸಿದನು. 

ಹೀಗೆ ಕನಕನಾಯಕನು, ಕನಕದಾಸರಾದುದೂ ಒಂದು ಪನಾಡವೇ 
ಆಯಿತು. | 

ಮುಂದೆ ಅಧಿಕಾರವು ತಾನೇ ಬಿಟ್ಟುಹೋಯಿತು. ದಾಸರು ಏಕನಾದ 
ವೊಂದನ್ನು ಕೈಯಲ್ಲಿ ಧರಿಸಿ, ಕೇಶವಸ್ತಾಮಿಯ ಸನ್ನಿಧಿಯಲ್ಲಿ ಕುಳಿತು ಕವನ 
-ಮಾಡಲಾರಂಭಿಸಿದರು. 


ಸು ವ್ವಿಮುಟ್ಟು- ರೂಪಕ ತಾಳ 


ಈಶ ನಿನ್ನ ಚರಣಸೇವೆ । ಆಸೆಯಿಂದ ಮಾಡುವೆನು ॥ 

ದೋಷರಾಶಿ ನಾಶಮಾಡು | ಶ್ರೀಶ ನೇಶವಾ ॥ 
ಎಂದು ಪ್ರಾರಂಭಿಸಿ ಶ್ರೀಹರಿಯ ಕೇಶವ ನಾರಾಯಣಾದಿ ಚತುರ್ವಿಂಶತಿ 
ನಾಮಗಳ ಮೇಲೂ ನಾಮಕ್ಕೊಂದು ನುಡಿಯಂತೆ ಹಾಡಿ-- 


ಸತ್ಯವಾದೀ ನಾಮುಗಳನು | ನಿತ್ಯದಲ್ಲು ಪಠಿಸುವರನು ॥ 
ಅರ್ತಿಯಿಂಂದ ಸಲಹುವನು । ಕರ್ತೃ ಕೇಶವ ॥ 
ವನಂರೆಯದಲೇ ಹರಿಯ ನಾಮ | ಬರೆದು ಓದಿ ಕೇಳಿದರ್ಗೆ ॥ 
ಕರೆದು ಮುಕ್ತಿ ಕೊಡುವ-ನೆಲೆಯಾದಿಕೇಶನ ॥ 


| —ಾಗಿನೆಲೆಯಾದಿಕೇಶನ, 
ಎಂದು ಇಸ್ಸತ್ರೈದು ನುಡಿಗಳ ಸದವನ್ನು ರಚಿಸಿರುವರು. 


ಲ್ಯ ಕೋಣಮಂತ್ರ-ಪನಾಡ 
ತರುವಾಯ ಕನಕದಾಸರಿಗೆ ವ್ಯಾಸರಾಯಸ್ವಾಮಿಗಳ ಶಿಷ್ಯತ್ವ ವಹಿಸಿ 


ಉಸದೇಶ ಪಡೆಯಬೇಕೆಂದು ಭಗವದಾಜ್ಞೆ ಯಾಗಲು, ಗುರುಗಳನ್ನು ಹುಡುಕಿ 


೨೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಕೊಂಡು ಹೊರಟರು. ಅವರಿಗೆ ವ್ಯಾಸರಾಯರಿಂದಾದ ಮಂತ್ರೋಪದೇಶತವೊ 
ಒಂದು ಪವಾಡವೇ ಆಯಿತು. ಆಗ ಗುರು ವ್ಯಾಸರಾಯರು ಮದನಪಲ್ಲಿ 
ಪ್ರಾಂತದಲ್ಲಿ ವ್ಯಾಸಸಮುದ್ರನೆಂಬೊಂದು ಕೆರೆಯನ್ನು ಕಟ್ಟಸುತ್ತಿದ್ದರು. 
ಕನಕದಾಸರು ಬಂದು ದರ್ಶನ ಮಾಡಿ ವಂದಿಸಲು ಸ್ವಾಮಿಗಳು ನೀನು. 
ಯಾರೆಂದೂ, ಏಕೆ ಬಂದೆಯೆಂದೂ ಕೇಳಿದರು. ದಾಸರು, ತಾನು ಢಡಣಾಯಕ 
ನಾಗಿದ್ದ ಕನಕನೆಂದೂ ಮಂತ್ರೋಪದೇಶ ಪಡೆಯಲು ಬಂದಿನೆಂದೂ ಹೇಳಿದರು. 
"" ಪುರುಬನಿಗೆಂತಹ ಮಂತ್ರವೋ ಕೋಣಮಂತ್ರ?'' ಎಂದು ಸ್ವಾಮಿಗಳು 
ಪರಿಹಾಸ್ಯ ಮಾಡಲು, ದಾಸರು ಅಷ್ಟೇ ಸ ಸಾಕೆಂದು ನುಡಿದು ಒಂದು ಏಕಾಂತ. 
ಸ್ಥಳದಲ್ಲಿ ಕುಳಿತು "ಕೋಣ-ಕೋಣ?' ಎಂದು ಜಪಿಸತೊಡಗಿದರು. ಅವರ 
ಮನಶೃಕ್ತಿಯೆಂಥಾದ್ನೋ, ದೈವಾನುಗ್ರಹನೆಂಥಾದ್ದೋ ಎಂದು ಎಲ್ಲರೂ 
ಆಶ್ಚರ್ಯಪಡುತ್ತಿರಲು ಭವ್ಯಾಕಾರದ ಯಮದೇವರ ಶಕೋಣವೇ ಬಂದು 
ಎದುರಿಗೆ ನಿಂತಿತು. ದಾಸರು ಅದನ್ನು ಜೊತೆಗೇ ಕರೆತಂದು ಸ್ಥಾ ್ರಿಮಿಗಳನ್ನು 
ಕಂಡು, [ನಾನಾನಾ oe ಕೋಣ ಬಂದಿದೆ! ಏನು ಕೆಲಸ 
ಮಾಡಿಸಲಿ? ಎಂದು ಕೇಳಿದರು. 

ವ್ಯಾಸರಾಯರು ಪರ್ವತಾಕಾರದ ಆ ಕೋಣವನ್ನು ನೋಡಿ, ಆಶ್ಚರ್ಯ 
ಪಟ್ಟು, "ಭಲೆ, ಒಳ್ಳೇ ಕೋಣವನ್ನೇ ತಂದಿರುವೆ.. ಇದರಿಂದ ಅಲ್ಲಿ ತೂಬಿಗೆ 
ಅಡ್ಡ ವಾಗಿರುವ ಆ ದೊಡ್ಡ ಬಂಡೆಯನ್ನು ಕಿತ್ತು ಒಗೆಯಿಸು? ಎಂದರು. ಶಿಷ್ಯ 
ಕನಕದಾಸರು, ಕೋಣವನ್ನು ಆ ಬಳಿಗೆ ಕರೆದುಕೊಂಡು ಹೋಗಿ ಗುರುಗಳು 
ಹೇಳಿದಂತೆ ಸೂಚನೆ ನೀಡಲು, ಆ ಕೋಣವು ಒಮ್ಮೆ ತನ್ನ ಕೊಂಬುಗಳನ್ನು 
ಆ ಬಂಡೆಗೆ ಹಚ್ಚಿ ಬಲವಾಗಿ ನೂಕಲು, ಆ ದೊಡ್ಡ ಬಂಡೆಯು ಕಿತ್ತು ಹೊರಳಿ 
ಆಚೆಗೆ ಬಿದ್ದು ಬಿಟ್ಟ ತೆಂದು ಗುರುತುಗಳನ್ನು ಈಗಲೂ ತೋರಿಸುತ್ತಾರೆ. ಅಂದು 
ಹಾಗೆ ಕಟ್ಟಲ್ಲ ಟ್ಟ ತೂಬು ಲಕಿ ಕ್ಸಫೀನಾರಾಯಣ ತೂಬು ಎಂದು ಪ್ರಸಿದ್ಧವಾಗಿದೆ. 

ಸತತ ಸರ ಯೋಗ್ಯ ತೆಯನ್ನೂ ಆತ್ಕ್ಮೌನ್ನ ತ್ಯದ ಮಟ್ಟಿ ವನ್ನೂ ಅರಿತ 


ವ್ಯಾಸರಾಯರು, ರುತಾ, ಅವರಿಗೆ ಉಪದೇಶ ಕೊಟ್ಟು ಶಿಷ್ಯನನ್ನಾಗಿ 
ಸ್ವೀಕರಿಸಿದರು. 


ಅವರ ವಾಕ್ಚಾತುರ್ಯ 
ವೈಕುಂಠಕ್ಕೆ ಹೋಗಲು ಅರ್ಹರಾರು? 
ಶ್ರೀವ್ಠಾ ಸರಾಯರಂತಹ ಮಹಾ ಪಂಡಿತರು, ಪುರಂದರದಾಸರೊಂದಿಗೂ 
ಕನಕದಾಸರೊಂದಿಗೂ ಕೂಡಿ ಕನ್ನಡ ಪದಗಳನ್ನು ಹೇಳಿಕೊಳ್ಳುತ್ತ, ಭಗವ 
ದ್ವಿಷಯ ವಿಚಾರದಲ್ಲಿ ತೊಡಗಿರುತ್ತಿದ್ದುದು, ಮಠದಲ್ಲಿದ್ದ ಪಂಡಿತವರ್ಗಕ್ಕೆ 
ಬಿಸಹನೆಯನ್ನು ಂಟುಮಾಡಿತು.. ಒಮ್ಮ ಶ್ರೀ ವ್ಯಾಸರಾಯರಿಗೆ ಸಸಂ 


ಕನಕದಾಸರ ಪವಾಡಗಳು ೨ಡಿ 


ಯೋಗ್ಯತೆಯನ್ನು ತಮ ವರಿಗೆ ತಿಳಿಸಬೇಕೆಂದು ಅಪೇಕ್ಸೆಯಾಯಿತು. ಒಂದು 
ದಿನ ವಿದ್ವದ್ಲೋಷ್ಠಿ ನೆರೆದಿದ್ದಾಗ, « ಇಲ್ಲಿ ನೆರೆದಿರುವ ಇಷ್ಟು ಮಂದಿ 
ವಿದ್ವಾಂಸರು, ಮಹಾ ಪಂಡಿತರು, ಪುರಾಣಿಕರು, ತತ್ವಜ್ಞರು ಮುಂತಾದವರಲ್ಲಿ 
ವೈಕುಂಠಕ್ಕೆ ಹೋಗಲು ಅರ್ಹರು ಯಾರು??' ಎಂಬ ಒಂದು ಕೌತುಕದ ಪ್ರಶ್ನೆ 
ಯನೈೈತ್ತಿದರು. ಅಷ್ಟು ಮಂದಿ ಪ್ರಾಜ್ಞರಲ್ಲಿ ಯಾರಿಗೂ ವ್ಯಕ್ತಿಶಃ ನಾನು 
ಹೋಗಲರ್ಹನೆಂದು ಹೇಳುವುದಕ್ಳಾಗಲೀ, ಇಂಥವರೇ ಹೋಗುವರೆಂದು ನಿರ್ಧರಿಸ 
ಲಿಕ್ಕಾಗಲೀ ಧೈರ್ಯ ಬರಲಿಲ್ಲ. ಆಗ ಸ್ವಾಮಿಗಳು, ""ನಿನೋ ಕನಕಾ, 
ಇವರು ಮಹಾ ತತ್ವಜ್ಞರು, ಇವರು ಶ್ರೇಷ್ಠ ಪುರಾಣಿಕರು, ಇವರು ಆರು 
ಶಾಸ್ತ್ರಗಳನ್ನೂ ಕರತಲಾಮಲಕವಾಗಿ ತಿಳಿದ ಮಹಾ ವಿದ್ವಾಂಸರು, ಇವರು 
ಹೋಗಬಹುದೇನೋ ವೈಕುಂಠಕ್ಕೆ? ಇವರು ಹೋಗಬಹುದೇನೋ?' ಎಂದು 
ಪ್ರಶ್ನಿಸುತ್ತಾ ಬಂದರು. ದಾಸರು "" ಇಲ್ಲ ಮಹಾಸ್ವಾಮಿ ಸಾಧ್ಯವಿಲ್ಲ, ಹೋಗ 
ಲಾರರು!?' ಎಂದು ಹೇಳುತ್ತಾ ಬಂದರು. "ಈ ಪುರಂದರದಾಸರು ಹೋಗ 
ಬಹುದೇನೋ? ನಾನು ಹೋಗಬಹುದೇನೋ?'? ಎಂದು ಕೇಳಲು ಅದಕ್ಕೂ 
"ಇಲ್ಲ' ಎಂಬ ಉತ್ತರವೇ ಬಂತು. ಇನ್ನು ಉಳಿದವರೊಬ್ಬರು ಕನಕದಾಸರು. 
««ಫೀನು ಹೋಗಬಹುದೇನೋ ಕನಕಾ?'' ಎಂದರು ಸ್ವಾಮಿಗಳು. ಆಗ 
ದಾಸರು, ""ನಾನು ಹೋದರೆ ಹೋಗಬಹುದು ಒಡೆಯಾ!?' ಎಂದರು ದಾಸರು. 
ಆ ಮಾತನ್ನು ಕೇಳಿ ಸಕಲ ಪಂಡಿತರೂ ರೇಗಿ ಬೆಂಕಿಬೆಂಕಿಯಾದರು. 
“" ನಮ್ಮಂತಹ ತತ್ವಜ್ಞರಾದ ವಿದ್ವಾಂಸರಲ್ಲ, ಯತೀಶ್ರರರಾದ ತಾವಲ್ಲ, ಅಪ 
ರೋಕ್ಸ ಜ್ಞಾನಿಗಳಾದ ಈ ಪುರಂದರದಾಸರಲ್ಲ! ಈ ಹಂಡೇಕುರುಬ, ಈ ದಾಸ 
ಹೋಗಬಲ್ಲನಂತೆ ವೈಕುಂಠಕ್ಕೆ ! ಸ್ವಾಮಿಗಳು ಇವನಿಗೆ ಕೊಟ್ಟ ಸಲಿಗೆಯಿಂದ, 
ಎಲ್ಲರ ಮಾನ ಮರ್ಯಾದೆಯೂ ಸೂರೆಹೋಯಿತು. ಮಠದ ಗೌರವಕ್ಕೂ 
ಚ್ಯುತಿಬರುವಂತಾಯಿತು'? ಎಂಬ ನಿಷ್ಮುರದ ಉದ್ಗಾರಗಳನ್ನೈತ್ತಿದರು. ಆಗ 
ಸ್ವಾಮಿಗಳು ಹುಸಿನಗೆಯನ್ನು ಪ್ರಕಟಸಿ--""ಏನೋ ಕನಕ ಹಾಗೆಂದರೆ?” 
ಎಂದು ಕೇಳಲು, "" ನನ್ನೊಡೆಯಾ, ನಾನು ಯಾರನ್ನೂ ಅವಮಾನಗೊಳಿಸಲಿಲ್ಲ. 
ನಾನು ಎಂಬ ಅಹಂಕಾರ, ವುಮಕಾರಗಳು ಹೋದರೆ ಹೊಗಬಹುದೆಂದೆ!?? 
ಎಂದರು ದಾಸರು. ಆಗೆ ಎಲ್ಲರೂ ದಾಸರ ಆ ಒಂದು ಸಣ್ಣ ಮಾತಿನಲ್ಲಿ 
ಅಡಗಿದ್ದ ಅರ್ಥಗಾಂಭೀರ್ಯಕ್ಕಾಗಿ ಮೆಚ್ಚಿ ತಲೆದೂಗಿದರು. 


ಏಕಾಂತ ಸ್ಥಳವಿಲ್ಲ 


ಈ ಇಪ್ಪತ್ತನೆಯ ಶತಮಾನದಲ್ಲಿ ದೃಷ್ಟಿಗೋಚರರಾಗಿ ಸಿದ್ದಿ ಪಡೆದು, 
ಜಗತ್ತಸಿದ್ದರಾದ ಶ್ರೀ ರಾಮಕೃಷ್ಣ ಪರಮಹಂಸರಂತೆಯೇ ಕನಕದಾಸರೂ ಶಾಲೆ 
ಯಲ್ಲಿ ಕಲಿತು ಶಾಸ್ತ್ರ ಪಾಂಡಿತ್ಯ ಪಡೆದವರಲ್ಲ. ಆದರೆ ಪರಮಹಂಸರು ಕಾಳಿಕಾ 


೨೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಮಾತೆಯ ಅನುಗ್ರಹಕ್ಕೆ ಪಾತ್ರರಾದಂತೆ, ದಾಸರೂ ಸಹ ಭಗವಂತನ ಅನು 
ಗ್ರಹಕ್ಕೆ ಪಾತ್ರರಾದ ತತ್ವಜ್ಞಾನಿಗಳು. ತತ್ವನಿರೂಪಣೆಗೆ ಅವರು ಶಾಸ್ತ್ರ ಪಜ 
ಗಳನ್ನು ಉದಹರಿಸಿ ಹೇಳಲಾರದಿದ್ದರೂ ತತ್ವವೇ ಮೈಯುಂಡ ಮಹಾ ವ್ಯಕ್ತಿ 
ಗಳಾಗಿದ್ದರು. ಒಮ್ಮೆ ಶ್ರೀ ವ್ಯಾಸರಾಯರು ಮಠ ದಲ್ಲಿದ್ದ ಶಿಷ್ಯವರ್ಗದವರನ್ನೈಲ್ಲ 
ಕರೆದು, ಒಬ್ಬೊಬ್ಬರಿಗೂ ಎರಡೆರಡು ಬಾಳೆಯಹಣ್ಣುಗಳನ್ನು ಕೊಟು , ಇದನ್ನು 
ಯಾರೂ ಕಾಣದಂತಹ ಏಕಾಂತಸ್ಥಳದಲ್ಲಿ ತಿಂದು ಬನ್ನಿರಿ'' ಎಂದು ನುಡಿದು, 
ಕನಕದಾಸರಿಗೂ ಎರಡು ಹಣ್ಣುಗಳನ್ನು ಕೈಗೆ ಹಾಕಿದರು. ಎಲ್ಲರೂ ಒಡನೆ 
ಹೊರಟು, ಯಾರೂ ಕಾಣದಂತೆ ಬಾಗಿಲ ಹಿಂದುಗಡೆಯೋ ನದಿಯ ಬಳಿ 
ನಿರ್ಜನಸ್ಥಳದಲ್ಲೋ, ಖಾಲಿ ಕೋಣೆಯಲ್ಲೋ ತಿಂದು ಬಂದರು. ಆದರೆ ಕನಕ 
ದಾಸರು, ಸ್ವಾಮಿಗಳವರ ಮಾತಿನ ಮರ್ಮವನ್ನರಿತು ಏಕಾಂತಸ್ಥಳವನ್ನು 
ಎಲ್ಲೂ ಕಾಣದೆ, ಆ ಹಣ್ಣುಗಳನ್ನು ತಿನ ದೆ ಹಾಗೆಯೇ ತಂದು ಸ್ವಾಮಿಗಳ 
ಎದುರಿಗಿಟ್ಟಿರು. ಸ್ವಾಮಿಗಳು--"" ಏನೋ ಕನಕಾ, ಥಿನಗೆಲ್ಲೂ ಏಕಾಂತ ಸ್ಥಳ 
ದೊರಕಲಿಲ್ಲವೇ?'” ಎನ್ನಲು, "" ಸ್ವಾಮಿನ್ಕಾ ನನಗೆ ಯಾರೂ ಕಾಣದ ಏಕಾಂತ 
ಸ್ಥಳ ಎಲ್ಲೂ ದೊರೆಯಲಿಲ್ಲ! ತತ್ವಾಭಿಮಾನಿ ದೇವತೆಗಳಿರದ, ವಾಯು ಸೂರ್ಯ 
ಚಂದ್ರಾದಿಗಳಿಗೆ ಪ್ರವೇಶವಿಲ್ಲದ, ಸರ್ವಸಾಕ್ಷಿಯೂ ಸರ್ವತ್ರ ವ್ಯಾಪ್ತನೂ ಆದ 
ಭಗವಂತನು ಕಾಣದ ಏಕಾಂತ ಸ್ಥಳವಾವುದೋ ನಾನು ಕಾಣಲಾರದಾದೆ, 
ಒಡೆಯಾ!?' ಎಂದು ಬಿನ್ನವಿಸಿದರು. ದಾಸರ ಆ ಮಾತನ್ನು ಕೇಳಿದ ಸಕಲ 
ಶಾಸ್ತ್ರಸಂಡಿತರೂ, ವಿದ್ವಾಂಸರೂ, ಆಭಕ್ತವರ್ಯರ ಭಗವನ್ನಿಷ್ಠೆ, ತತ್ವಜ್ಞಾನ 
ಇವುಗಳಿಗಾಗಿ ಅತ್ಯಾಶ್ಚರ್ಯಪಟ್ಟು ಈ ಎಲ್ಲ ವಿಚಾರಗಳೂ ನಮಗೂ ತಿಳಿದಿದ್ದರೂ 
ಅನುಭನಕ್ಕೆ ಬರಲಿಲ್ಲವಲ್ಲಾ ಎಂದು ಮರುಗಿ, ಅವರ ಜ್ಞಾನಕ್ಕಾಗಿ ದಾಸರನ್ನು 
ಶ್ಲಾಘಿಸಿದರು. 


"«ಅಂಗೈಯಲ್ಲಿರುವುದೇನು?'' 

ಕನಕದಾಸರಿಗಿದ್ದ ಅಸರೋಕ್ಸ್ಷ ಜ್ಞಾನಸಾಮರ್ಥ್ಯವನ್ನು ಪ್ರಕಟಗೊಳಿಸುವ 
ಮತ್ತೊಂದು ಸಂಗತಿ ಮಠದಲ್ಲಿ ನಡೆಯಿತು. ವ್ಯಾಸರಾಯಸ್ವಾಮಿಗಳು ಒಂದು 
ದಿನ ಪೂಜಾ ಮಂಗಳಾರತಿಗಳೆಲ್ಲವೂ ಮುಗಿದ ತರುವಾಯ, ತಮ್ಮ ಅಂಗೈಯಲ್ಲಿ 
ಏನೋ ಇಟ್ಟುಕೊಂಡು ಮುಷ್ಟಿಯಾಗಿ ಮಾಡಿಕೊಂಡು ಸಭಿಕರನ್ನು ನೋಡಿ 
"" ನನ್ನ ಕೈಯಲ್ಲಿರುವುದೇನೆಂದು ಹೇಳಿದವರಿಗೆ ಮೊದಲು ತೀರ್ಥ! ಎಂದರು. 
ಎಲ್ಲರೂ ಕೆಲಹೊತ್ತು ರಿಶ್ಶಬ್ದವಾಗಿ ಸಿಟ್ಟಿಸುತ್ತಿದ್ದು ಕೊನೆಗೆ ಒಬ್ಬರು ಅಂಗಾರ 
ವಿದೆಯೆಂದರು. ಮತ್ತೊಬ್ಬರು ತುಲಸೀದಳವಿದೆಯೆಂದರು. ಇನ್ನೊಬ್ಬರು 
ಉತ್ತತ್ತಿ ಎಂದರು. ಬೇರೊಬ್ಬರು ಗಂಧದ ಗುಳಿಗೆ ಎಂದರು. ಹೀಗೆಲ್ಲ ಹೇಳು 
ತ್ತಿರಲು ಶ್ರೀಗಳವರು ಮಂದಹಾಸವನ್ನು ಬೀರುತ್ತಾ, ""ಕನಕಾ ನನ್ನ ಅಂಗೈ 


ಕನಕದಾಸರ ಪವಾಡಗಳು ೨೫ 


ಯಳಲ್ಲಿರುವುದೇನೋ??' ಎಂದು ಕೇಳಿದರು. ಆಗಲಾ ಭಕ್ಕತಿರೋಮಣಿಯು 
ಸ್ಸಣಕಾಲ ಧ್ಯಾಸಿಸಿ ನೋಡಿ, ಪ್ರತ್ಯಕ್ಷ ಕಂಡರೋ ಎಂಬಂತೆ. 
ಈತನೀಗ ವಾಸುದೇನನು! ಲೋಕದೊಡೆಯ | 

ಈತನೀಗ ವಾಸುದೇವನು ॥ 

ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ | 

ದಾಸಗೊಲಿದು ತೇರತೇಜಿಗಳನೆ ಪಿಡಿದು ನಡೆಸಿದಾತ ॥ 2 
ಎಂಬ ಕೇರ್ತನೆಯನ್ನು ಹಾಡಿ ಕೈಯಲ್ಲಿರುವುದು ವಾಸುದೇವ ಸಾಲಿಗ್ರಾಮ 
ಎಂಬರ್ಥವನ್ನು ಸೂಚಿಸಿದರು. ಶ್ರೀಗಳವರು ಮುಷ್ಟಿಯನ್ನು ತೆಕೆದು ತೋರಿಸ 
ಲಾಗಿ ಶಾಸ್ತ್ರವಿಧಿಗೆ 'ಅನುಸಾರವಾಗಿದ್ದಷ್ಟು ಚಕ್ರ ಸುಳಿಗಳೊಂದಿಗೆ ಕೂಡಿ 
ಶೋಭಿಸುತ್ತಿದ್ದ ಶ್ರೀ ವಾಸುದೇವ ಸಾಲಿಗ್ರಾಮವನ್ನು ಕಂಡು ಎಲ್ಲರೂ 


ಪರಮಾಶ ರ್ಯಸಟ್ಟು ಅವರ ಅದ್ಭುತಜ್ಞಾನ ಸಾಮರ್ಥ್ಯವನ್ನು ಶ್ಲಾಧಿಸಿದರು. 


ಶ್ರೀ ವ್ಯಾಸರಾಜರ ಮಾನಸಸೂಜೆ 

ಒಂದಾನೊಂದುದಿನ ಪ್ರಾತಃಕಾಲ ಶ್ರೀ ವ್ಯಾಸರಾಜರು ಸ್ಲಾನಾಹ್ನಿಕಗಳನ್ನು 
ತೀರಿಸಿಕೊಂಡು ಮಾನಸಸೂಜೆಗೆ ಪ್ರಾರಂಭಿಸಿದ್ದರು. ಆ ವೇಳೆಯಲ್ಲೇ ಹೊರಗೆ 
ಕುಳಿತು, ಕನಕದಾಸರೂ ಮಾನಸಪೂಜೆಯಲ್ಲಿ ತೊಡಗಿದ್ದರು. ಸ್ವಾಮಿಗಳು ತಮ್ಮ 
ಹೃದಯಕಮಲದ ದಿವ್ಯವೀಠದಲ್ಲಿ ಇಷ್ಟದೈವದ ಭವ್ಯಮೂರ್ತಿಯನ್ನು ಸ್ಥಾಪನ 
ಮಾಡಿ, ದಿವ್ಯರತ್ನಾಭರಣ ಕಿರೀಟಕುಂಡಲಾದಿಗಳಿಂದ ಅಲಂಕರಿಸಿ, ತುಲಸೀ 
ಪುಷ್ಪಾದಿಗಳಿಂದ ಅರ್ಚಿಸಿದರು. ಅಷ್ಟರಲ್ಲಿ ಸ್ವಾಮಿಗೆ ವೈಜಯಂತೀಮಾಲೆಯನ್ನು 
ಸಮರ್ಪಿಸಬೇಕೆಂಬ ಭಾವವು ಮನಸ್ಸಿಗೆ ಹೊಳೆಯಿತು. ಅದನ್ನು ಸ್ವಾಮಿಯ 
ಕಂಠಕ್ಕೆ ಹಾಕಲು, ಅದು ತಲೆಯಮೇಲೆ ಕಿರೀಟವಿದ್ದಂತೆಯೇ ಹಿಡಿಸುವಂತಿರಲಿಲ್ಲ. 
ಏನು ಮಾಡಬೇಕೆಂದು ಸ್ವಾಮಿಗಳು ಮನಸಾ ಕೈಯಲ್ಲೇ ಮಾಲೆಯನ್ನು ಜಡಿದು 
ಕೊಂಡು ಚಿಂತಿಸತೊಡಗಿದರು. ಅಷ್ಟರಲ್ಲಿ ಹೊರಗೆ ಕುಳಿತಿದ್ದ ಕನಕದಾಸರು, 
« ಮಹಾಪ್ರಭೋ, ಯೋಚಿಸುವುದೇಕೆ? ಸ್ವಾಮಿಯ ಕಿರೀಟ ತೆಗೆದು ಮಾಲೆ 
ಯನ್ನು ಸಮರ್ಪಿಸೋಣವಾಗಲಿ!'' ಎಂದು ಕೂಗಿ ಹೇಳಿಹರು. ತಮ್ಮ ಮನಸ್ಸಿನ 
ಯೋಚನೆಯನ್ನೂ ಭೇದಿಸಿ ತಿಳಿದ ಕನಕದಾಸರ ಅತಿಮಾನುಷ ಮಹಿಮೆಯು 
ಶ್ರೀಗಳವರಿಗೆ ಸರಮಾದ್ಭುತವೆನಿಸಿತು. 


ಉಡುಪಿಯಲ್ಲಿ ಶ್ರೀಕೃಷ್ಣಸಂದರ್ಶನ 
ಕನಕದಾಸರು ಕನ್ನಡನಾಡಿನ ಸಕಲ ವೈಷ್ಣವ ಕ್ಷೇತ್ರಗಳನ್ನೂ ಸಂದರ್ಶಿಸುವ 
ತಮ್ಮ ಸಂಕಲ್ಪದಂತೆ, ಉಡುಪಿಯ ಶ್ರೀಕೃಷ್ಣದರ್ಶನಕ್ಕೂ ಹೋದರು. ಪರ್ಯಾಯ 
ಶ್ರೀಗಳವರು, ಶ್ರೀಕೃಷ್ಣ ದೇವಾಲಯದ ಗರ್ಭಗುಡಿಯಲ್ಲಿ ಸ್ವಾಮಿಯ ಪೂಜೆಯಲ್ಲಿ 


೨೬ ಕನಕದಾಸ ಪ್ರಶಸ್ತಿ ಗ್ರಂಥ 


ನಿರತರಾಗಿದ್ದಾರೆ, ಸಹಸ್ರಾರುಮಂದಿ ಬ್ರಾಹ್ಮಣ ಸುವಾಸಿನಿಯರು ದೇವಾಲಯ 
ದಲ್ಲಿ ನೆರೆದು ಸಂಭ್ರಮದಿಂದ ಓಡಾಡುತ್ತಿದ್ದಾರೆ. ಅಂತಹ ಸಂಭ್ರಮದಲ್ಲಿ, 
ಕೊಳಕುಬಟ್ಟೆಯ ಬಡತಿರುಕನಂತಿರುವ ಕನಕದಾಸರನ್ನು ಒಳಕೆ. ಬಿಡುವವರಾರು? 
ದಾಸರಿಗೆ ಸ್ವಾಮಿ ಸಂದರ್ಶನಕ್ಕೆ ಅವಕಾಶವೇ ಇಲ್ಲದಂತಾಯಿತು. ಆಗ ಅವರಿ 
ಗುಂಟಾದ "ಮನದುಬ್ಬಸ ವನ್ನೂ, ಕಳವಳವನ್ನೂ ವರ್ಣಿಸಲಳವಲ್ಲ! ಆದರೆ 
ಮಾಡುವುದೇನು? ಆ ತ ಹ ಸ್ವಾಮಿ ಸಂದರ್ಶನ ಮಾಡಿಯೇ ತೀರ 
ಬೇಕೆಂದು ಸಂಕಲ್ಪಮಾಡಿ, ದಾಸರು ಮಹಾದ್ವಾರದಲ್ಲಿ ಹೋಗಿ ನಿಂತರು. 
ಅಲ್ಲಿದ್ದವರು ಶೂದ್ರನ ನೆರಳು ದೇವರ ಮೇಲೆ ಬೀಳುತ್ತದೆಂದು ಬಾಗಿಲು ಮುಚ್ಚಿ 
ಬಿಟ್ಟರು. ಮುಂದೆ ಉಪಾಯ ತೋರದಾಯಿತು, ಆದರೂ ದಾಸರು ಡ್‌ 
ರಾಗದೆ, ಗರ್ಭಗುಡಿಯ ಹಿಂಭಾಗಕ್ಕಿದ್ದ ಕಿಟಿಕಿಯ ಬಳಿಗೆ ಹೋಗಿ, ಅಲ್ಲಿ ನಿಂತು 
ಶ್ರೀಕೃಷ್ಣಸ್ವಾಮಿಯನ್ನು-- 


ರಾಗ ಕೇದಾರಗೌಳ--ರೂಸಕ ತಾಳ 


ತೊರೆದು ಜೀವಿಸಬಹುದೆ ಹರಿ ಹಿನ್ಮು ಚರಣಗಳ | "ಪ 
ಬರಿಯ ಮಾತ್ಕಾಕಿನ್ನು ಕುರಿತು ಪೇಳುವೆನು ॥ ಅನು ॥ 


ತಾಯಿ ತಂದೆಯನಗಲಿ ತನನ ಮಾಡಲಿಬಹುದು | 

ದಾಯಾದಿ ಬಂಧುಗಳ ಬಿಡಲಿಬಹುದು ॥ 

ರಾಯ ಮುನಿದರೆ ಮತ್ತೆ ರಾಜ್ಮಷನು ಬಿಡಬಹುದು | 
ಕಾಯಜಸಿತ ನಿನ್ನಡಿಯನರಘಳಿಗೆ ಬಿಡಲಾಗದು WO 


ಒಡಲು ಹೆಸಿಯಲು ಅನ್ನವಿಲ್ಲದಲೆ ಇರಬಹುದು | 

ಪಡೆದ ಕ್ಸೇತ್ರವ ಬಿಟ್ಟು ಹೋಗಬಹುದು ॥ 

ಮಡದಿ ಸುಕ್ಕಳ ಕಡೆಗೆ ತೊಲಗಿಸಿಬಿಡಬಹುದು | 
ಕಡಲೊಡೆಯ ನಿನ್ನಡಿಯನರಫಘಳಿಗೆ ಬಿಡಲಾಗದು ॥ ೨॥ 


ಪ್ರಾಣವನು ಪರರು ಬೇಡಿದರೆತ್ತಿಕೊಡಬಹಂದು | 

ಮಾನದಲಿ ಮನವ ತಗ್ಗಿ ಸಲಿಬಹುದು ॥ 

ಪ್ರಾಣನಾಯಕನಾದ ಆದಿಕೇಶನರಾಯ | 

ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು ॥ 4 


ಎಂಬ ಪದವನ್ನು ಹಾಡುತ್ತಾ, ತದೇಕಧ್ಯಾನದಿಂದ ಸ್ವಾಮಿಯನ್ನು ಸ್ತುತಿಸ 


ತೊಡಗಿದರು. ಆಹಾ, ಅವರ ನಿರ್ಮಲ ಹುಸ ಭಾವನಯ ಇ 1... 
ಪೂರ್ವಾಭಿಮುಖವಾಗಿ ಸ್ವಾಮಿಗಳಿಗೆ ಎದುರಾಗಿದ್ದು ಪೂಜೆ ತೆಗೆದುಕೊಳ್ಳುತ್ತಿದ್ದ, 
ಮಂತುಪಾಶಧರ ಶ್ರೀಕೃಷ್ಣಸ್ಥಾ ನಿ ಮಿಯು ಒಡ? ಪಶ್ಚಿಮಾಭಿಮುಖವಾಗಿ 


ಕನಕದಾಸರ ಸಮಾಜಗಳು ಸ ೨೭ 


ಕನಕದಾಸರಿದ್ದ ಕಿಟಿಕಿಯ ಕಡೆಗೆ ತಿರುಗಿಬಿಟ್ಟನು. ಶ್ರೀವರನ ದಿವ್ಯಮಂಗಳ 
ನಿಗ್ರಹಕ್ಕೆ ಪರಿಪರಿಯ ಪೂಜಾ ನೈನೇದ್ಯಾದಿಗಳನ್ನು ಸಮರ್ನಿಸುತ್ತಿದ್ದ ಸ್ವಾಮಿಗಳು, 
ದೇವರ ವಿಗ್ರಹದ ಮುಂಭಾಗವು ಅದೃಶ್ಯವಾಗಿ, ಹಿಂಭಾಗವು ಕಾಣತೊಡಗಿದು 
ದನ್ನು ಕಂಡು ಭ್ರಾಂತರಾದರು. ಆಗಲವರು, ಪರಿವಾರದವರಿಂದ ವಿಚಾರ 
ತಿಳಿದು, ಕನಕದಾಸರ ಭಕಿ, ಭಾಗ್ಯಕ್ಕೆ ಎಣೆಯಿಲ್ಲವೆಂದು ಅವರನ್ನು ಪರಿಪರಿಯಿಂದ : 
ಶ್ಲಾಘಿಸಿದರು. ತಮ್ಮ ಅಗಾಧ-ಅತಿಮಾನುಷ ಮಹಿಮೆಯಿಂದ, ಸ್ವಾನಿಯ 
ಶಿಲಾಮೂರ್ತಿಯನ್ನೇ ತಮ್ಮ ಕಡೆಗೆ ತಿರುಗಿಸಿಕೊಂಡು, ಕಣ್ಣುಗಳಲ್ಲಿ ಆನಂದ 
ಬಾಷ್ಟಗಳನ್ನು ಸುರಿಸುತ್ತಾ, ಮಹದಾನಂದಸ್ವಾಂತರಾಗಿ ಭಜನೆ ಮಾಡುತ್ತಾ 
ಕುಳಿತಿದ್ದ ಆ ಭಕ್ತವರೇಣ್ಯರನ್ನು ಕಂಡು, ನೆರೆದಿದ್ದ ಸಮಸ್ತ ಜನರೂ ಅವರ 
ಅಪಾರ ಮಹಿಮೆಗಾಗಿ ಅದ್ಭುತಪಟ್ಟು, ದಾಸರ ಪಾದಗಳಿಗೆ ನಮಿಸಿ ಮನಸಾರೆ 
ಹೊಗಳಿದರು. ಅಂದಿನಿಂದ ಉಡುಪಿಯಲ್ಲಿ ತ್ರೀಕೃಷ್ಣದರ್ಶನ ಮಾಡುವವರು, 
ಪ್ರಾರಂಭಕ್ಕೆ "ಕನಕನ ಕಿಂಡಿ” ಎಂದು ಹೆಸರಾದ ಆ ಕಿಟಕಿಯ ಮೂಲಕ 
ಸಂದರ್ಶನಮಾಡಿ, ತರುವಾಯ ಗರ್ಭಗುಡಿಯೊಳಕ್ಕೆ ಹೋಗಿ ನೋಡುವ ರೂಢಿ 
ಬಿದ್ದು, ಇಂದಿಗೂ ಹಾಗೆಯೇ ನಡೆಯುತ್ತಿದೆ. 

ತಿರುಪತಿಯ ವೇಂಕಬೇಶನ ಕಲ್ಯಾಣನುಹೋತ್ಸವಕ್ಕೆ ಹೋದರು 

ಅವರು ತಿರುಪತಿಯ ಶ್ರೀ ವೇಂಕಟೇಶ್ವರ ಸನ್ನಿಧಿಗೆ ಸಂದರ್ಶನವಿತ್ತ 
ಸಂದರ್ಭದಲ್ಲಿ ನಡೆದ ಒಂದು ವಿಚಿತ್ರವನ್ನು ಕರ್ಣಾಟಕ ಭಕ್ತ ನಿಜಯಕಾರರು 
ವರ್ಣಿಸಿದ್ದಾರೆ. | ಕಾಗಿನೆಲೆಯಲ್ಲಿದ್ದ ಕನಕದಾಸರನ್ನು ತ್ರೀವೇಂಕಟರಮಣ 
ಸ್ವಾಮಿಯು, "« ಕನಕಾ, ನನ್ನ ನಿವಾಹಮಹೋತ್ಸವಕ್ಕೆ ಬಾರೋ!” ಎಂದು 
'ಆಹ್ವಾನಿಸಿದನಂತೆ! ಸ್ವಾಮಿಯ ಕಲ್ಯಾಣಮಹೋತ್ಸವ ಪ್ರತಿವರ್ಷ ವೃಶಾಖ 
ಶುದ್ಧದಲ್ಲಿ ದಶಮಿಯಂದು ನಡೆಯುವುದು. ದಾಸರು ಹೊರಟರು. ಅತ್ತ ಬೆಟ್ಟದ 
ಮೇಲೆ ಮಹಂತರಿಗೆ "" ನನ್ನ ಭಕ್ತ ಕನಕದಾಸ ಬರುತ್ತಾನೆ. ಆತನನ್ನು ಯೋಗ್ಯ 
ಗೌರವದಿಂದ ಸ್ವಾಗತಿಸಿರಿ'' ಎಂದು ಸ್ವಾಮಿಯ ಅಪ್ಪಣೆಯಾಯಿತು. ಮಹಂತನ 
ಪರಿವಾರದವರು, ಓಲಗ ತಾಳಮೇಳಗಳು, ದೇವಸ್ಥಾನದ ಬಿರುದು ಬಾನಲಿ 
ಗಳೊಂದಿಗೆ ಬೆಟ್ಟವನ್ನಿಳಿದು ಬರುತ್ತಿದ್ದಾರೆ. ಭಗವಂತನ ಸಂದೇಶಾನುಸಾರ 
ಬರುವ ಆ ಭಕ್ಕ್ತಮಹಾಶಯನು ಹೇಗಿರುವನೋ, ಎಂತಹ ಮಹಿಮಾವಂತನೋ 
ಎಂದು ಎಲ್ಲರೂ ಕೌತುಕಗೊಂಡಿದ್ದಾರೆ. ದಾಸರು ಎಂದಿನಂತೆಯೇ ತಮ್ಮ 
ಸಾಧಾರಣ ಉಡಿಗೆ, ಒಂದು ಕಂಬಳಿ, ತಲೆಗೆ ಸುತ್ತಿದ ಒಂದು ವಸ 
ಕೈಯಲ್ಲೊಂದು ಏಕನಾದ ಇವುಗಳೊಂದಿಗೆ ಗೋವಿಂದರಾಜ ಸಟ್ಟಿಣದಿಂದ 
ಹೊರಟು, ಕಹಿಲತೀರ್ಥದಲ್ಲಿ ಸ್ನಾನಮಾಡಿ, ಢಾಳಾಗಿ ತ್ರಿಪುಂಡ್ರಗಳನ್ನು ಧರಿಸಿ, 
ಬೆಟ್ಟಿವನ್ನೇರಲು ಹೊರಬದ್ದಾರೆ. ನೋಟಕ್ಕೆ ಸಾಮಾನ್ಯ ತಿರುಪೆಗಾರನಂತೆ 
ಕಾಣುತ್ತಿದ್ದ ಅವರ ವಿಷಯದಲ್ಲಿ ಯಾರ ಲಕ್ಷವೂ ಬೀಳಲಿಲ್ಲ. ಮಹಂತನ 


೨೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಪರಿವಾರದವರು ಇಳಿದು ಬರುತ್ತಾ, ದಾಸರನ್ನೇೇ ಕಂಡು, ಅವರ ವಿಷಯದಲ್ಲಿ 
ಯಾವ ಮಹತ್ವವನ್ನೂ ಕಾಣದೆ, ಅವರನ್ನೂ ದಾಟ ಕೆಳಕ್ಳಿಳಿದು ಗಾಳಿಗೋಪುರದ 
ವರೆಗೂ ಬಂದರು. ಮತ್ತೆ ಕೆಲವರು, ಆ ಕಂಬಳಿಯ ಮನುಷ್ಯನನ್ನು ಕೇಳಿ 
ನೋಡೋಣ ಎಂದುಕೊಂಡು ಹಿಂದಕ್ಕೆ ಹೋಗಿ "" ಏನಯ್ನ್ಮಾ, ಯಾರು ನೀನು? 
ಯಾವ ಊರು ನಿನ್ನದು? ಕನಕದಾಸರು ಎಲ್ಲಿ ಬರುತ್ತಿದ್ದಾರೆ??? ಎಂದು 
ಹೇಳಿದರು. ಆಗ ದಾಸರು, "" ಅಯ್ಯಾ ನನ್ನದು ಯಾವ ಊರೆಂದು ಹೇಳಲಿ? : 
ನಾನಾರೆಂದಾದರೂ ಹೇಗೆ ಹೇಳಲಿ! ದಾಸರು ಹಿಂದೆ ಬರುವವರಿಗೆ ಮುಂದೆ- 
ಮುಂದೆ ಬಂದವರಿಗೆ ಹಿಂದೆ'' ಎಂದು ಉತ್ತರಿಸಿದರು. ಅವರು ಆ ಮಾತಿನ 
ಅರ್ಥವೇನೆಂದು ತೋರದೆ, ಎಲ್ಲೋ ಹುಚ್ಚುಮನುಷ್ಯ ಎಂದುಕೊಂಡು ಹೊರಟು 
ಹೋದರು. ದಾಸರು ಬೆಟ್ಟವನ್ನೇರಿ ಹೋಗಿ ದೇವರ ದರ್ಶನಮಾಡಿ, ಆಯಾಸ 
ದಿಂದ ಕಂಗೆಟ್ಟು, ಎಲ್ಲೋ ಒಂದೆಡೆ ಮಲಗಿಬಿಟ್ಟರು. ಮಹಂತನ ಕಡೆಯವರು 
ಎಷ್ಟೋ ಹೊತ್ತು ಕಾದುನೋಡಿ, ದಾಸರು ಬರಲಿಲ್ಲವೆಂದುಕೊಂಡು, ಹಿಂದಿರುಗಿ 
ದರು. ಅತ್ತ ದಾಸರು ಆ ಪರಸ್ಥಳದಲ್ಲಿ ಹೇಳಿಕೇಳುವವರಿಲ್ಲದೆ, ಅನ್ನ ನೀರು 
ಗಳಿಲ್ಲದೆ ಬಳಲಿ-"" ನಿನ್ನ ಮದುವೆಗೆಂದು ಬರಹೇಳಿ, ಇಲ್ಲಿ ನನ್ನನ್ನೇ ಅನ್ನವಿಲ್ಲದೆ 
ಕೊಲ್ಲುವೆಯಾ??' ಎಂಬರ್ಥದಲ್ಲಿ: 


ರಾಗ ಪಂತುವರಾಳಿ- ಅಟಿ ತಾಳ 
ಬಂದೆನಯ್ಯ ಗೋವಿಂದಶೆಟ್ಟ ನಿಮ್ಮ | 
ಹರಿವಾಣ ತೀರ್ಥ ಪ್ರಸಾದವುಂಟಿನಲಾಗಿ ॥ 


% . % % 


ಒಡೆದ ಮಡಕೆಯನೆಲ್ಲ ಅರೆದು ನಾಮನ ಮಾಡಿ | 

ಕೊಡುವೆ ನೀ ಕಾಸಿಗೆ ಒಂದೊಂದನು ॥ 

ಒಡಲು ತುಂಬಿ ಮಿಕ್ಕ ಓಗರ ಮಾರಿಸಿ | 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟ | ॥ ೨ 


ಶೇಷಗಿರಿಯಲ್ಲಿ ವಾಸಮಾಡಿಕೊಂಡು | 

ದೇಶಕ್ಕೆ ಪ್ರಸಾದ ನಡಿಸುವ ಶೆಟ್ಟ | 

ಆಸೆ ಮಾಡಿ ಹಣಕಾಸುಗಳಿಪ ಅದಿ । 

ಸನೇಶವ ನಾರಾಯಣ ತಿಮ್ಮಶೆಟ್ಟ | 2 


ಎಂಬುದಾಗಿ ದೇವರನ್ನು ಪರಿಹಾಸ್ಯಮಾಡಿ, ನಿಂದಾಸ್ತುತಿಯಿಂದ ಹಾಡಿದರು. 
ಆಗ ಸ್ವಾಮಿಯು ತಾನೇ ಪಾಚಕನ ವೇಷದಿಂದ ಬಂದು, ಅವರಿಗೆ ದಿವ್ಯ 
ಮೃಷ್ಟಾನ್ನ ಭೋಜನ ಮಾಡಿಸಿ, ತಾನು ಹೊಡೆಯುವ ದಿವ್ಯ ಪಟ್ಟವಳಿಯ 
ವಸ್ತ್ರವನ್ನು ಹೊದಿಸಿ, ಆದರಿಸಿದನು. 


ಕನಕದಾಸರ ಹವಾಡಗಳು ೨೯ 


ದಾಸರು, ದೇನರನ್ನು ತೋರಿಸಿದ ಪನಾಡ 
ಒಂದು ದಿನ ವ್ಯಾಸರಾಯರು, "" ಕನಕಾ ನಿನಗೆ ಬೇಕೆಂದಾಗ ದೇವರು 
ಕಾಣಿಸುವನಂತೆ! ಜನರಿಗೂ ಒಮ್ಮೆ ದೇವರನ್ನು ತೋರಿಸಬಾರದೇನೋ??? 
ಎಂದರು. "ಆಗಲಿ, ನನ್ನೊ ಸ ನಾಳೆ ಪೂಜಾಕಾಲದಲ್ಲಿ ಬರುನಂತ್ಸೆ 
ಕೇಳಿಕೊಳ್ಳು ತ್ರೆ ತ್ತೇನೆ)? ಎಂದು ನುಡಿದರು. 


ರಾ ದಿನ ಮಧಾ ಸಾಹ್ನಿ ಮಠದಲ್ಲಿ ಪೂಜಾಕಾಲ. ಆ ಊರಲ್ಲಿ 
ಯಾರೂ ಎಂದೂ ನೋಡಿರದ ಒಂದು ದೊಡ್ಡ ಜೂಲುನಾಯಿ ಬಂದು ಮಠವನ್ನು 
ಹೊಕ್ಕಿತು. ಜನರೆಲ್ಲರೂ-" ಹಚ, ಹಚ, ನಾಯಿ ಒಳಕ್ಕೆ ಬಂತು? ಎಂದು 
ಕೂಗಿಕೊಂಡರು. ಮಠದ ಪೂಜಾಪರಿವಾರದ ದಿಂಡೆಯರಿಬ್ಬರು, ಬಡಿಗೆಯನ್ನು 
ತಂದು, ಅದನ್ನು ಆಜೆಗೆ ಹೊಡೆದಟ್ಟಿ ದರು. ಬಗುಳುತ್ತಾ ಹೊರಕ್ಕೆ ಬರುತ್ತಿದ್ದ 
ಭ್ಲೈರವರೂಪೀ ಪರಮಾತ್ಮನನ್ನು ಗುರುತಿಸಿದ ಕನಕದಾಸರು: 

" ಜೂಲ್ಬಾಲದ ನಾಯಕರೇ-ನೀವೇನೇನೂಟಾ ಮಾಡಿದಿರಿ?” ಎಂಬ 
ಪದವನ್ನು ಹಾಡಿ, ಮೈಮೇಲೆ ಕೈಯಾಡಿಸಿ, ಆದರಿಸಿದರು. ಲೀಲಾ ಬ್ಸೈ ರವನು, 
ಊತ ಕನಕಾ! ನನ್ನ ನ್ನು ಬಡಿಗೆಯಿಂದ ಹೊಡೆಸಬೇಕೆಂದು ಎಷ್ಟು ಸ 
ಕಾದಿದ್ದೆಯೋ?' ಎನ್ನಲು, "ದೇವಾ, ಕಾಳಗದಲ್ಲಿ ನೀನಂದು ನನಗೆ ಪೆಟ್ಟು 
ಕೊಡಿಸಿ ತಡಹಿದಹದರಾ ಬ? ಎಂದರು. ಏಕಾಂತ ಭಕ್ತರಿಗೂ, ಭನ 
ಇಂತಹ ಲೀಲಾಪ್ರಸಂಗಗಳು ಆಗಾಗ ನಡೆದುದುಪಾಂಡುರಂಗನ ಭಕ್ಕರನೇಕರ 
ಚರಿತ್ರೆಗಳಲ್ಲಿ ಕಂಡುಬರುತ್ತಿವೆ. 

ಸ್ವಾಮಿಗಳು ""ಏನು ನಿನ್ನೆ ದೇವರು ಬರಲಿಲ್ಲವಲ್ಲೋ?'' ಎಂದರು. 
(4 ಬಂದಿದ್ದ ನನ್ನೊಡೆಯಾ! ಮಠದ ಬ್ರಾಹ್ಮಣರು ಬಡಿಗೆಯಿಂದ ಹೊಡೆದಟ್ಟಿ ದರು ಬ 
ಎಂದರು: ದಾಸರು ದೇವರನ್ನು ಹೊಡೆಯುತ್ತಾರೇನೋ!?' ಎನ್ನಲು, 
«4 ದೇವರು ಭೈರವರೂನಿನಿಂದ ಮೈಲಿಗೆಯಲ್ಲಿ ಬಂದಿದ್ದ. ಅದಕ್ಕೇ ಬಡಿಗೆಯ 
ಏಟು ಬಿತ್ತು!” ಎಂದರು. "ಹಾಗಾದರೆ ಈ ದಿನ ಮಡಿಯಲ್ಲಿ ಬರಲಿ'' 
ಎಂದರು ಸ್ವಾಮಿಗಳು. ದಾಸರು ಭಗವಂತನಲ್ಲಿ "ದೇವಾ, ಈ ದಿನ ನೀನು 
ಮಡಿಯಲ್ಲಿ ಬಂದು ದರ್ಶನಕೊಡು'' ಎಂದು ಬೇಡಿದರು. 

ಆ ದಿನ ಮಧ್ಯಾಹ್ನ ಪೂಜಾಕಾಲದಲ್ಲಿ, ದೊಡ್ಡದೊಂದು ನಾಗಸರ್ಸವು, 
ಹೆಬ್ಬಾಗಿಲಿಂದ ಒಳಹೊಕು, ಜನರ ಮಧ್ಯದಿಂದ ಸ್ವಾಮಿಗಳಿದ್ದೆಡೆಗೆ ಬರ 
ತೊಡಗಿತು. ಜನರೆಲ್ಲ ಅಕಸ್ಮಾತ್ತಾಗಿ ಆ ಘಟಿಸರ್ಪವನ್ನು ಕಂಡು ಬೆದರಿಬಿದ್ದು- 
"ಅಯ್ಯೋ ಹಾವು ಹಾವು'' ಎಂದು ಅತ್ತಿತ್ತ ಓಡಿಹೋದರು. ಸ್ವಾಮಿಗಳು 
ಮಾತ್ರ ಸಮಾಧಾನದಿಂದ ಕುಳಿತಿದ್ದು, ಹಾವು ಹತ್ತಿರಕ್ಕೆ ಬಂದೊಡನೆಯೇ, 
ಹೆಡೆಯಮೇಲೆ ಕೈಯಾಡಿಸಿ, ದೊಡ್ಡದೊಂದು ಹರಿವಾಣದಲ್ಲಿ ಹಾಲು ತರಿಸಿ 


೩೦ ಕನಕದಾಸ ಪ್ರಶಸ್ತಿ ಗ್ರಂಥ 


ಕುಡಿಯಲಿಟ್ಟರು. ಸರ್ಪರೂಪಿನಿಂದ ಬಂದಿದ್ದ ಪರಮಾತ್ಮನು, ಹಾಲು ಕಡಿದು, 
ಯಾರಿಗೂ ತೊಂದರೆ ಮಾಡದೆ ಹೊರಟು, ಎಲ್ಲೋ ಅದ್ಭಶ್ಯವಾಗಿ ಹೋಗಿಬಿಟ್ಟ ತು. 

ಸಕಲ ಪ್ರಾಣಿಗಳಲ್ಲೂ ಅಂತರ್ಯಾಮಿಯಾಗಿರುವ ದೇವರನ್ನು ಜ್ಞಾನಿಗಳು 
ಮಾತ್ರ ನೋಡಿ, ತಿಳಿದು ಪೂಜಿಸುವರು. 
4 ಕಾಳಿ, ಚಂಡಿ, ಚಾಮುಂಡಾದಿ ದೇವತೆಗಳಿಗೆ ಸಶುಬಲಿ ಕೊಡುತ್ತಿದ್ದ 
ತಮ್ಮ ಜಾತಿಯವರಿಗೆ ತಮ್ಮ ಬೋಧನೆಗಳಿಂದ ಫ್ರೇರಿಸಿ, ದಾಸರು ಸಾತ್ರಿಕ 
ಪೂಜೆ ಮಾಡುವಂತೆ ಸುಧಾರಿಸಿದರು. 

ಮಹಾಕನವಿಗಳೆನಿಸಿ, ನಳಚರಿತ್ರೆ, ಹರಿಭಕ್ತಿಸಾರ, ಮೋಹನತರಂಗಿಣಿ, 
ರಾಮಧಾನ್ಯಚರಿತೆ, ತಿರುಕನ ಕನಸು, ನರಸಿಂಹಸ್ಮುತಿ ಇತ್ಯಾದಿ ಕವನಗಳನ್ನು 
ರಚಿಸಿ, ಕನಕದಾಸರು ಪ್ರಾಸಾದಿಕ ಕವಿಗಳೆಂದು ಮಾನ್ಯರಾದರು. 

ಬೇಲೂರು ಶ್ರೀ ಕೇಶವಸ್ವಾಮಿಯ ಸನ್ನಿಧಿಯಲ್ಲೂ ವಾಸಿಸಿ, ಹಲವು 
ಮಹಿಮೆಗಳನ್ನು ಪಕಟಸಿದರು. 


RR, 


ನಿರ್ಯಾ೫ ಪವಾಡ 
ಕನಕದಾಸರ ನಿರ್ಯಾಣವೂ ಒಂದು ಪವಾಡವಾಗಿಯೇ ನಡೆದುಹೋಯಿತು. 
ತೊಂಭತ್ತು ವರ್ಷಕಾಲ ಜೀವಿಸಿದ್ದರೂ ಸಕಲೇಂದ್ರಿಯ ಪಾಟವದಿಂದ 
ದೃಢಾಂಗರಾಗಿದ್ದ ದಾಸರು, ತಮ್ಮ ಕೊನೆಗಾಲದಲ್ಲಿ ಕಾಗಿನೆಲೆಯ ಶ್ರೀ ಆದಿಕೇಶವ 
ಸ್ನಾಮಿಯ ಪಾದದಲ್ಲಿ ತನುಸಮರ್ಪಣೆ ಮಾಡಿದರೆಂದು ಕೆಲವರೂ, ತಿರುಪತಿಯಲ್ಲಿ 
ರ 


ಕರ್ಣಾಟಕ ಭಕ್ತವಿಜಯಕಾರರು ಕನಕದಾಸರ ನಿರ್ಯಾಣ ನಿಚಾರನನ್ನು 
ಫುರಿತು ಹೀಗೆಂದು ಉಲ್ಲೇಖಿಸಿದ್ದಾರೆ. "ಕನಕದಾಸರು ಪುರಂದರದಾಸರ 
ತಂಬೂರಿಯನ್ನು ತಿರುಪತಿಯ ಭಂಡಾರದಲ್ಲಿಟ್ಟಿರು, ತಮ್ಮ ಏಕತಾರೆಯನ್ನೂ 
ದಂಡವನ್ನೂ ವೇಂಕಟಿನತಿಯ ಗರ್ಭಗೃಹ ಪ್ರವೇಶಮಾಡುವ ದ್ವಾರದ ಮೇಲ್ಭಾಗ 
ದಲ್ಲಿ ಬಂಧಿಸಿದರು. ವ್ಯಾಸರಾಯ ಗುರುಗಳಿಗೆ ನಮೋ ಎಂದರು, ಪುರಂದರ 
' ದಾಸರ ಪಾದವೇ ಗತಿಯೆಂದರು, ದೇವರ ಸೇವೆಗೆಂದು ಒಳಗೆ ಪ್ರವೇಶಮಾಡಿದರು. 

ಮಹಂತರ ಬಲು ಹೊತ್ತಾದರೂ ದಾಸರು ಏಕಾಂತಶಸೇವೆಯಿಂದ 
ಹೊರಗೆ ಬರಲಿಲ್ಲವೆಂದು ತೆರೆಯನ್ನು ತೆರೆದರು, ಗರ್ಭಗುಡಿಯಲ್ಲಿ ಕನಕದಾಸರು 
ಕಾಣಿಸಲಿಲ್ಲ. 

ಹೀಗೆ ಅತಿಮಾನುಷ ರೀತಿಯಿಂದ ಅದೃಶ್ಯರಾದ ಮಹಾಮಹಿಮರು 
ಶ್ರೀ ಕನಕದಾಸರು. 


ಕನಕದಾಸರು ಚಿತ್ರಿಸಿದ ಜನಜೀವನ 
ಶ್ರೀ ಬೆಟಗೇರಿ ಕೃಷ್ಣಶರ್ಮಾ, ಧಾರವಾಡ 


ಪುರಾಣಪುರುಷರ ಪವಾಡಗಳನ್ನೂ ಮತತತ್ತ್ವಗಳ ಸಾಧನೆ-ಆಚಾರಗಳ 
ನಿಷಯವನ್ನೂ ಹೇಳಲು ಹೊರಟ ಪ್ರಾಚೀನ ಕನ್ನಡಸಾಹಿತ್ಯದಲ್ಲಿ, ಆಆ ಕಾಲದ 
ಜನಜೀವನದ ವಾಸ್ತವ ಸ್ವರೂಪ ಮೂಡಿ ನಿಂತುದು ಅಪೂರ್ರವೆಂದೇ ಹೇಳಬಹುದು. 
ಕೆಲವು ಜನ ಕವಿಗಳ ಕೃತಿಗಳಲ್ಲಿ ಅಲ್ಲಿ ಇಲ್ಲಿ- ಅಲ್ಪ ಸ್ವಲ್ಪ ಜನಜೀವನಚಿತ್ರದ 
ಗುರುತುಗಳು ಕಾಣಬಹುದಾದರೂ, ಅವು ಕೂಷ ಶೈಲಿಯ ರಂಜಕತೆ, ಅರ್ಥಾ 
ಲಂಕಾರ, ಕವಿಸಮಯಗಳ ಬಲೆಯಲ್ಲಿ ಸಿಕ್ಕಿಕೊಂಡು, ತಮ್ಮ ವಾಸ್ತವಸ್ತರೂನ 
ವನ್ನು ಕಳೆದುಕೊಂಡಿವೆ. ದೇಶಿ-ಮಾರ್ಗಗಳ ಸಮನ್ವಯರೀತಿಯಲ್ಲಿ ಕೃತಿಯನ್ನು 
ರಚಿಸುವೆವೆಂದು ಪ್ರತಿಜ್ಞೆ ಮಾಡಿ ಹೊರಟ ಅನೇಕ ಜನ ಕನ್ನಡ ಮಹಾಕವಿಗಳು, 
ಭಾಷೆಯ ದೃಷ್ಟಿಯಿಂದ ತಮ್ಮ ಪ್ರತಿಜ್ಞೆಯನ್ನು ಪೂರಯಿಸಿರುವರಲ್ಲದೆ, ಜನ 
ಜೀವನದ ವಾಸ್ತವದೃಷ್ಟಿಯಿಂದಲ್ಲ. ಆದರೆ ಕವಿ ಕನಕದಾಸರು ಈ ಸಂಪ್ರದಾಯ 
ನಿಯಮಕ್ಕೆ ಅಸವಾದದಂತಿದ್ದಾರೆ. ಅವರು ತಮ್ಮದೊಂದು ವರ್ಣಕಕೃತಿಯಲ್ಲಿ 
ಸಮಕಾಲೀನ ಕನ್ನಡಿಗರ ಜನಜೀವನದ ವಿವಿಧ ಚಿತ್ರಗಳನ್ನು, ವಾಸ್ತವಮಾರ್ಗ 
ದವರಾಗಿಯೇ ರೇಖಿಸಿದ್ದಾರೆ. ಅವರ ಈ ಸಾಹಿತ್ಯರಚನಾ ಕಾರ್ಯ, ಕನ್ನಡ 
ಸಾಹಿತ್ಯಪ್ರಪಂಚದಲ್ಲಿ ಅವರ ವ್ಯಕ್ತಿವೈಶಿಷ್ಟ್ಯನನ್ನು ಮೆರೆಯಿಸುವಂತಹುದಾಗಿದೆ. 

ಕನಕದಾಸರು ಇಂದು ಬಹುಜನರಿಗೆ ಪರಿಚಿತರಾಗಿದ್ದುದು ಹರಿದಾಸರೆಂದು; 
ಹರಿದಾಸೋಚಿತ ಭಕ್ತಿಗೀತಗಳ ಕರ್ತೃಗಳೆಂದು--ಕನಕದಾಸರ ಭಕ್ತಿಗೀತಗಳನ್ನು 
ಹಾಡುವವರನ್ನು ನಮ್ಮ ನಾಡಿನಲ್ಲಿ ಎಲ್ಲಕಡೆಗೂ ಕಾಣಬಹುದು. ಕನ್ನಡ 
ಹೆರಿದಾಸಸರಂಪರೆಯಲ್ಲಿಯೂ ಅವರಿಗೆ ಮೇಲಿನ ಸ್ಥಾನ ದೊರೆತು 4 ಯಮ 
ಧರ್ಮಾಂಶರು?' *ತುಂಬುರನ ಅನತಾರಿಗಳು? ಎಂಬ ಮನ್ನಣೆಗೆ ಪಾತ್ರ 
ರಾದುದು, ಅವರ ಭಕ್ತಿಗೀತಗಳ ಪ್ರಭಾವದಿಂದಲೇ ಹೊರತು, ವೈಶಿಷ್ಟ್ಯ 
ಪೂರ್ಣವಾದ ಆವರ ವರ್ಣಕಕಾವ್ಯಗಳ ಕಾರಣದಿಂದ ಅಲ್ಲ. ಕನಕದಾಸರ 
ಸಾಹಿತ್ಯವನ್ನು ಕ ೧ ೨ಕಷವಾಗಿ ಅಭ್ಯಾಸಮಾಡಿದವರಿಗೆ, ಮೊದಲು ಕವಿಯಾಗಿದ್ದ 
ಕನಕ, ಆಮೇಲೆ ಹರಿದಾಸದೀಕ್ಷೆ ಪಡೆದು ಭಕ್ತಕನಿಯಾಗಿದ್ದಾನೆಂಬ ಸಂಗತಿಯು 
ಮನವರಿಕೆಯಾಗದಿರದು. 

4 ನಳಚರಿತ್ರೆ? ಶೆ ರಾಮಧಾನ್ಯಚರಿತೆ' 4 ಹರಿಭಕ್ತಿಸಾರ” ಈ ಕೃತಿಗಳು 
ಕನಕದಾಸರ ಪೂರ್ವಜೀವನದ ಕೃತಿಗಳಾಗಿರಬಹುದು. ಏಕೆಂದರೆ ಇವುಗಳಲ್ಲಿ 
" ಕಾಗಿನೆಲೆಯ ಕನಕದಾಸನ? ಹೆಸರು ಎಲ್ಲಿಯೂ ಕಂಡುಬರುವುದಿಲ್ಲ. "ಕಾಗಿ 
ನೆಲೆಯ ಆದಿಕೇಶವನ?” ಅಂಕಿತವೂ ಕಂಡುಬರುವುದಿಲ್ಲ... € ನರಪುರದ 


ಈ, 


೩೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಚೆನ್ನಿಗರಾಯ? " ನರಪುರದ ಚೆನ್ನಕೇಶವ? " ವರಪುರದ ರಾಯುಕೇಶವ' 
ಎಂಬ ಅಂಕೆತಗಳು ಕಂಡುಬರುತ್ತವೆ; ಕವಿಯ ನಾಮನಿರ್ದೇಶ ಇಲ್ಲವೇ ಇಲ್ಲ. 
ಇವು ಕನಕದಾಸರ ಕೃತಿಗಳೆಂದು ಉಲ್ಲಿಖಿತ ಸರಂಪರೆಯಿರುವುದರಿಂದ, ನಾವೂ 
ಅದನ್ನು ಒಪ್ಪಿ ಕೊಳ್ಳ ಕೊಳು ಇ ಇಷ್ಟೆ ; ಈ ಕ್ಸ ತಿಗಳಲ್ಲಿ ಕಂಡುಬರುವ "ಧನರಪುರ? 
a ಖಂಡಿತವಾಗಿ ಹ ಕಷ್ಟ. ಕನಕದಾಸರ ಮೂಲ 
| ಸ್ಥಳವಾದ "ಬಾಡ ವೂ ಇರಬಹುದು; ಬತ ಅವರ ಸಾಧನ 

ಕ್ಸೇತ್ರ ವಾದ **ಶಾಗಿನೆಲೆಯೂ? ಇರಬಹುದು. ಕಾಗಿನೆಲೆಯಿಂದ ೧1-೨ 

ಮೈಲುಗಳ ಅಂತರದ ಮೇಲೆ, ಕನಕದಾಸರ ಉಪಾಸನೆಗೆ ಸಂಬಂಧಿಸಿದುದೆಂದು 
ಹೇಳುವ "ಚೆನ್ನಕೇಶವ ಸ್ವಾಮಿ? ಯ. ಗುಡಿಯೊಂದು ಇದೆ. ಇಲ್ಲಿಹೇಳಿದ 
ಕೃತಿಗಳಲ್ಲಿ ಅಂಕಿತಗೊಂಡಿರುವ “ಚೆನ್ನಿಗರಾಯ? "ಚನ್ನಕೇಶವ? ಎಂಬ 
ಪದಗಳನ್ನು. ನೋಡಿದರೆ, ಕಾಗಿನೆಲೆಯ ಆದಿಕೇಶವ ಆಮೇಲೆ ಕನಕದಾಸರ 
ಉಪಾಸ್ಯದೈವತವಾಗಿರಬಹುದೆಂದು ಊಹಿಸುವಂತಿದೆ. ಕಾಗಿನೆಲೆಯ ಭಾಗದಲ್ಲಿ 
ಪ್ರಚಾರದಲ್ಲಿರುವ ಲೋಕಕಥೆಯನ್ನು ನಂಬುವುದಾದರೆ, ಕಾಗಿನೆಲೆಯಲ್ಲಿ ಆದಿ 
ಕೇಶವನ ಮೂರ್ತಿಯನ್ನು ಪ್ರತಿಷ್ಠೆ ವಾಡಿದವರು ಕನಕದಾಸರೇ--ಎಂಬುದನ್ನು 
ಒಪ್ಪಿಕೊಳ್ಳಬೇಕಾಗುತ್ತದೆ. 

ಕನಕದಾಸರ ಕೆಲವು ಭಕ್ತಿಗೀತಗಳಲ್ಲಿ " ಬಾಡದಾದಿ ಕೇಶವ? ಎಂದೂ, 

ಇನ್ನು ಕೆಲವು ಗೀತಗಳಲ್ಲಿ "ಕಾಗಿನೆಲೆಯ ಆದಿಕೇಶವ? ಎಂದೂ ಬೇರೆ ಬೇರೆ 

ಅಂಕಿತಗಳನ್ನು ತಾವು ಕಾಣುವೆವು. ಇದರಿಂದ ಒಂದು ಮಾತನ್ನು ನಾವು 
ಭಾನಿಸಬಹುದು; "ಬಾಡದಾದಿಕೇಶವ' ಎಂಬ ಅಂಕಿತದ ಭಕ್ತಿಗೀತಗಳು ಅವರ 
ಮೊದಲಕೃತಿಗಳಾಗಿರಬಹುದು ; " ಕಾಗಿನೆಲೆಯಾದಿಕೇಶವ?” ಎಂಬ ಅಂಕಿತ 
ವನ್ನೊಳಗೊಂಡ ಭಕ್ತಿಗೀತಗಳು ತರುವಾಯದ ಕೃತಿಗಳಾಗಿರಬಹುದು. ಏಕೆಂದರೆ 
ಕನಕದಾಸರು ತಮ್ಮ ಜೀವನದ ಕೊನೆಯಭಾಗವನ್ನು ಕಾಗಿನೆಲೆಯಲ್ಲಿಯೇ 
ಕಳೆದರೆಂಬುದಕ್ಕೆ ಆ ಲೋಕಕಥೆಗಳ ಪ ರ್ರಮಾಣಗಳಿವೆ; ಅಲ್ಲದೆ ದಾಸದೀಕ್ಷೆ 
ಯನ್ನು ಪಡೆದಮೇಲೆ ನ " ಮೋಹನತರಂಗಿಣಿ? ಎಂಬ 
ದೀರ್ಫ್ಥವಾದ ವಣ ೯ಕಕ್ಕ ತಿಯಲ್ಲಿ: 


(6 ೃತಿವೇಳ್ಸ ಕನಕದಾಸೋತ್ತ ಮ ಕೇಳ ವ. 
% ಸುಜ್ಞಾ ನವಧೂಟ I 
ಕೃತಿಗೆ ಕರ್ತನು ಕಾಗಿನೆಲೆಯಾದಿಕೇಶವ । 
ಕೃತಿಕೇಳ್ಸರೆ ಪುಣ್ಯವಹುದು ಕ್ಲಿ (ಸಂಧಿ ೨, ಪದ್ಯ ೧) 


ಎಂದು--ಕೃತಿಕಾರನೆಂದು ತಮ್ಮ ಹೆಸರನ್ನೂ ಕೃತಿಯ ದೈವತ ಕಾಗಿನೆಲೆಯ 


ಆದಿಕೇಶವನೆಂಬುದನ್ನೂ ಕನಿ ನ ಹೇಳಿದ್ದಾನೆ. ಅಲ್ಲದೆ ಕಾಗಿನೆಲೆಯ 


ಹ ಇ ಇತ್‌ 


ಇ ನ 


ಇ.ಪಿ ಪು ON A ಕಾಲಾ — ತ್ನ 
ಕಂ ನಲಯ ರುವ ಶೀನರಸಿಂಹಸಾ ಬು 


ಎನ್ನಿ ) 
ಕಾಗಿನೆಲೆಯಲಿರ 


ಕನಕದಾಸರು ಚಿತ್ರಿಸಿದ ಜನಜೀವನ ೩೩ 


ಆದಿಕೇಶವನ ಹೆಸರು ಸಂಧಿಸಂಧಿಯಲ್ಲಿಯೂ ಕಾಣುವುದು. ಕನಕದಾಸರ 
ನಾಮನಿರ್ದೇಶವೂ ಅನೇಕ ಕಡೆಗಿದೆ. 
"ಮೋಹನತರಂಗಿಣಿ ಕಾವ್ಯದ ಕಥಾವಸ್ತು ಸಂಪೂರ್ಣವಾಗಿ ಪೌರಾಣಿಕ. 
ಭಾಗವತ, " ಹರಿವಂಶ? ಪುರಾಣಗಳಲ್ಲಿ ಅಡಕವಾದ ಕಥಾಭಾಗವದು: 
"4 ಫೂಸರದಹನ ಕಾಮೋತ್ಪತ್ತಿ ವರಶಂಬ | 
ರಾಸುರನಧೆ, ಕಂತುಸುತನ ॥ 
ಭಾಸುರಲೀಲೆ ಬಾಣನಗಿದ್ದ ಜಯಲ-। 
ಕೆ ೬ಶನ ಕೃತಿಯ ವರ್ಣಿಸೆನು ॥ 
ಎಂದು ಕೃ ತಿಸಂಕಲ್ಪವಚನಗಳನ್ನು ಪ್ರಾರಂಭದಲ್ಲಿಯೆ ಹೇಳಿದ ಕನಕದಾಸರು, 
ತಮ್ಮ ಸಂಕಲ್ಪಾ ನುಸಾರವಾಗಿ ಕಾವ್ಯ ವನ್ನು ಕೊನೆಗೊಳಿಸುವಲ್ಲಿ ಯಶಸ್ವಿ ಗಳಾಗಿ 
ದ್ದಾರೆ. ಕಾವ್ಯದುದ್ದಕ್ಕೂ ತಮ್ಮ ವ್ಯಕ್ತಿ ತ್ವವನ್ನು ಪ್ರಕಟಿಸಿದ್ದಾರೆ. ಕನ್ನಡದಲ್ಲಿ 
ಈ ಮಾದರಿಯ ಚಿತ್ರಕಕಾವ್ಯ ಹ ೦ದಿಲ್ಲ--ಎನ್ನುವಂತಿಡೆ ಮೋಹನತರಂಗಿಣಿ. 
" ಕೇಳ್ವರಿಗಿದು ತನಿಬೆಲ್ಲದಚ್ಚು' ಎಂದು ಕವಿಯು ಆತ್ಮನಿಶ್ವಾಸದಿಂದ ಹೇಳಿದ 
ಮಾತಿನ ಸತ್ಯತೆ ಪ್ರೊ ಕೃತಿಯ ಪುಟಪುಟದಲ್ಲಿಯೂ ಅಭಿವ್ಯಕ್ತವಾಗಿರುವುದು. 
" ನೋಹನತರಂಗಿಚಿ? ಒಂದು ಹೈದಯಸ್ಪರ್ಶಿಯೆನಿಸುವಂತಹ ವರ್ಣಕ 
ಾವ್ಯ. ಕರ್ಮಠ ಪಂಡಿತವರ್ಗ ಈ ಕ್ಸ ತಿರೀತಿಯನ್ನು ಒಪ್ಪದಿರಬಹುದಾದರೂ 
ಸಹೃದಯರಾದ ಸಂಡಿತ- ರ ಸ ನನ್ನು ಇದು ಆಕರ್ಷಿಸದೆ 
ಬಿಡದು. ಇದಕ್ಕೆ ಕಾರಣವೇನೆಂಬುದಕ್ಕೆ ಕನಿಯ ಸ ವಚನಗಳನ್ನೇ ನೋಡಿ 
ಕೊಳ್ಳಬೇಕು: | 
" ನಾಡೊಳಗುಳ್ಳ ಜಾಣರು ಜಾಣೆಯರೊಡ । 
: ನಾಡುವ : ಸವಿವಾತುಗಳ ॥ 
ಪಾಡುಗಬ್ಬವ ಪರುಠನಿಸಿದ ಬಗೆಯನೀ | 
ನೋಡು ಮಾನಿನಿ ಮುಂದೆಮುಂಂದೆ ॥₹' 
ತಿರುಳ್ಗನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು, ಕನ್ನಡಿಗರ ನಡೆನುಡಿಗಳನ್ನು 
ಕಣ್ಣಾರೆ ಕಂಡ ಕನಕದಾಸರು, ತಮ್ಮ ಕಾವ್ಯವನ್ನು ಎಲ್ಲರೂ ಆಡುವ ಭಾಷೆಯಲ್ಲಿ 
ಬರೆದಿದ್ದಾರೆ. ಇದರಲ್ಲಿ ಕಾಣುವ ಪಡೆನುಡಿ, ನಾಣ್ಣುಡಿ, ನುಡಿಯ ನಡಿಗೆ, 
ನಗೆಮಾತು, ಅಲಂಕಾರ " ಎಲ್ಲವೂ ಕನ್ನಡ ಜಾನಪದದ ಬಳಕೆಯನವಾಗಿನೆ. 
ಎಂತಲೇ ಕೃತಿಯನ್ನು ಮನನಿಟ್ಟು ಕ್ಷ " ಸುಜ್ಞಾನನಧೂಟಿ' ಎಲ್ಲರ 


ಪ್ರತಿನಿಧಿಯಾಗಿ ಕಾವ್ಯದ ಪ್ರಸಾದಗುಣವನ್ನು ಹೀಗೆ ಹೊಗಳಿ ಹಾಡಿರುವಳು : 


4 ವಾಣಿಯ ಧವನೆಂಬ ವ್ಯವಹಾರಿ ಸಟ್ಟಿಯ | 
ಗೋಣಿಯೊಳ್‌ ತುಂಬಿದ ರತ್ನ ॥ 

ಓಣಿಯೊಳ" ಚೆಲ್ಲಿದಂತಿದೆ ನಿನ್ನ ಕೃತಿಯೆಂಬ | 
ಮಾಣಿಕ ಮನ್ಮನೋನಾಥ Bd 


೩೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಸ ಪಟ್ಟಿಯ ಗೋಣಿಯೊಳ್‌ ತಂಬಿದ ರತ್ನ ಓಣಿಯೊಳ್‌ ಚೆಲ್ಲಿದಂತಿದೆ!' 
ಪಂಡಿತ ಪಾಮರಕೆನ್ನಜೆ ಎಲ್ಲ ರಸಿಕರೂ ಈ ಕೃತಿರತ್ನದ ಪ್ರಯೋಜನವನ್ನು 
ಸಡೆಯುವಂತಿದೆ. ವಸ್ತುಕಕಾವ್ಯಗಳ ದುರ್ಬೋಧಕೆಯನ್ನೂ ಬಹುಜನರಿಗೆ 
ಅವು ನಿಪ್ಪ್ರಯೋಜಕವಾಗಿರುವುದನ್ನೂ ಚೆನ್ನಾಗಿ ಅರಿತ ಕನಕದಾಸರು, ರಸಿಕ 
ವಿಮರ್ಶಕಳಾದ ತಮ್ಮ ಪ್ರೇಯಸಿಯಿಂದ, ಕಾವ್ಯರೀತಿಯ ವಿಷಯಕವಾದ ತಮ್ಮ 
ಮನದ ಇಂಗಿತವನ್ನು ಹೀಗೆ ಆಡಿಸಿದ್ದಾರೆ: 


«೪ ಮಾಣದೆ ಅರಸುವಂತೆ ಮಾಡದಿರಧಿಕ ಸು | 
ಜಾಣರ ಜ್ಞಾನಲೋಚನಕೆ | 
ಕಾಣಬರ್ಪಂತ ಕನ್ನಡವಾಕ್ಕದೆ ನೆರೆ! 
ಜಾಣ ಸತೃತಿಯ ವಿಸ್ತರಿಸು ॥'' 


ಕಾವ್ಯದ ಕಥಾವಸ್ತು ದ್ವಾಪರಯುಗದಲ್ಲಿ ನಡೆದುದು; ಸೌರಾಷ್ಟ್ರ 
ದೇಶದಲ್ಲಿಯ ದ್ವಾರಕೆಯ ಶ್ರೀಕೃಷ್ಣನ ಜೀವನವನ್ನು ಒಳಗೊಂಡುದು. ಆದರೆ 
ಕಾವ್ಯದಲ್ಲಿ ಚಿತ್ರಿತವಾದ ದೇಶ-ಕಾಲಗಳ ವರ್ಣನೆಗಳು, ಕನಕದಾಸರ ದೇಶ- 
ಕಾಲಗಳನ್ನೇ ಪ್ರತಿಬಿಂಬಿಸಿ ತೋರಿಸುವಂತಿರುವುವು. ಶ್ರೀಕೃಷ್ಣನೂ ಅವನ 
ಪರಿವಾರ-ಪರಿಜನರೂ ನಮಗೆ ದ್ವಾಪರಯುಗದ ದ್ವಾರಕೆಯವರಾಗಿ ಕಾಣದೆ, 
ಕನಕದಾಸರ ಕಾಲದ ಕನ್ನಡ ರಾಯ್ಕ ಅವನ ಪರಿವಾರ-ಪರಿಜನರಾಗಿ 
ಕಾಣುವರು. 

ಕನಕದಾಸರು ಹುಟ್ಟಿ ಬೆಳೆದ ಕಾಲವೆಂದರೆ ಕ್ರಿ.ಶ. ಸುಮಾರು ೧೫ನೆಯ 
ಶತಮಾನದ ಕೊನೆಯ ದಶಕದಿಂದ ೧೬ನೆಯ ಶತಮಾನದ ೮ ನೆಯ ದಶಕದ 
ವರೆಗಿನ ಅವಧಿ. ಈ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅತ್ಯುನ್ನತಾ 
ವಸ್ತೆ, ಪತನ ಎರಡೂ ಆಗಿವೆ. ದೀರ್ಥ್ಫ್ಥಕಾಲ ಬದುಕಿದ ಕನಕದಾಸರು 
ಎರಡನ್ನೂ ಕಣ್ಣಾರೆ ಕಂಡಿರಬಹುದಾಗಿದೆ. ಕನಕದಾಸರು ತಮ್ಮ ಈ ಕಾವ್ಯ 
ನನ್ನು ವಿಜಯನಗರ ಸಾಮ್ರಾಜ್ಯದ ಅತ್ಯುತೃರ್ಷಕಾಲದಲ್ಲಿಯೇ ರಚಿಸಿರುವರೆಂದು 
ಹೇಳಬಹುದು. ಏಕೆಂದಕ್ಕೆ ಕಾವ್ಯನಾಯಕ ಶ್ರೀಕೃಷ್ಣನ ರಾಜಧಾನಿ ದ್ವಾರಕೆಯು, 
ನಿಜಯನಗರದ ಸ್ವರೂಪವನ್ನು ಪಡೆದಿದೆ; ಪೌರಾಣಿಕ ಶ್ರೀಕೃಷ್ಣ, ವಿಜಯನಗರದ 
ಕೃಷ್ಣದೇವರಾಯ ಇವರಲ್ಲಿ ಗುಣ-ಸ್ವಭಾವಗಳ ಸಮತೆ ಕಂಡುಬರುತ್ತದೆ. 

ಸಾಂಪ್ರದಾಯಿಕ ಕಾವ್ಯಗಳಂತೆ, ಈ ಕವಿಯೂ ತನ್ನ ಕೃತಿಯನ್ನು ಸಮುದ್ರ, 
ಮೇರುಸರ್ವತ, ಅದರ ದಕ್ಷಿಣಭಾಗದ ದೇಶಗಳು,--ಇವುಗಳ ವಿವರಣೆಯಿಂದಲೇ 
ಪ್ರಾರಂಭಮಾಡುತ್ತಾನೆ. ಆದರೆ ಇವಗಳ ವರ್ಣನೆಯ ರೀತಿಯಲ್ಲಿ ರಂಜಕತೆ 
ಗಿಂತ ಹೆಚ್ಚಾಗಿ ವಾಸ್ತವತೆಯೇ ಮೂಡಿ ನಿಂತಿರುವುದು. ಕಡಲ ತೆರೆಗಳ 
ಚಿತ್ರಣವಿದು: 


ಕನಕದಾಸರು ಚಿತ್ರಿಸಿದ ಜನಜೀವನ ೩೫ 


ಆ ಹೊದ್ದಿರಲೂರ್ನಿಯ ಹೆರಸಾರು-ಸಾರೆಂದು | 
ಬುದ್ಧಿಗಲಿಸಿ ಕೇಳದಿರಲು ॥ 

ಗದ್ದಿಸಿ ತೆರೆಗೆಯ ಳಿಂದ ತಾಡಿಸುವಂತೆ । 
ಗುದ್ದಿತು ಜಲನಿಧಿ ತಟವ (೨ 


ಈ ಬಗೆಯ ಬಣ್ಣನೆ ಇನ್ನೆಲ್ಲಿಯಾವರೂ ದೊರೆಯುವುದೆ? ಮೇರು ಪರ್ವತವು 
ಈ ಕನಿಯ ಕಣ್ಣಿಗೆ ಹೇಗೆ ಕಂಡಿದೆ ಗೊತ್ತೇ? 


ನೇ ಎಂಬತ್ತುನಾಲ್ಕು ಲಕ್ಸ್ಸದ ಜೀನರುಗಳೆಂ | 
ದೆಂಬ ಬೀಜವ ಸೃಷ್ಟಿಕರ್ತ ॥ 

ವಂಂಂಬೆಳಸಿಗೆ ಪಣತನ ಕಟ್ಟಿ ದಂದದಿ 
ಪೊಂಬೆಟ್ಟ ಕಣ್ಣೆ ರಂಜಿಸಿತು ॥ ೨೨ 


ಮಲೆನಾಡಿನಲ್ಲಿ ಹುಟ್ಟ ಬೆಳೆದ ಕನಿ, ಅಲ್ಲಿ ಮನೆ-ಮನೆಯಳ್ಲಿಯೂ 
*“ಸಣತ?' ಕಟ್ಟೆ, ಮುಂದಿನ ಬೆಳೆಗಾಗಿ ಬತ್ತದ ಬೀಜಗಳನ್ನು ಸಂಗ್ರಹಿಸಿ 
ಇಟ್ಟಿರುವುದನ್ನು ಚೆನ್ನಾಗಿ ನೋಡಿದವನಾಗಿದ್ದಾನೆ. ' 

ದೇಶದಲ್ಲಿ ಎಲ್ಲಿ ನೋಡಿದಲ್ಲೆಲ್ಲ ಗ್ರಾಮ, ನಗರ, ಪಟ್ಟಣ, ಖೇಡ, 
ಖರ್ವಡ, ಪುರ ಮೊದಲಾದ ಜನವಸತಿಯ ಊರುಗಳಲ್ಲದೆ "ಬೀಳುವಳ್ಳಿಗಳು' 
ಇರಲಿಲ್ಲ. ನದಿಯ ದಂಡೆಯಲ್ಲಿ ಸಡ್ಡರ್ಶನಾಚಾರ್ಯರು ವಾಸಿಸುತ್ತಿರುವ 
"ಅಗ್ರಹಾರ? ಗಳೂ, ಮನ್ನೆಯರು ಇರುವ "ನೀರಮಾನ್ಯ' ಪುರಗಳೂ ಇದ್ದವು. 
ಯಾವುದೇ ಗ್ರಾಮ, ಉಪಗ್ರಾಮಗಳಲ್ಲಿ ನೋಡಿದರೂ ಹರಿ-ಹರರ ದೇವಾಲಯ 
ಗಳಿರುವುವು; ಅನೇಕ ಅಕಿಥಿ-ಅಭ್ಯಾಗತರಿಂದ ತುಂಬಿದ ಅನ್ನಸತ್ರಗಳಿರುವುವು. 
ಅವುಗಳ ಬಳಿಯಲ್ಲಿಯೇ ತಿಳಿನೀರಿನಿಂದ ತುಂಬಿದ ಕೊಳಗಳಿರುವುವು. 


wy ಸಮಯನಿಸ್ಮರು ಉನ್ನತಕೀರ್ತಿವಿದರು ನಿ। 
ಕ್ರಮನಿದ್ಯಾ ಭಾಗ್ಯಾಧಿಕರು ॥ 

ಸುಮತಿಗಳು ಅಭವಾಚ್ಚುತ ಭಜಕರು ಸಂ 
ಭ್ರಮದಿ ವರ್ತಿಸುವರೆಲ್ಲೆಡೆಯು ॥ 3 


ದಾರಿ-ದಾರಿಗಳ ಇಬ್ಬದಿಯಲ್ಲಿಯೂ ಸಾಲುಮರಗಳು. ಕೆರೆಬಾವಿಗಳು 
ಇಲ್ಲದ " ಅಗ್ಗಡದೆಡೆ' ಗಳಲ್ಲಿ, ಕಾವಡಿಗಳಲ್ಲಿ ನೀರುತಂದು ಹನಿಸುವ ಅರವಟ್ಟಿಗೆ 
ಗಳಿರುವುವು.. ನೆರಳಿಗಾಗಿ ಅರವಟ್ಟಿಗೆಗಳ ಬಳಿಯಲ್ಲಿಯೇ ಧರ್ಮಧ್ವಜಗಳನ್ನು 
ಕಟ್ಟಿಕೊಂಡು ನಿಂತ "ನರಾಶ್ರಯ ಮಠ'ಗಳಿರುವುವು. ಶೀಲವಂತರಾದ 
ಶ್ರೀವೈಷ್ಣವರು ಅಲ್ಲಲ್ಲಿ ಏಕಾಂತಕುಟೀರಗಳಲ್ಲಿ ತಾವೇ ಅಡಿಗೆಮಾಡಿಕೊಂಡು 
ಉಣ್ಣುವರು. ಮಿಕ್ಕ ಜನರಿಗಾಗಿ ಇಕ್ಕೆಲದ ಸಾಲುಮರದ ನೆಳಲಲ್ಲಿ, ಬೆಲ್ಲದ 
ಪಾನಕವನ್ನೂ, ಅಲ್ಲ-ಕೆನೆಮೊಸರುಗಳಿಂದ ಕೂಡಿದ ಬುತ್ತಿಯನ್ನೂ ಅಲ್ಲಲ್ಲಿ 


೩೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಇರಿಸಿಕೊಂಡು, ದಾರಿಕಾರರನ್ನು ಕರೆಕರೆದು ಉಣಬಡಿಸುವರು. ಅಲ್ಲಿಯ 
ಅನೇಕ ಕೆರೆಗಳಿಂದ ಹೊಲ-ತೋಟಿಗಳತ್ತ ಹೊರಟು ಹರಿಯುತ್ತಿರುವ ಕಾಲುವೆ 
ಗಳನ್ನು ಕನಿ ಹೀಗೆ ಚಿತ್ರಿಸಿದ್ದಾನೆ: 


ಮಳೆಗಾಲದೊಳುಬಿ, ಬೇಸಗೆಯೊಳು ಕಾಲು- । 
ಹೊಳೆಯಾದುದೆಂಬ ನಿಂದೆಯನು । 

ತಳೆಯದೆ ತೂಬಲಿ ಪೊರಮಟ್ಟ ಕುಲ್ಕಗ- | 
ಳಿಳೆಯಗಲದೆ ಚಲಿಸುವುವು ॥₹' 


ಇಂತಹ ಕಾಲುವೆಗಳ ಸಮೃದ್ಧಜಲದಿಂದ ಬೆಳೆಯುತ್ತಿರುವ ಬತ್ತದ ಗದ್ದೆ 
ಗಳನ್ನು ಬಣ್ಣಿಸಿದ ಕವಿ, ಕಬ್ಬಿನ ತೋಟಗಳನ್ನೂ ಆಲೆಯಮನೆಗಳನ್ನೂ ಕಣ್ಣಿಗೆ 
ಕಟ್ಟುವಂತೆ ಚಿತ್ರಿಸಿರುತ್ತಾನೆ. ಆಲೆಗಾಗಿ ಕಬ್ಬುಗಳನ್ನು ಕಡಿಯುವವರ 
ವರ್ಣನೆಯಿದು: 


"" ಮಿಂಡೆನೆಂಗಳನಗಲಿದ ಚದುರರು ತಮ್ಮ | 
ದಂಡಿಪ ಸ್ಮರಚಾಪವೆಂದು | 

ಭಂಡಿ-ಪೆರ್ಗುಡುಗೋಲುಗಳಿಂದಲಡಿಗಿಕ್ಕಿ 
ಖಂಡಿಸುವರು ಕಬ್ಬುಗಳನು [ತಿ 


ಆಲೆಯವನೆಗಳ ಮುಂಡೆ ಕಾಣುವ ಬೆಲ್ಲ-ಸಕ್ಕರೆಗಳ ಬಗೆಗೆ ಕವಿ ಹೀಗೆ 
ಹೇಳಿದ್ದಾನೆ: | 


ಭ್ರ ಮುದ್ದು ನಾಲುಕು ಮೂಲೆಯಾದಂತೆ ತನಿಬೆಲ್ಲ- । 
ದುದ್ದುಕ, ನರ ಪಂಚಧಾರೆ ॥ 

ಬಿದ್ದಿಹುದಾಲೆಯ ಮನೆ-ಮನೆಗಳ ಮುಂದೆ | 
ಹೆದ್ದೊರೆಯ ಮಳಲೊಟ್ಟಲಂತೆ [ತೆ 


ಇದೆಲ್ಲ ದೇಶವರ್ಣನೆಯನ್ನು ನೋಡಿದರೆ, ಇದು ಕನ್ನಡ ನಾಡಿನ ನೈಸರ್ಗಿಕ 
ವರ್ಣನೆಯಾಗಿಯೇ ಕಾಣುವುದು. ಸೌರಾಷ್ಟ್ರ ದೇಶದಲ್ಲಿ ಶ್ರೀವೈಷ್ಣವರು ಎಲ್ಲಿಂದ 
ಬರಬೇಕು? ಮುದ್ದೇ ನಾಲ್ಕು ಮೂಲೆಯನ್ನು ಹೊಂದಿ ಬಿದ್ದಂತಿರುವ ಬೆಲ್ಲದ 
ಚೌಕುಗಳೂ, ಮಳಲೊಟ್ಟಿಲಂತಹ ಸಕ್ಕರೆಯೂ, ಸಮುದ್ರದಿಂದ ಸುತ್ತುವಡೆದ 
ದ್ವಾರಕೆಯಲ್ಲಿ ಎಲ್ಲಿ ಸಿಕ್ಕಬೇಕು? 

ಕನಕದಾಸರು ನಗರವರ್ಣನೆಯಲ್ಲಿ ವಿಜಯನಗರದ ನಾಗರಿಕರ ದೈನಂದಿನ 
ಜೀವನವನ್ನೇ ರೇಖಿಸಿದ್ದಾರೆ. ಕಂದಕ, ಕೋಟಿ, ಆಳ್ವೇರಿ, ತೆನೆ, ಕೋಟಿಯ 
ಹುಲಿಮುಖ, ಕೊತ್ತಳ-- ಇವುಗಳನ್ನೆಲ್ಲ ನಮಗೆ ತೋರಿಸಿದ ಕನಕದಾಸರು, 
ನಮ್ಮನ್ನೆಲ್ಲ ನಗರದ ಅಂಗಡಿಬೀದಿಯಲ್ಲಿ ಸುತ್ತಾಡಿಸುತ್ತಾರೆ. ಮೊದಲು ಬೆಳ್ಳೆ ಲೆಗಳ 


ಕನಕದಾಸರು ಚಿತ್ರಿಸಿದ ಜನಜೀವನ ೩೭ 


ಅಂಗಡಿಗಳು, ಆಮೇಲೆ ಗಂಧದ ಅಂಗಡಿಗಳು, ಬಳಿಕ ಪುಷ್ಪದಂಗಡಿಗಳು, 
ತರುವಾಯ ಕರ್ಪೂರ, ಕಸ್ತೂರಿ, ಜವಾಜಿ, ಪುಣಗು, ಪರಿಸರಿಯ ಪರಿಮಳ ತೈಲ 
ಇವುಗಳನ್ನಿರಿಸಿಪ ಅಂಗಡಿಗಳು, ಅವಾದ ಮೇಲೆ ಬಿನಧೀದ್ರವ ಗಳನ್ನು ಮಾರುವ 
ಗಂದಿಗವಸರಗಳು. ಬಳಿಕ ಹಣ್ಣು ಹಂಪಲಗಳ ಅಂಗಡಿಗಳು, ಗಯೇ ಮುಂದು 
ವರಿದರೆ ನಾನಾ ಧಾನ್ಯರಾಶಿಗಳನ್ನು ಒಳಗೊಂಡ ದೂಸಿಗವಸರಗಳು, ಹತ್ತಿರ 
` ದಲ್ಲಿಯೇ ಚಿತ್ರಿಗ- ಶಿಲ್ಲಿಗರ ಕೇರಿಗಳು. ಅಲ್ಲಿಯೇ ಕಂಚುಗಾರ, ಕೈದುಗಾರ, 
ಮಂಚಗಾರ, ಎ ಬ್ಗ (ಓಜ) ಮೊದಲಾದ. ಪಾಂಚಾಳರ ತೆಗಳು್ನತ 
ಕವಿ ತೋರಿಸಿದ ಬಳೆಗಾರರ ಅಂಗಡಿಗಳನ್ನು ನೋಡಿ: 


" ಕಳೆವೆತ್ತ ವಾರನಾರಿಯರ ಕನ್ನಿಕೆಯರ | 
ಮೊಳೆಮೊಲೆಗಳ ನೋಡಿ ನಗತ ॥ 

ಎಳವೆರಲ್ಲಳ ಚಿಟುಕೊತ್ತಿ ಕೈದೊಡಿಸುವ । 
ಬಳೆಗಾರರಿರ್ದರಿಕ್ಕೆ ಲದಿ (£23 


ಬಟ್ಟೆಯಂಗಡಿಗಳ ಸಾಲುಮಳಿಗೆಗಳಲ್ಲಿ ಬಗೆಬಗೆಯ " ದೀಪ್ತಿಯ ಬಟ್ಟಿ?, 
"ರುಲ್ಲಿ', ನಾನಾವರ್ಣದ " ಚಿತ್ರಾಂಬರನಿಚಯ', ದೇವಾಂಗ ವಸ್ತ್ರ ಇನೆಲ್ಲ 
ಒಟ್ಟಿ ರೊಟ್ಟಿ ಲಾಗಿ ತುಂಬಿದ್ದುವು. ಮುಂದೆ ಸೊನ್ನಗಾರರ ಬಗೆಗೂ ರತ್ನದ ಸಾಣೆ 
ಗಾರರ ಬಗೆಗೂ ಹೇಳಿ ಕವಿಯು, ಸೆಟ್ಟಿಗಳ ವಿಷಯವನ್ನು ಹೇಳುತ್ತಾನೆ: 


*ಚಪ್ಪ ನ್ನ್ನ ದೇಶದ ನಾಣೆಯಂಗಳ ನೋಟ । 
ತಪ್ಪ ದ ಚಪಾಸೆ ಟ್ರ ಗಳು ॥ 

ಒಪ್ಪವಹೆದು ರು ಹಣ-ಹೊನ್ನ 
ಕುಪ್ಪೆಯ ಮುಂದಿಟ್ಟು ಕೊಂಡು 4 


ಮುಂದೆ ಚಿನ್ನವರದರನ್ನೂ ಸಾಗರ ವ್ಯಾಪಾರಿಗಳನ್ನೂ ತೋರಿಸಿ, ಕನಿಯು 
ಹೊಲ, ತೋಟ, ಕಾಡುಗಳಿಗೆ ಹೋಗಿ ಮಾರಾಟಮಾಡುವವರ ಪರಿಚಯ ಮಾಡಿ 
ಕೊಟ್ಟು, ಕುದುರೆ, ಆತೆ, ದನ-- ಇವುಗಳ ಸೇಟಿಯನ್ನು ತೋರಿಸುತ್ತಾನೆ. ಬಳಿಕ 
ತಾಳ, ಮದ್ದಳೆ, ಆವುಜ, ಶ್ರುತಿ, ಮುಖನೀಣೆ--ಮೊದಲಾದ ವಾದ್ಯಗಳನ್ನೊಡ 
ಗೊಂಡು ಶುದ್ಧ, ಸಾಳಗ ಎರಡೂ ಪದ್ಧತಿಗಳಲ್ಲಿ ಹಾಡುವ ಗಾಯಕಿಯರನ್ನೂ, 
ನೃತ್ಯಮೇಳದವರನ್ನೂ, ನಟ್ಟುವರನ್ನೂ, ವನಾದ್ಯವಾದನಕಾರರನ್ನೂ ಪರಿಚಯ 
ಮಾಡಿಕೊಟ್ಟು, ಹಾಗೆಯೇ ಗರಡಿಯಾಳುಗಳನ್ನೂ, ಕತ್ತಿ-ಸುರಗಿಗಳ ವರಸೆಗಾರ 
ರನ್ನೂ ಅವಸರದಿಂದಲೇ ಸರಿಚಯಮಾಡಿಕೊಟು ಸ ಬ್ರಾಹ್ಮಣರ ಬೀದಿಗೆ ರಸಿಕ 
ರನ್ನು 'ಕರೆದೊಯ್ಯು ವನು. 
ಎಲ್ಲರ ಟಂ ಹೊಂಬಣ್ಣದ ತಗಡಿನ ಚಸ್ಸರದಿಂದ ಕೂಡಿದವು. 
ಮನೆಮನೆಗೂ ಅಚ್ಚು ಕಟ್ಟಾ ದ ಪಟ್ಟ ಶಾಲೆಯಿರುವುದು. ಪ್ರತಿಯೊಂದು ಮನೆಯ 


೩೮ ಕನಕದಾಸ ಪ್ರಶಸ್ತಿ ಗ್ರಂಥ 


pe] 


ಎದುರು ಬದಿಯಲ್ಲಿ ತುಳಸಿಯ ಮಂಟಪವಿರುವುದು. ಆ ಮಂಟಪಗಳಲ್ಲಿ 
ಶ್ರೀಹರಿಯ ಧ್ಯಾನ-ಭಜನೆಗಳು ನಡೆದಿರುವುವು. ಅನೇಕ ಮನೆಗಳಲ್ಲಿ ಸಾತ್ತ್ವಿಕ 
ಪೌರಾಣ, ಶಾಸ್ತ್ರಾರ್ಥ ಗೋಷ್ಠಿಗಳು ನಡೆದಿರುವುವು. ಬೇರೆ ಅನೇಕ ಮನೆಗಳಲ್ಲಿ 
ಗಾಣದಂಡಿಗೆಯ ಭಾಗವತರ ಸಂಕೀರ್ತನೆ ಕೇಳಿಸುತ್ತಿರುವುದು. ಅಲ್ಲಲ್ಲಿ 
"ರಾಮಾನುಜ ವ್ಯಾಖ್ಯಾನ ಸುತತ್ತ್ವದ ಭೂಮಿಾಾಸುರರು ಸಂದಣಿಸಿಹರು'. ಸಾಮ 
ವೇದದ ಘೋಷಣೆ ಎಲ್ಲೆಲ್ಲಿಯೂ ಕೆನಿಗೆ ಬೀಳುವುದು. ಅಲ್ಲಲ್ಲಿ ಅನೇಕ ಕಡೆಗೆ 
ವಿಷ್ಣುಪಿ ಪ್ರೀತ್ಯರ್ಥವಾದ ಹೋಮ- ಹವನಗಳು ಕಂಗೊಳಿಸುವುವು. ಆ ಬೀದಿಯಲ್ಲಿ 
"ಕೇಳುವ ಕೆಲವು ವಿದಾ ರ್ಥಿಗಳಿಗೆ ಕೂಳು- ವೀಳೆಯ “ಪ್ರತಿದಿವಸ 
ಸಷ ಹೇಳುವ? ವೈದಿಕ ಪಾಠಶಾಲೆಗಳಲ್ಲದೆ, ಸಣ್ಣ ವರುಗಳನೋದಿಸುತಿರ್ಪ 
ಕಸೆಗೋಲ ಅಣ್ಣಗಳು' ಚೌಪದಿ ಕವಿತೆಗಳನ್ನು ಕಲಿಸುವ ಪ್ರಾಥಮಿಕ ಶಾಲೆಗಳೂ 
ಇರುವುವು. ಕನ್ನ ಡಕವನ್ನು ಹಾಕಿಕೊಂಡಿದ್ದು ಬಣ್ಣ ಸಂರ ಬರೆವ ಪುಸ್ತಕ 
| ಲಿಖಿತಜ್ಞ ರೂ ಅಲ್ಲಿ ವಾಸಿಸುತ್ತಿರುವರು. 
ಪುಷ್ಯ ರಣಿಗಳಲ್ಲಿ ಸಾ ನಮಾಡುವ ಸಂಪ್ರದಾಯವಂತ ಬ್ರಾಹ್ಮಣರನ್ನೂ 
ಕವಿಯು ನಮಗೆ ತೋರಿಸು. ಅವರೆಲ್ಲರೂ "ಹಚ್ಚಡ-ಚಿಂದಿಗುಪ್ಪಸಗಳನು 
ಇಂಬಿಟ್ಟ' ಬರಿಮೈಯವರು ಸ್ವಚ್ಛವಾದ ಬೈರ್ವಾಸದೊಂದಿಗೆ, ತಂಪಾದ ನೀರಿಗೆ 
ಬೆಚ್ಚದೆ, " ಶ್ರೀವತ್ಸಲಾಂಛನಾ, ಶರಣು? ಎನ್ನುತ್ತ ಮುಳುಮುಳುಗಿ ಮಿಾಯು 
ವವರು. ವಿಂದಾದ ಮೇಲೆ ಪಟ್ಟಾ ವಳಿ ಥೋತ ವನ್ನು ಉಟ್ಟು , ಬೈರ್ವಾಸವನ್ನು 
ಹೊದ್ದು ಕೊಳ್ಳು ವರು; ಬೇಕಿ ತವು ತಳಿರುಗಾವಿಯನ್ನು ಉಟ್ಟು ಕೊಳ್ಳು ವರು. 
ನ. ಡುವ ಈಬ್ರಾ ಹ್ಮ ಣರ ಗುಂಪಿನಲ್ಲಿ ಕನ್ನಡ ನಾಡಿನ ತ್ರಿಮತಸ ಸ್ಥರೂ 
ಕಾಣುವರು. ಕೆಲವರು ಪಟ್ಟೆ ಗ ಮ 
ಇನ್ನು ಕೆಲವರು ಗೋಪಿಚಂದನ-ಪಂಚಮುದ್ರಿಗಳನ್ನು ಧರಿಸಿದವರು. ಬೇರೆ 
ಕೆಲವರು ಭಸಿತ-ಗಂಧಾಕ್ಷತೆಗಳ ಭಾಳಲಾಂಛನದವನರು. 
ಕನಕದಾಸರಿಗೆ ತ್ರ್ರಿಮತಸ್ಸರಲ್ಲಿಯೂ ಸಾಮರಸ್ಯವು 
ತೋರಿಸಬೇಕೆಂಬ ಅಸೇಕ್ಸೆ ಕೊ! ಅತನ ಈ ಸದಪೆ ೇಕ್ಸೆಯೇ ಶೈವ-ವೈಷ್ಣವ 
ದಲ್ಲಿ ನಂಟುಬೆಳೆದ ಪುರಾಣ ಕಥೆಯನ್ನು ಕಾವ್ಯವಸ್ತುವನ್ನಾಗಿ ಆಯ್ದುಕೊಂಡಿರ 
ಬಹುದು. ಬಾಣಾಸುರನು ತೀಕ್ಷ್ಣ ಶಿವಭಕ್ತ; ಶ್ರೀಕೃಷ್ಣನ ಮೊಮ್ಮಗನಾದ 
ಅನಿರುದ್ದ ಪರಮ ವೈಷ್ಣವ. ಹೆಣ್ಣು-ಗಂಡುಗಳ ಪರಸ್ಪರ ಹೃದಯಾಕರ್ಷಣೆ, 
ಎಂತಹ ಉಗ್ರ ಮತಾಭಿಮಾನವನ್ನೂ ಹಿಂಜರಿಸಿ, ಶೈವ-ವೈಷ್ಣವಕುಲಗಳಲ್ಲಿ 
ಬಾಂಧವ್ಯ ಬಳೆಯಿ ಸಬಲ್ಲುದೆಂಬುದನ್ನು ಕವಿ ಈ ಕೃತಿಯಲ್ಲಿ ಸಿದ್ಧಮಾಡಿ ತೋರಿ 
ಸಲು ಹವಣಿಸಿದಂತಿದೆ. 
ತನ್ನ ಈ ಅಸೇಕ್ಸೆಯನ್ನು ಪೂರಯಿಸಬೇಕೆಂಬ ಹಂಬಲದಿಂದಲೋ, ಆಗಿನ 
ಕಾಲದ ಸಮಾಜದಲ್ಲಿ ರೂಢಿಯಿದ್ದುದರಿಂದಲೋ ಕನಕದಾಸರು ತ್ರಿಮತಸ್ಥ 


ಕನಕದಾಸರು ಚಿತ್ರಿಸಿದ ಜನಜೀವನ ೩೯ 


ಬ್ರಾಹ್ಮಣರನ್ನೂ--ಸತ್ರದ ಮನೆಗಳಲ್ಲಿ--ಸಹಪಾಂಕ್ತರನ್ನಾಗಿ ಊಟಕ್ಕೆ ಕುಳ್ಳಿರಿಸಿ 
` ನಮಗೆ ತೋರಿಸುತ್ತಾರೆ. ಅನ್ಹಾಹಾರಗಳಿಗೆ ಸಮೃದ್ಧ ವಾದ ಕಾಲವದು. ಸತ್ರದ 
ಊಟವೂ ಎಷ್ಟೊಂದು ಸಿರಿವಂತಿಕೆಯದು! 

ಹಂಕಿಗೊಂಡು ಕುಳಿತ ಬ್ರಾ ಹ್ಮಣರಿಗೆಲ್ಲ ಗಂಧಾಶ್ಚತೆಗಳನ್ನು ಕೊಟ್ಟಾ ಯಿತು. 
ಎಲ್ಲರೆದುರೂ “ ಕದಳಿಯ ಪರ್ಣ, ದೊನ್ಮೆಯ' ಗಳನ್ನು ತಂದಿರಿಸಿದರು. ಸತ್ರ 
ದಲ್ಲಿ ಅಡಿಗೆ ಮಾಡುವವರೂ ಊಟಕ್ಕೆ ಬಡಿಸುವವರೂ ಕನ್ನಡಿಗರಲ್ಲ, ತಿಗುಳರು. 
ಅವರು ಮೊದಲು "ಪಾತ್ರಾಭಿಗಾರ'ವನ್ನು ಮಾಡಿ ಪರಮಾನ್ನ, ಸಣ್ಣ ಕ್ಟಿಯೋಗರ, 
ತೊವ್ವೆ, ಪಳಿದ್ಯ ಇವನ್ನೆಲ್ಲ ಕ್ರಮವಾಗಿ ಬಡಿಸಿದರು. ಫೇಣಿ, ಸುಖೀನುಂಡಿ, 
ವಡೆ, ಗಾರಿಗೆ ಮೊದಲಾದ ನಾನಾ ಭಕ್ಷ್ಯಭೋಜ್ಯಗಳನ್ನು ನೀಡಿದರು. "ಹುಳಿ 
ದಾಳಿದ ಸಾರು, ಸಿಖರಿಣಿ, ನಿಂಬೆಹಣ್ಣಿನ ಕೂಟ? ಇವುಗಳನ್ನು ಬಡಿಸುತ್ತಿರು 
ವಾಗ, ಒಗ್ಗರಣೆಯ ಇಂಗಿನ ಕಂಪು ಸುಳಿದು ಹೊರಗಡೆಯೆಲ್ಲ ತುಂಬಿ ನಿಂತಿತು. 
ದೊನ್ನೆಯ ತುಂಬಿ ಹೊರಸೂಸುವವರೆಗೂ ಹೊಸತುಪ್ಪವನ್ನು ತಂದು ನೀಡಿದರು. 
ಆಗ " ಅನಲಾಕೃತಿಯ ಬ್ರಾಹ್ಮಣರು” ಆಪೋಶನವ ಕೊಂಡರು; ಉಣ್ಣಲು 
ಆರಂಭಿಸಿದರು. 

ಶುಭ್ರವಾದ ಸಣ್ಣಕ್ಕೈಯ ಅನ್ನದಲ್ಲಿ ತೊವ್ಪೆಯನ್ನು ಕಲಸಿ, ದೊಡ್ಡದೊಡ್ಡ 
ತುತ್ತುಗಳನ್ನು ಮಾಡಿ ಎಲ್ಲರೂ ಉಣ್ಣಲು ತೊಡಗಿದರು. 


4" ಮಲ್ಲಿಗೆಯರಳಂತೆ ಬಿಚ್ಚೋಗರ, ಮೊಸ- | 
ಕೊಳ್ಳೆಯ ಬಹಳುಪ್ಪುಗಾಯಿ ॥ 

ಗಲ್ಲಿಸಿ ಗಟ್ಟ ಯ ಕಟ್ಟಿದ ಪಿರಿಯರು | 
ಪುಲ್ಲಿಗೆಗಳು ತರತರಿಸೆ ॥''' 


ಊಟದ ಕೊನೆಯಲ್ಲಿ ರಸಾಯನವನ್ನು ರುಚಿನೋಡಿ, ಹಸನಾದ 
ನೀರ್ಮಜ್ಜಿಗೆಯನ್ನು ಕುಡಿದು, ಎಲ್ಲರೂ ತುಂಬಿದ ಹೊಟ್ಟೆ ಯವರಾಗಿ ಏಳಲಾರದೆ 
ಎದ್ದರು. ಸತ್ರದ ಮುಂಬದಿಯ ಕಾಲುವೆಯಲ್ಲಿ ಕ್ಳೈ ತೊಳೆದು, ಕರ್ಪೂರಮಿಶ್ರ 
ಶಾಂಬೂಲವನ್ನು ತೆಗೆದುಕೊಂಡರು. ಸಂನ್ಯಾಸಿಗಳ ಮಠ-ಮಠಗಳಲ್ಲಿಯೂ, 
ದೇಶ-ವಿದೇಶಗಳಿಂದ ಬಂದ ಅತಿಥಿ-ಅಭ್ಯಾಗತರಿಗಾಗಿ ಇದೇ ಬಗೆಯ ಭೋಜನ 
ಸಮಾರಂಭ ನಿತ್ಯವೂ ನಡೆಯುತ್ತಿತ್ತು. 

ಅರಸುಕುಲದಲ್ಲಿಯೇ ಹುಟ್ಟಿ ದವರಾದ ಕನಕದಾಸರಿಗೆ ಅರಮನೆಯ 
ನುಡಿವಳಿ-ನಡೆವಳಿಗಳೆಲ್ಲ ಚೆನ್ನಾಗಿ ಗೊತ್ತು. ದ್ವಾರಕೆಯ ಅರಮನೆಯನ್ನು ಬಣ್ಣಿ 
ಸಲು ಹೊರಟಿ ಅವರು, ಶಾವು ನೋಡಿದ ವಿಜಯನಗರದ ಅರಮನೆಯನ್ನೇ 
ಕಣ್ಣ ಮುಂದೆ ನಿಲ್ಲಿಸಿದ್ದಾರೆ. ಅರಮನೆಯಲ್ಲಿಯ "ಬಾಹತ್ತರ ನಿಯೋಗ'ದವ 
ರಾದ ಕಟ್ಟಿಗೆಕಾತಿ, ಪಾಠಕಿ, ಸಂಬಳಿಗೆಗಾತಿ, ಮೊಗವಾಡದವಳು, ಗಿಂಡಿ 


೪೦ ಕನಕದಾಸ ಪ್ರಶಸ್ತಿ ಗ್ರಂಥ 


ಯವಳು, ಕಾಳಾಂಜಿಯವಳು, ಬೀಸಣಿಕೆಯವಳು, ಚಾಮರದಾಕೆ, ಕಠಾರಿ 
ಯವಳು, ಕನ್ನಡಿಯವಳು, ಹಾವುಗೆಯಾಕೆ, ಸಂಗೀತಗಾತಿಯರು--ಮೊದಲಾಗಿ 
ಒಬ್ಬೊಬ್ಬರನ್ನೂ ಕ್ರಮದಿಂದ ಕವಿ ರಸಿಕರಿಗೆ ಸರಿಚಯಮಾಡಿಕೊಡುವನು. ಅರ 
ಮನೆಯಲ್ಲಿ ನಡೆಯುವ ರಾಜ-ರಾಣಿಯರಾಡುವ ನಗೆಮಾತು, ಕೊಂಕುಕಟಕಿಗಳೆಲ್ಲ 
ನಮ್ಮ ನಾಡಿನ ಜಾಣ-ಜಾಣೆಯರಾಡುವ ಸವಿಮಾತುಗಳೆ. ಅವರು ನಕ್ಕು ಕೆಲೆ 
ದಾಡುವಾಗ, ನಮಗವರು ರಾಜ-ರಾಣಿಯರೆಂಬ ಗಂಭೀರವ್ಯಕ್ತಿಗಳಾಗಿ ಕಾಣುವು 
ದಿಲ್ಲ; ನಾಡಿನ ಸುಖಸಂಸಾರಿಗಳಾದ ಸಾಮಾನ್ಯ ಗೃಹಸ್ಥ-ಗೃಹಿಣಿಯರಾಗಿಯೇ 
ತೋರುತ್ತಾರೆ. | 

ಮಳೆಗಾಲ ಬಂದಿತು. "ಸುರಿವ ಸೊಂಡಿಲ ನೀರ್ಗರೆಯುತ ಬಂದುಹೆ 
ಬಿರುಗಾಳಿ ಮದಗಜದಂತೆ!' ಸಂತತಧಾರೆ ಇಳೆಯೊಳು ಸುರಿಯಿತು. ಆಗ 
ಶ್ರೀಕೃಷ್ಣರಾಯನು ಸತಿಯರೊಂದಿಗೆ ಹರ್ಮ್ಯವನ್ನೇರಿ, ಹರುಷದಿಂದ ನೋಡು 
ತ್ತಿರುವಾಗ: 

"" ಕೊಡೆ ಮೇಣಗಪ್ಪಡಗೊಂಗಡಿ ಬಹುರಮ್ಮ | 
ವಡೆದಿರ್ದ ಸಕಲಾತಿ ತಳೆದು ॥ 


ಬಿಡೆಯವಿಲ್ಲದೆ ಪುರದೊಳು ನೀರ್ಮನುಜರಂತೆ | 
ಎಡೆಯಾಡುತಿರ್ದರೂರುಗರು ! ॥ 2? 


ಈ ಊರುಗರು ಕನ್ನಡಿಗರೇ ಅಲ್ಲವೆ? 


ರಾಜ-ರಾಣಿಯರು ಕೂಡಿ ತೋಟಕ್ಕೆ ಹೋದುವನ್ನು ಕವಿ ವರ್ಣಿಸಿದ್ದಾನೆ. 
ಅಲ್ಲಿ ಎಲ್ಲರೂ ಮಳಲೊಟ್ಟಿಲುಗಳನ್ನೇರಿ ಪಾರುಗುಪ್ಪೆ ? ಆಟವನ್ನಾಡಿ ದಣಿದರು. 
ರಾಣಿಯರು ಹೂದೋಟದಲ್ಲಿ ತಿರುಗಾಡಿ ಹೂಗಳನ್ನು ಕೊಯ್ದರೆಂದು ಹೇಳುವುದು 
ಹೊಸಮಾತಲ್ಲ. " ಅಂಬೆಹಳದಿ, ಕಾರ್ಗೆಣಸು, ನೀರುಳ್ಳಿ, ಕೊತ್ತುಂಬರಿ, 
ಕರಿಬೇವು, ಸಿಂಬೆ, ಕೂಗಲಿ, ಸಿಸ್ಪಲಗಾಯಿ' ಇವುಗಳನ್ನು ಕೊಯ್ದುಕೊಂಡ 
ರೆಂದು ಹೇಳುವುದರಲ್ಲಿ, ಕನಿಯ ಜನಜೀವನ ಚಿತ್ರಣದ ವೈಶಿಷ್ಟ್ಯ ವಿದ್ದು 
ಕಾಣುತ್ತದೆ. 

ರುಕ್ಮಿಣೀದೇವಿಯ ಬಸಿರು, ಬಯಕೆ, ಹೆರಿಗೆ; ಹೆತ್ತ ಮಗುವು ಅರಿಯ 
ದಂತೆ ಮಾಯವಾಗಲು ಆಕೆ ಅಳಲಿದ ಸರಿ; ರತಿ-ಮನ್ಮಥರ ನಲ್ತಾತುಗಳು, 
ಶಿವನ ಉರಿಗಣ್ಣಿಂದ ಸತಿಯು ಬೂದಿಯಾದಾಗ ರತಿಯು ರೋದಿಸಿದ 
ರೀತಿ, ರತಿಯು ಶಂಬರಾಸುರನಲ್ಲಿದ್ದಾಗ ಪಟ್ಟಿ ಪಾಡು, ರತಿ-ಪ್ರದ್ಯುಮ್ನ್ಮರ 
ಮದುನೆ, ಮನೆತುಂಬಿಸುವುದು, ಗರ್ಭಾದಾನ. - - - ಇವೆಲ್ಲ ಘಟನೆಗಳಲ್ಲಿಯೂ 
ಕನಕದಾಸರು ಕನ್ನಡ 'ಜನಜೀವನದ ಮೆರುಗನ್ನು ಮಿಂಚಿಸಜಿ ಬಿಟ್ಟಿಲ್ಲ. 
ಜೊಚ .ಲು ಬಸುರಿಯಾದ ರತೀದೇವಿಯ ಹೆರಿಗೆಯ ಕಾಲದ ವಿವರಗಳನ್ನೇ 
ನೋಡಿರಿ: 


ಕನಕದಾಸರು ಚಿತ್ರಿಸಿದ ಜನಜೀನನ ೪೧ 


ಬೇನೆ ತಿನ್ನುತ್ತ ರತಿದೇವಿ-- 


"" ಅರಗಿಳಿಯೆಂಬಂತೆ ನುಡಿವಳು ಕೋಕಿಲ | 
ಸ್ವರದಿಂದ ಕೂಗುವಳೊಡನೆ ॥ 

ಮೊರೆವಳು ಪೆಣ್ಣುಂಬಿಯೆನೆ ಹೆರಲಾರದೆ | 
ಮರುಗುವಳಬುಜಾಯತಾಕ್ಸಿ 4 


"" ಫೇಶವ ನಾರಾಯಣ ಕೃಷ್ಣ ಗೋವಿಂದ | 
ವಾಸುದೇವಾಚ್ಯುತ ತನ್ನ ॥ 

ಬೇಸರ ಪರಿಹರಿಸುವುದೆಂದು ಬಿಡದೆ ಸ- | 
ರ್ವೇಶ ನಾಮದಿ ನರಳಿದಳು [33 


ಹರಿಭಕ್ಕರಾದ ಕನಕದಾಸ ರು ರತಿಯು ಗಂಡುಮಗುವನ್ನು ಹೆತ್ತು ಪ್ರಸೂತ 


ವೇದನೆಯಿಂದ ಮುಕ್ಕಳಾದುದನ್ನು ಎಂತಹ ಚತುರೋಕ್ತಿಗಳಿದ ಹೇಳಿದಾ ದ್ದಾರೆ, 
ನೋಡಿ: 


೫ ಎಡರೆಂಬ ಲನಣಾಬ್ಧಿ ಯನೀಂಟುವೊಡೆ ನೆರೆ । 
ಕೊಡಸೂನು ಕೃಷ್ಣನಂಭಿಗಳ ॥ 

ಬಿಡದುಚ್ಚರಿಸಿ ಸದ್ಭಕ್ತರು ಮೋಕ್ಬ್ಪವ । 
ಪಡೆವಂತೆ ಪಡೆದಳರ್ಭಕನ ॥'? 


ಸೂಲಗಿತ್ತಿಯರು ಕೂಸನ್ನು ನೋಡಿ, ಗಂಡು ಮಗುವೆಂದು ಹೇಳಿದಾಗ, 
ಅಜ್ಜಿ ರುಕ್ಮಿಣೀದೇವಿ, ತಂದೆ ಕುಸುಮಕೋದಂಡ-- ಇವರೆಲ್ಲ ಹಿಗ್ಗಿ ದರು. ಚಿನ್ನದ 
ರಸವನ್ನು ಸಗಣಿಯಲ್ಲಿ ಎರೆದು ಗಟ್ಟಿಗೊಳಿಸುವಂತೆ, ಸೂಲಗಿತ್ತಿಯರು ಹಸು 
ಮಗುವಿನ ಮೈಗೆ ಗೋಮಯವನ್ನು ಲೇಪಿಸಿದರು. ಬೆಳ್ಳಿಯ ನಿಡಿಯ ಕತ್ತಿ 
ಯನ್ನು ತಂದು "ಮರುವುಟ್ಟ ತಳ್ಳಿಯ ತೊಡಕು ಬೇಡೆನುತ', ಹಾರಯಿಸಿ, 
ಕೂಸಿನ ಹೊಕ್ಕುಳ ಬಳ್ಳಿಯನ್ನು ಕೊಯ್ದರು. ಈ ಬಸಿರಿನ ಮಾಸದ ಬೀಜ 
ಇನ್ನೊಂದು ಶಿಶುವಾಗಿ ಹುಟ್ಟಿ ಲೆಂದು--ಅದನ್ನು ಬಿತ್ತಿದರೇನೋ ಎಂಬಂತೆ, 
ಮಾಸವನ್ನು ನೆಲದೊಳಗೆ ಹೂಳಿದರು. ಬಳಿಕ ಕೂಸಿಗೆ ಮಜ್ಜ ನಕ್ಕೆ ಹಾಕಿ 
ಮೊರದಲ್ಲಿ ಇರಿಸಿಕೊಂಡು, ತಾಯಿ ರತೀದೇವಿಯ ಹಾಸಿಗೆಯಲ್ಲಿ ಮಲಗಿಸಿದರು. 
ಬಾಣಂತಿ ರತೀದೇವಿಯು ಮಿಂದು ಬಂದು, ದುಕೂಲವನ್ನು ಟ್ಟು ಬಂದವರಿಗೆಲ್ಲ 
ತಾಂಬೂಲವನ್ನು ಬೀರಿದಳು. ಆಮೇಲೆ ತಾನು ಬೇವಿನ ರಸವನ್ನು ಈಂಟ, 
ಕೂಡಲೇ ತುಂಬುದಂಬುಲವನ್ನು ಮೆದ್ದು, ಸುತರಕ್ಷೆಗಾಗಿ ದಾಸಿಯರಿಗೆ ಆಜ್ಞೆ 
ಯಿತ್ತಳು. ಆಗ ಆ ಕುಶಲೆಯರಾದ ದಾಸಿಯರು, ಕೂಸಿನ ಬಾಯೊಳಗೆ 
ಮಂತ್ರಿಸಿದ ಜಲವನ್ನು ಹಾಕಿ, ಸಕ್ಕರೆ ಲಿಂಬೆ ಹಣ್ಣಿನ ರಸವನ್ನು ಹಿಂಡಿದರು. 
ಹಾಗೆಯೇ ಸಕ್ಕರೆ ಬೆರಸಿದ ಜೇನ ಹನಿಯನ್ನು ಚೀಸಿಸಿದರು. 


೪೨ | ಕನಕದಾಸ ಪ್ರಶಸ್ತಿ ಗ್ರಂಥ 


ಶ್ರೀಕೃಷ್ಣನು ಮೊಮ್ಮಗನ ಜಾತಕಫಲವನ್ನು ತಿಳಿದುಕೊಳ್ಳಲು ಬ್ರಾಹ್ಮಣ 
ರನ್ನು ಬರಮಾಡಿಕೊಳಲು 
«« ತಳಿರುಗಾಸೆಯ ಥೋತ್ರ ಬಹಿರ್ವಾಸ ಮೂಗಿನಿಂ | 
ದಿಳಿದ ನಾಮಗಳ ವೈ ಸ್ನ ವರು ॥ 


ಗಳಿಲನೆ ನಿಳಯದಿಂ ಬಂದಕೊಮ್ಮೊಗನೆತ್ತು 
ನಳಿನಸಂಭವನಂದದಿಂದ ॥” 


ಆಗ ಶ್ರೀಕೃಷ್ಣನು ಮೊಮ್ಮಗನು ಹುಟ್ಟಿದ ದಿನ-ಕಾಲಗಳನ್ನು ಹೀಗೆ" 
ವಿವರಿಸಿದ: 
«4 ಆನಂದ ಸಂವತ್ಸರದ ಮಾಘ ಶುದ್ಧ ನ। 
ಪೀನ ಪಂಚಮಿ ಆದಿವಾರ ॥ 
ಭಾನು ಉದಯದೆ ಸ್ವಾತಿಯ ನಕ್ಬ್ಚತ್ರದೆ | 
ತಾನುದಿಸಿದ ಗಂಡುಮಗನು ॥'' 


ಜ್ಯೋತಿರ್ವಿದರಾದ ಬ್ರಾಹ್ಮಣರು, ಮಗುವಿನ ಶಿರೋದಯದ ಲಗ್ನವನ್ನು 
ಗುಣಿಸಿ, ಆಯ-ವ್ಯಯ ಪುಣ್ಯ-ಪಾಪ I ಮೊದಲಾದ ಫಲಗಳನ್ನು 
ಬರೆದೋದಿ, ಒಳ್ಳೆಯ ಜಾತಕವೆಂದು ಹೇಳಿ, ಪ್ರಭೂತ ದಾನ-ದಕ್ಷಿಣೆಗಳನ್ನು 
ಪಡೆದರು. ಷೋಡಶ ದಾನಗಳನ್ನು ನೀಡಿಯಾಯಿತು. ಸೆರೆಮನೆಗಳೆಲ್ಲ ಬರಿಯ 
ವಾದುವು. | 

ಪ್ರದ್ಯುಮ್ನನ ಆಜ್ಞೆಯಿಂದ ಬೀದಿ ಬೀದಿಗಳಲ್ಲಿ ಗುಡಿ ತೋರಣಗಳು ಎದ್ದು 
ನಿಂತುವು. 


6 ಪಾಳೆಯ ಪಾಳೆಯದೊಳಗೆ ಚೆಲ್ಲಿತು ಸೂರೆ | 
ವೀಳೆಯ ಹಿಡಿಹೊನ್ನು ವರಹ ॥ 

ಸೂಳೆಯರ-ವಾಣಿಜ್ಯ ವೀಧಿಯೊಳ್‌ ಕುಂಕುಮ | 
ದೂಳೆದ್ದುದಾಗಸದೆಡೆಯ 3 


ಕಾವಡಿಗಳಲ್ಲಿ ಹೊಂಗೊಡಗಳನ್ನು ಇರಿಸಿ, ತೈಲ-ಹರಿದ್ರರ ಪರಿಯಣದ 
ಅಬಲೆಯರು ಪಾಡುತ್ತ ಮನೆ ಮನೆಗೂ ಎಣ್ಣೆ ಅರಿಸಿಣವನ್ನು ಬೀರಿದರು. 
“ಹನ್ನೆರಡರ ಇರುಳಲ್ಲಿ ಕೂಸ ನ್ನು ತೊಟ್ಟ ಲಲ್ಲಿರಿಸಿ "ಜಿಸರಿಡುವುದರ ವರ್ಣನೆಯೂ 
ವಾಸ್ಮವರೀತಿಯದೇ ಆಗಿದೆ. 

ಕನ್ನಡ ಪ್ರಾಚೀನ ಕಾವ್ಯಗಳಲ್ಲಿ " ವೇಶ್ಯವಾಓಕೆ' ಯನ್ನು ವಿಶದವಾಗಿ 
ವರ್ಣಿಸುವುದು ಒಂದು ಸಂಪ್ರದಾಯವಾಗಿದೆ... ಕನಕದಾಸರು ಈ ಸಂಪ್ರ 
ದಾಯವನ್ನು ಅನುಸರಿಸಿರುವರಾದರೂ, ಇವರ ವರ್ಣನೆಯ ರೀತಿ ಇವರದೇ 
ಆಗಿದೆ. ಸಮಕಾಲೀನ ಸೂಳೆಗೇರಿಯ ಚಿತ್ರವನ್ನೇ ಅವರು ತೆಗೆದಿದ್ದಾರೆ. ಅವರು 


ಕನಕದಾಸರು ಚಿತ್ರಿಸಿದ ಜನಜೀವನ 


೪೩ 


ವಿವರಿಸಲು ಹೊರಟುದು ದ್ವಾಪರಯುಗದ ಅನಿರುದ್ಧನು ಕಂಡ ಸೂಳೆಗೇರಿಯನ್ನು, 
: ಆದರೆ ಅಲ್ಲಿ ಕಾಣುವುದೆಲ್ಲ ಐತಿಹಾಸಿಕ ಕಾಲದ ಕನ್ನಡ ನಾಡಿನ ಒಂದು ಜೀವನ 


ವಿಧ. 


ವೇಶ್ಶೈಯರ ಸಂಗೀತ ಕಲಾನೈ ಪುಣ್ಯವನ್ನು ಕುರಿತು ದಾಸರು ಹೇಳುವ 


ಮಾತುಗಳಿವು: 


"« ತರಳಾಕ್ಸಿ ತನ್ನಂತೆ ಪಾಡುವರಿಲ್ಲೆಂದು | 
ಕೊರಳಿಗಿಟ್ಟಳು ಕಂಠಿಸರವ ॥ 

ಪೆರಳೊರ್ವೆ ನೀಣೆಗಾತಿಯರಿಲ್ಲನೆನುತಲೆ | 
ಬೆರಲೊಳಿಟ್ಟಳು ಮುದ್ರಿಕೆಯ ॥'' 


ಸಂಗೀತ ಶಾಸ್ತ್ರದ ಅನೇಕ ಪರಿಭಾಷಾ ಪದಗಳನ್ನು ಇಲ್ಲಿ ನೋಡಿ: 


"" ಆಯತವಿಡುಪು ಸುಸ್ವರ ಷಡ್ಡ ಪಂಚಮ | 
ಸ್ಥಾಯಿ ಸಂಚರ ಠಾಯೆನೇಮ | 

ಬಾಯಿದೆರೆಯೊಳಾಣೆ-ಆಯತಪ್ಪದ ಗೀತ | 
ಗಾಯಕಿಯರುಗಳೊಪ್ಪಿದರು ॥”? 


ಆ ಕಾಲದ ವಾದ್ಯಗಳ ವಿವರಣೆ ಈ ನುಡಿಯಲ್ಲಿದೆ: 


"" ಹಸ್ತಿ ಆವುಜ ವೀಣೆ ಮದ್ದಳೆ ರಾವಣ | 
ಹಸ್ತ ಕಿನ್ನರಿ ಜಂತ್ರವುಡುಕು ॥ 
ದುಸ್ತರ ಸ್ವರಮಂಡಲ ಮುಖ ಸಕಲ ವಿ 


ಶಿ 
೨೨ 
ದ್ಕಾ ಸ್ತ್ರೀಯರಿರ್ಡರಿಕ್ಕೆಲದಿ ॥ 


ಸೂಳೆಗೇರಿಯ ವಿವರಣೆಯಲ್ಲಿ " ಮದ್ಯಪಾನಗೋಸ್ಠಿ'ಯ 


ಬರುತ್ತದೆ. ಪಾನಕ್ಕೆ ಮೊದಲು ನಡೆಯುವ ಪೂಜಾನಿಧಾನನಿದು: 


4 ಮನೆಯ ಸಾರಿಸಿ ರಂಗವಲ್ಲಿಯನಿಕ್ಕಿ ಭೋಂ | 
ಕನೆ ಭಕ್ಟ್ಯೈ ಭೋಜ್ಯವ ಸವಿದು | 
¥ ನನೆಯಕ್ಕಿ ಕಡಲೆ ಪಣ್ಯಾರದಿ ನಿಖಿಲಾ | 
ರ್ಚನೆಯ ವಸ್ತುಗಳ ಸಾರ್ಚಿದರು ॥'' 


ಮದ್ಯದ ಕೊಡದ ಪೂಜೆಯಿದು: 


"" ತಂಡುಲರಾಗಿಯೊಳ್‌ ಕೊಡನಿಟ್ಟು ಬೇವಿನ | 
ದಂಡೆಯ ಕೊರಲ್ಲಿಟ್ಟು ಗಂಧ | 

ಭಂಡಾರವನಿಟ್ಟು ಧೂಪ-ದೀಪಾರತಿ | 
ಕೆಂಡವ ಸುರಿಸಿದರೊಲಿದು ॥'' 


ವಿಷಯವೂ 


೪೪ ಕನಕದಾಸ ಪ್ರಶಸಿ ಗೃಂಥ 


2೫೪ = 


ಮದ್ಯವು ರುಚಿಯಾಗಬೇಕೆಂದು ಅಪರು ಮಾಡಿದುದೇನು? 


" ಸಂಡಿಗೆ ಸಂಭಾರಗಡಲೆ ಪ್ರಾಸಕ ಕುಕ್ಕು | 
ಟಾಂಡನನವಲಕ್ಕಿಗಳನು I 

ದುಂಡರಳ್‌ ಕಡಲೆ ಭಕ್ಸ್ಯಗಳ ಬಾಡಿಸಿಕೊಳು | 
ತುಂಡರು ನೆರೆಸೊಕ್ಕುವನಕ "6 


ರಾತ್ರಿಯಲ್ಲಿ ನಗರವನ್ನು ಕಾಯುವ ಈ ತಳವಾರರು ನಮ್ಮ ನಾಡಿನವರೇ 
ಅಹುದೋ ಸ ನೋಡಿ: 
" ಹೊಳೆವ ಕಠಾರಿ ಕೈಗತ್ತಿ. ತೋಮರ ಬಿಲ್ಲು | 
ಬಲುದಡಿ ಪಿಡಿಚಕ್ಸದಲಿ | 


ಕಳಬಂಟ ಕಂಠನಿಚ್ಛೇದ ವಿನೋದದ | 
ತಳವರರೂರ ಕಾದಿಹರು ॥2 


ಅವರ ವೇಷ-ಭೂಷಣಗಳ ವೈಶಿಷ್ಟ್ಯವನ್ನು ನೋಡಿರಿ : 


ವಸ ಮೆಟ್ಟಿದ ಕೆರ್ಪುಗಳಿ ಉಡೆಯ ಬದ್ದುಗೆದಾರ | 
ದಟ್ಟಯ ಮೇಲೆ ವಂಕುಡಿಯ | 

ಕಟ್ಟದ ಹೆದೆಯೇರಿಸಿದ ಬಿಲ್ಲೋಲಿನ | 
ಗಟ್ಟಿ ವಾಳರು ತಿರುಗಿದರು ॥'' 


ವೇಶ್ಯಾವಾಟಿಕೆಯ ಇರುಳಿನ ಬಣ್ಣನೆಯನ್ನು ವಿವರವಾಗಿ ಹೇಳಿ ಮುಗಿಸಿ, 
ಬೆಳಗಿನ ಕೋಳಿಗಳು ಕೂಗಿದುದರ ಪರಿಣಾಮವನ್ನು, ಈ ರಸಿಕ ಕವಿ ತುಂಬ 
ಮಾರ್ಮಿಕವಾಗಿ ಹೇಳಿದ್ದಾ ನೆ. ಈ ಮಾತುಗಳು ಕನಕದಾಸರ ಸೂಕ್ಷ್ಮ 
ಲೋಕಾನುಭವವನ್ನು ನ ಸ್ರಕಟಿಸಡಿಸ ಸುತ್ತವೆ. 
« ಗಂತ್ರಿಗೆ ಹಿಡಿದ ಸುತ್‌: ವ್ಯಭಿಚಾರ | 
ಕರ್ತರ ಕರ್ಣಯುಗ್ಮಃ ನನು | 


ಕಿತ್ತ ಕಠಾರಿಯೊಳ್‌ ತಿವಿದಂಕೆ ಸ್ವರವ ಮೇ । 
"ತ್ತಿ ಕೂಗಿದುವು ಕೋಳಿಗಳು ॥ '' 


ಸರಿ! ಕನಕದಾಸರು ಚಿತ್ರಿಸಿದ ಜಗಜಿ (ವನವನ್ನು ಈ ಪರಿಮಿತ ಅವಕಾಶ 
ದಲ್ಲಿ ಎಷ್ಟೆಂದು ಹೇಳಲಿಕ್ಳಾದೀತು? ಅದನ್ನು ಸಂಪೂರ್ಣವಾಗಿ ತೋರಿಸಲಿಕ್ಕೆ 
ಇಂತಹ ಹತ್ತೆಂಟು ಪ್ರಬಂಧಗಳನ್ನಾದರೂ ಬರೆಯಬೇಕಾದೀತು. ಕೊನೆಗೆ 
ಮೊದಲಾಗಿ, ಬಾಣಾಸುರನೆ ಶೋಣಿತಪುರದ ದರ್ಶನವನ್ನು ಸ್ವಲ್ಪಮಟ್ಟಿಗೆ 
ಮಾಡಿಸಬೇಕೆಂದಿದ್ದೇನೆ. 

ಪಟ್ಟಣದ ಕೋಟಿ ಕೊತ್ತಳಗಳನ್ನೆಲ್ಲ ರಮ್ಯವಾಗಿ--ಆದರೆ ವಾಸ್ತವತೆಗೆ 
ಭಂಗಬಾರದಂತೆ ಬಣ್ಣಿಸಿ, ಒಪ್ಪವಡೆದ ಯಾಗಶಾಲಯನ್ನೂ, ಗಳಿಯಾರದ 


ಕನಕದಾಸರು ಚಿತ್ರಿಸಿದ ಜನಜೀವನ ೪೫ 


ಉಪ್ಪರಿಗೆಯೊಳಗೆ ತಪ್ಪದೆ ಗಳಿಗೆಗೊಮ್ಮೊ] ನ್ಮೆ ಭೇರಿಯ ಹೊಯು ತಿಪ್ಪುದನ್ನೂ | 
ಹೇ ಅಂಗಡಿ ಬೀದಿಗಳಲ್ಲಿ ಓದುಗರನ್ನು ಸುತ್ತಾಡಿಸುತ್ತ ನ 
ನಡೆದಲ್ಲಿ ಕರೆತರುವನು. ಅಲ್ಲಿ ಬಾಳೆಯ ಹಣ್ಣ ನಿನ್ನು ಜನಿಸುವ -ತಂಗಿಕ 
ಕಾಯನ್ನು ಹೋಳು ಮಾಡುವ--ಕಬ್ಬ ನ್ನು ಕಡಿಯುವ -ಜೂಜುಗಳೆನ್ನು ತೋರಿಸಿ, 
ಜಿಲ್ಲವನ್ನು. ಗುದ್ದಿ ಒಡೆಯುವ ಜೂಜನೆಡೆಗೆ ಕರೆಜೊಯು ವನು. ಆ ಜೂಜನ್ನು 
ಕವಿ ಉತ್ರ ಕ್ಸಿ ದುದು ಹೇಗೆ? 


“ ಬೆಲ್ಲವೆ ನೀ ಮುದ್ದು ನೆಣ ಛೆ ಮೃ ದುಬಾಯ | 
ಬೆಲ್ಲವಾಗಿರದೆ ಬಂದಿಲ್ಲಿ | 

ಹೊಳ್ಳೆ ಹ ನೊಣನ ಮುತ್ತಿ ಸಿಕೊಳಬೇಕೆಂದು । 
ಬೆಲ್ಲನನೊಡೆಯೆ ಗುದ್ದಿ "ದರು [23 


ಈ ಶಕ್ತಿಪ್ರದರ್ಶಕ ಜೂಜುಗಳಲ್ಲದೆ 


" ಲೆತ್ತ ಪಗಹೆ ರಾಯಬೊಗರಿ ಸೊಲ್ಲೆಹ ಬಾರು | 
ಗುತ್ತಡೊಪ್ಪಿಯ ಸರಿಬೆಸದಿ । 

ವಿತ್ತನಾಶನ ಮಾಡುವ ಜೂದುಗಾರರ | 
ಮೊತ್ತವಿರ್ದುದು ಮನೆಮನೆಗೆ ॥ ೫1೪ 


ಬಾಣಾಸುರನ ಹಗಲು ಶಿವಪೂಜೆಯ ವರ್ಣನೆ ತುಂಬ ವಿಸ್ತಾರವಾಗಿದೆ. 
ಕನಕದಾಸರ ಬಣ್ಣನೆಯ ರೀತಿಯ ಮಾದರಿಯನ್ನು ತೋರಿಸಲು, ಬೆಳಗಿನ 
ಶಿವಪೂಜಾ ವಿಧಾನವನ್ನು ಇಲ್ಲಿ ಸ್ವಲ್ಪದರಲ್ಲಿಯೇ ಹೇಳಬೇಕೆಂದಿದ್ದೇನೆ: 
"" ಜಲ ಮಲ ಕಳೆದು, ಶೌಚವಮಾಡಿ, ರನ್ನ ಬ । 
ಚ್ಚಲವೇರಿ ನೊಂದು ಸೌಖ್ಯ ದಲಿ | 


ನಿಲಸಿತ ದೇವಾಂಗವಸ ಸ್ತವನುಟ್ಟು ಹೊಂ | 
ಗೆಲಸವಾವುಗೆಯ ಸುಟ್ಟ ದನು ॥೨೨ 


ಇಲ್ಲಿ ಬಾಣಾಸುರನು ಬಚ್ಚಲಕ್ಕೆ ಇಳಿದಿಲ್ಲ; ಬಚ್ಚಲವ ಏರಿ ಮಿಂದಿದ್ದಾನೆ. 
ಉತ್ತರ ಕರ್ನಾಟಕದಲ್ಲಿ ಈ ಬಗೆಯ ಏರು ಬಚ್ಚಲುಗಳು, ಕೆಲವು ನಿಶಿಷ್ಟ ಜನರ 
ಮನೆಗಳಲ್ಲಿ ಇರುವುವು. ವಿಸಾಯುವುದಾದ ಬಳಿಕ: 
« ರಾಜಾರ್ಕಶಿಖಿನೇತ್ರನ ಭಕ್ಕವರ ದೇನ 
ಪೂಜೆಯಂ ನಿಳಯನ ಹೊಕ್ಕ | 
ಓಜೆಯೊಳೆಡೆಮಾಡಿದ ಗದು ಗೆಯಲೆ | 
ತೇಜೋಮುಯನು ಮಂಡಿಸಿದ ॥ ಗಂ 


ಇಲ್ಲಿಯೆ " ರಾಜಾರ್ಕಶಿಖಿನೇತ್ರ? ಎಂಬ ಸದದ ಅರ್ಥ ಚಂದ್ರ-ಸೂರ್ಯ- 
ಅಗಿ ನೇತ್ರ ಗಳುಳ್ಳ ಮಹಾದೇವ- ಎಂಬುದನ್ನು , ಅರಿತವರಿಗೆ ಅರುಹುವ ಕಾಂಣ 
ನೇಹ ಇಲ್ಲ. 


೪೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಆಮೇಲೆ ಆ ನಿಸ್ಸೀಮ ಶಿವಭಕ್ತನು: 


"« ಜಾತಿರುದ್ರಾಕ್ಸಿಯ ಮಣಿಮಾಲೆದಳೆದು ವಿ | 
ಭೂತಿಯ ಧರಿಸಿ ಹಸ್ಮದಲಿ | 

ಜ್ಕೋತಿರ್ಲಿಂಗವ ಸಿಡಿದಭಿಷೇಕವ ಮಾಡಿ | 
ಚಾಚಿದ ಗಂಧಾಕ್ಷತೆಯ ॥'' 


"" ಚಿಂಗಣಿಗಿಲೆ ಸೇವಂತಿಗೆ ಕತ್ತುರಿ | 
ಸಿಂಗದ ಮುಡಿವಾಳ ದವನ ! 

ಮಂಗಲ ತುಳಸಿ ಬಿಲ್ವದ ಪತ್ರೆಗಳ ಶಿವ | 
ಲಿಂಗಾರ್ಪಿತವ ಮಾಡಿದನು ॥'' 


"« ಹೊತ್ತಿದೇಕಾರತಿ ಪಂಚಾರತಿ ಕಡ್ಡಿ | 
ಬತ್ತಿ ನೀಲಾಂಜನವಲಗೆ । 

ಮತ್ತೆ ನಾನಾ ವಾದ್ಯ ರಭಸದಿಂ ಮೊಳಗಲು | 
ಎತ್ತಿದ ಮಹದಾರತಿಯ ॥'' 


 ಧೂಪ-ದೀಪಾರತಿ ನೈವೇದ್ಯ ತಾಂಬೂಲ | 
ಶ್ರೀ ಪರಮೇಶಗರ್ಸಿಸಿದ | 

ಆಪಾರಮುಹಿಮನ ವಸ್ತ್ರದೊಳಡಗಿಸಿ | 
ಸ್ಥಾಪನೆಗೆಯ್ದ ಮಸ್ತ್ಮಕದಿ ॥'' 


ಇಲ್ಲಿ ಲಿಂಗವನ್ನು ಕೈಯಲ್ಲಿಯೇ ಇರಿಸಿಕೊಂಡು ಪೂಜೋಪಚಾರಗಳನ್ನು 
ಸಲ್ಲಿಸುವುದೂ, ಕೊನೆಯಲ್ಲಿ ವಸ್ತ್ರದಲ್ಲಿ ಅಡಗಿಸಿ ಮಸ್ತಕದಲ್ಲಿ ಸ್ಥಾನಿಸುವುದೂ 
ಕನ್ನಡನಾಡವರ ಶಿವಪೂಜಾ ಪದ್ಧತಿಗಳಾಗಿವೆ. 

ಕನಕದಾಸರ" ಮೋಹನತರಂಗಿಣಿ? ಕಾವ್ಯವೆಂದರೆ, ಕನ್ನಡ ಜನಜೀವನ 
ಸಂದರ್ಶನವೇ ಆಗಿದೆಯೆಂಬುದನ್ನು ಈ ಲೇಖನ ಸ್ವಲ್ಪಮಟ್ಟಗಾದರೂ ತಿಳುಹುವು 
ದೆಂದು ನಾನು ಭಾವಿಸಿದ್ದೇನೆ. ಮಿಸ್ಕ ಅವರ ಕೃತಿಗಳಲ್ಲಿ ಜನಜೀವನ ಚಿತ್ರಗಳನ್ನು 
ಕಣ್ಣಿಟ್ಟು ಹುಡುಕಬೇಕಾಗುವುದು; ಅದಕ್ಕೆ ಫಲವೂ ಅಲ್ಪ್ಬವೆನಿಸಬಹುದು. 
ಆದರೆ "ಮೋಹನತರಂಗಿಣಿ? ರಾಶಿರಾಶಿಯಾಗಿ ಅಂತಹ ಚಿತ್ರಗಳನ್ನು ತೋರಿಸಿ, 
ನಮ್ಮ ಮೈಮನಗಳನ್ನು ಭಾವಾನುಭಾವದಿಂದ ಹಿಗ್ಗಿ ಸುವುದು. 

ಕೊನೆಯಲ್ಲಿ ಕನಕದಾಸರ ನುಡಿಯಲ್ಲಿ ರಸಿಕರನ್ನು ಬಿನ್ನವಿಸಿಕೊಳ್ಳುತ್ತೇನೆ: 

« ತಪ್ಪು ಸಾಸಿರವಿರಲು ಉಳಿದೊಂದು ಗುಣಬರೆ 
ಒಪ್ಪಿಕೊಂಬುದು ಬಲ್ಲವರು ॥ 


ಕಪ್ಪು ಕಿಂಚಿತ್ತಿರೆ ಕಳೆದಿನಿದಮೃತವ 
ಚಪ್ಪರಿದೀಂಬಿದಿರ್ದಪರೇ?'' 


ಕನಕದಾಸರ ಮುಂಡಿಗೆಗಳು 
ಶ್ರೀ ಬುರ್ಲಿ ಬಿಂದುಮಾಧವ 


೧. ಶ್ರೀ ಕನಕದಾಸರ ೪ನೆಯ ಶತಮಾನೋತ್ಸವವು ನಮ್ಮ ನಾಡಿನಲ್ಲಿ 
ಉತ್ಸಾಹದಿಂದ ಜರುಗುತ್ತಿರುವುದು ನಮ್ಮ ನಾಡಿನ ಭಾಗ್ಯ. ಜನಾಂಗದ 
ಅಭ್ಯುದಯಕ್ಕಾಗಿ ಜ್ಞಾನ-ಭಕ್ತಿ-ವೈರಾಗ್ಯಗಳನ್ನೂ ಸದಾಚಾರ-ಲೌಕಿಕನೀತಿ 
ಗಳನ್ನೂ ಪ್ರತಿಪಾದಿಸುತ್ತ ಪಂಡಿತರಿಂದ ಪಾಮರರವರೆಗೆ ಭಕ್ತಿಯ ಬೀಜಗಳನ್ನು 
ಬಿತ್ತಿ ಜನಾಂಗವನ್ನು ಜಾಗೃತಗೊಳಿಸಿದ ಮಹಾಮಹಿಮರು ಕನಕದಾಸರು 
ನ್ಸೈ ತಿಕ ಅಧಃಪತನದಿಂದ ಅನೇಕ ಕಷ್ಟ ಸರಂಪಕೆಗಳಿಗೆ ಈಡಾದ ನಮ್ಮ ರಾಷ್ಟ್ರಕ್ಕೆ 
ಹಾಸ ನೀರಪೂಜೆಯು ನೆನಪು ರುದ ನಮ್ಮ ಭಾಗ್ಯ ವಲ್ಲದೆ ಮತೆ (ನು? 

೨. ಕನಕದಾಸರು ಬಾಳಿ ಬದುಕಿದ ಕಾಲವು ನಮ್ಮ ನಾಡಿನ ಸೆ ಸೌಭಾಗ್ಯ . 
ಕಾಲ, ಜನಾಂಗಕ್ಕೆ ಆದರ್ಶವಾದ ಕಾಲ, ಭಾರತೀಯ ಸಂಸ್ಕತಿಯು ಪುನ 
ರುಜ್ಜೀವನ ಹೊಂದಿ ಜಗತ್ತಿಗೆ ಹೊಸ ಬೆಳಕನ್ನು ಬೀರಿದ ಕಾಲ, ಕರ್ನಾಟಕ 
ಸಾಮ್ರಾಜ್ಯವು ಕೃಷ್ಣೆಯಿಂದ ಕನ್ಯಾಕುಮಾರಿಯವರೆಗೆ ಹೆಬ್ಬಿ ಮೆರೆದ ಕಾಲ, 
ಕನ್ನಡನಾಡು ಧನಕನಕಸಂಸತ್ತುಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆದ 
ಕಾಲ, ವದ್ಯ ಆಗರವಾಗಿ ನ್ಯಾಯ ವ್ಯಾಕರಣ ವೇದಾಂತ ಮಿಸಾಮಾಂಸಾದಿ 
ಶಾಸ್ತ್ರಗಳಲ್ಲಿ ಪ್ರವೀಣರಾದ ವಿದ್ವಾಂಸರಿಂದಲೂ ಕಲಾಕೋವಿದರಿಂದಲೂ 
ದ ದೃ ಸ್ಕಿ ಯನ್ನು ದಕ್ಷಿ ಣಕ್ಕೆ ಹೊರಳಿಸಿದ ಉಜ್ವಲ ಕಾಲ. ಜ್ಞಾನ ಭಕ್ತಿ 
ವೈರಾಗ್ಯಗಳಿಂದ ಕೂಡಿದ ೬0ಸಿ ಕನಕದಾಸರೂ ಶ್ರೀ ವ್ಯಾಸರಾಜ 
ವಾದಿರಾಜರಂಥ ಮಹಾ ಜ್ಞಾನಿಗಳೂ ಅವತರಿಸಿ (ನ ಮನಸ್ಸನ್ನು 
ಪರಿಶುದ್ದ ಗೊಳಿಸಿದ ಕಾಲವದು. "ಎಲ್ಲರ ಹೃದಯ ಗುಹೆಯಲ್ಲಿ ಸರ್ವ ಭೂತ 
ಗಳಲ್ಲಿ ವಾಸಮಾಡಿರುವ ಪರಮಾತ್ಮನು ಒಬ್ಬನೆ” ಎಂಬ ದಿವ್ಯಜ್ಞಾನದಿಂದ 
ಜನಾಂಗವನ್ನು ಕಟ್ಟ ರಾಷ್ಟ್ರೀಯತೆಯನ್ನು ಉಂಟುಮಾಡಿದ ಕಾಲ. ಸರ್ವ 
ಜಾತಿ ಮತಗಳನ್ನು ಚ್ಟ ದೃಷ್ಠಿ ಯಿಂದ ನೋಡಿ ಪೋಷಿಸಿದ ಕಾಲ. ಇಂತಹ 
ಆದರ್ಶ ಜೀವನವನ್ನು ದ ಕಾರಣಪುರುಷರಲ್ಲಿ ಕನಕದಾಸರೊಬ್ಬರು 
ಎಂಬುದು ಮಹತ್ವ ದ ತು. ' 

೩. ಹಂಜ. ಪಂಥದಲ್ಲಿ ಕನಕದಾಸರಿಗೆ ನಿಶಿಷ್ಟ ಸ್ಥಾನವಿದೆ. ಅವರು 
4 ಯಮಧರ್ಮಾಂಶರು-ದೇವತೆಗಳು?'' ಎಂಬ ಪವಿತ್ರ ಯಡಿ. ಕನಕ 
ದಾಸರು ಅಪರೋಕ್ಸಜ್ಜ್ಞಾ ನಿಗಳು ಮಹಾಮಹಿಮರು ಅನುಭಾವಿಗಳು ಎಂದು 
ಆ ಕಾಲದ ಜ್ಞಾನಿಗಳಲ್ಲರೂ ಒನ್ಬಿರುವರು. ಅವರ ಸಮಕಾಲೀನರೂ ಭಕ್ತ 


೪೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಜಟೆ ಉಂ 


ಶ್ರೇಸ್ಕರೂಆದ ಶ್ರೀ ಪುರಂದರದಾಸರು ಕನಕದಾಸರ ಮಹಿಮೆಯನ್ನು ಬಣ್ಣಿ ಸುವ 
ಬು ಡಾ? ಹಾಡನ್ನೆ € ಹಾಡಿರುವರು. 


ಕನಕದಾಸನಮ್ಯಾಲೆ ದಯಮಾಡಲು ವ್ಯಾಸ 
ಮುನಿಯ ಮಠದವರೆಲ್ಲ ದೂರಿಕೊಂಬುವರು "ಪ 


ತೀರ್ಥನನು ಕೊಡುವಾಗ ಕನಕನನು ಕರೆಯೆನಲು 1 

ಧೂರ್ತರಾಗಿದ್ದ ವಿದ್ವಾಂಸರೆಲ್ಲ॥ 

ಸಾರ್ಥಕಾಯಿತು ಇವರ ಸನ್ಯಾಸಿತನವೆಲ್ಲ | 

ಪೂರ್ತ್ಯಾತೆಂದೆನಲು ಯತಿಯು ನಗುತಿದ್ದ IH ol 


ಮರುದಿನ ಅವರವರ ಪರೀಕ್ಷಿಸಬೇಕೆಂದು | 

ಕರೆದು ವಿದ್ವಾಂಸರನು ಕನಕಸಹಿತ ॥ 

ತ್ವರಿತದಲಿ ಕರದಲ್ಲಿ ಕದಳೀಫಲ ಕೊಟ್ಟು ಯಾ । 

ರಿರದ ಸ್ಥಳದಲ್ಲಿ ಮೆದ್ದು ಬನ್ನಿರೆನಲು | ॥ ೨॥ 


ಊರಹೊರಗೆ ಹೋಗಿ ಬೇರೆಬೇರೆ ಕುಳಿತು | 

ತೋರದಲೆ ಎಲ್ಲರೂ ಮೆದ್ದು ಬರಲು ॥ 

ತೋರಲಿಲ್ಲವು ಎನಗೆ ಏಕಾಂತಸ್ಥಳವೆನುತ 

ಸಾರಿ ಕದಳೀಫಲವ ತಂದು ಮುಂದಿಟ್ಟಿ NT 


ಡಿಂಭದೊಳು ಶಬ್ದ ವಾಗಾದಿ ಶ್ರ್ರೋತ್ಸ ಗಳಲ್ಲಿ | 

ಇಂಬಾಗಿ ತತ್ತೆ ಶಕೆಲ್ಲ ಗ್‌ ॥ 

ತಿಂಬುವದು ಹ್ಯಾಂಗೆನುತ ವ್ಯಾಸರಾಯರ ಕೇಳೆ | 

ಸಂಭ್ರಮದಲವರೆಲ್ಲ ಕುಳಿತು ಕೇಳಿದರು HN 


ಕರದಲ್ಲಿ ಮೂರ್ತಿಯನು ಪಿಡಿದು ಕೇಳುತ್ತಿರಲು | 

ಅರಿಯದ ಜ್ಞಾನದಲಿ ಪೇಳುತಿರಲು ॥ 

ತ್ವರದಿ ಕನಕನು ಬಂದು ವಾಸುದೇವನ ರೂಪ | 

ಪರಬೊಮ್ಮ ಪುರಂದರಾವಿಠಲನೆಂದು ಹೇಳಿದನು I ೫॥ 


ಪೂ ಪದ್ಯವು ಕನಕನ ಜಾ 2್ಲಾನವನ್ನು ಬಣ್ಣಿ ಸವುದಲ್ಲದೆ, ಕನಕನ ಬಗೆಗಿದ್ದ 

ಕಾಲದ ಭಾಸೆ ಚಿತ್ರ ವನ್ನೂ ಚಿತ್ರಿ ಸುತ್ತ ದೆ. ಹುರುಳನ್ನರಿಯದ ಮಡಿ 
ತೊಂದರೆ ಕೊಟ್ಟಂತೆ ತಕ್ಕ ಆದರೆ ಜ್ಞಾನಿಗಳಾದ ವ್ಯಾಸ 
ರಾಯರು ಕನಕನ ಯೋಗ್ಯತೆಯನ್ನರಿತು ಅವನನ್ನು ಪರೀಕ್ಷೆಗೆ ಒಳಪಡಿಸಿ 
"" ಹನಕನು ಸಾಮಾನ್ಯನಲ್ಲ, ಮಹಾಮಹಿಮನು, ಅಪರೋಕ್ಷ ಜ್ಞಾನಿಯು'' 
ಎಂಬುದನ್ನು ಜಗತ್ತಿನ್ಯನಿದರ್ಶನಕ್ಕೆ ಕಂಡರು. ಸುಜೀವಿಗಳೆಲ್ಲರೂ ಮೋಕ್ಸಕ್ಕೆ 
ಯೋಗ್ಯರು, ಪರಮಾತ್ಮನ ಸಾಕ್ಟಾತ್ಪಾರಕ್ಕೆ ಅರ್ಹರು, ಅನಕೋಕ್ಷ 


ಕನಕದಾಸರ ಮುಂಡಿಗೆಗಳು ೪೯ 


ಜ್ಞಾನವು ಕೆಲವೇ ಜಾತಿಗಳಿಗಷ್ಟೇ ಮಾಸಲಾಗಿಲ್ಲ'' ಎಂದು ಸಾರಿದರು. 
ಶ್ರೀಮದಾಚಾರ್ಯರು ಸುಜೀವಿಗಳೆಲ್ಲರೂ ಮೋಕ್ಸಕ್ಕೆ ಯೋಗ್ಯರು ಎಂದು ಹೇಳಿದ 
ಮಾತಿನ ಸ ಸತ್ಯತೆಯನ್ನು ಕನಕನ ಉದಾಹರಣೆಯಿಂದ ತೋರಿಸಿಕೊಟ್ಟರು. ಈ 
ಸಿದ್ಧಾಂತವು ಜಗತ್ತಿಗೆ ಮತ್ತೊಮ್ಮೆ ಬೆಳಕು ಕೊಟ್ಟಿ ತು. 

೪. ಕನಕನು ಕಾಜ ಎಪಿಕ್‌ ಜ್ಞಾನಿಯೂ ಇದ್ದ ೦ತೆ ರಸಿಕ 
ಕವಿಯೂ ಪಂಡಿತನೂ ಎಂಬುದಕ್ಕೆ ಅವನ ಮೋಹನತರಂಗಿಣಿ, "ನಳಚರಿತ್ರಿ, 
ವೇದಾಂತದ ಹಾಡುಗಳೇ ಸಾಕ್ಷಿ. "ಬರೆಹವನು ಅರಿಯೆ ನಾ' ಎಂಬ ಅವನ 
ನುಡಿಯು ಅಹಂಕಾರದ ಖಂಡನೆಗೆ ಆಡಿದ ಮಾತು. ಶ್ರೀ ವ್ಯಾಸರಾಜರು, 
ಕುಮಾರವ್ಯಾಸ ಮೊದಲಾದವರೆಲ್ಲರೂ ಹೀಗೆಯೇ ಹೇಳಿಕೊಂಡಿರುವರು. 

೫. ಆಸ್ತಿ ಕೃಬುದ್ಧಿ ಯನ್ನೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನೂ ಆತ್ಮಾನು 
ಭವವನ್ನೂ ಜನಸಾಮಾನ್ಯರಲ್ಲಿ ಪ್ರಸಾರಮಾಡಲು ಹೊರಟಿ ಕನಕದಾಸನು 
ಮಹಾ ಮಹಾ ವಿದ್ವಾಂಸರನ್ನೂ ದಿಗಿಲುಗೊಳಿಸುವ ಹಾಡುಗಳನ್ನು ಹಾಡಿರು 
ವುದೇಕೆ? "ಕನಕನನ್ನು ಕೆಣಕಬೇಡ, ಕೆಣಕಿ ತಿಣಕಬೇಡ' ಎಂಬ ಗಾಡೆಯು ಏಕೆ 
ಉಂಟಾಯಿತು?--ಎಂಬ ಪ್ರ ಶ್ಲೆಯು ಉದ್ದ ಸವಿಸುವುದು. "ಕನಕನ ಮುಂಡಿಗೆ 
ಗಳು? ಎಂದು ಇಂತಹ ಜು ಪ್ರಸಿದ ಸ ವಿರುವುವು. ಕಟ್ಟಿಗೆಯ ದೊಡ್ಡ 
ತೊಲೆಯು (ಮುಂಡಿಗೆಯು) ಎತ್ತಲು ಕ ಸುಲಭಸಾಧ್ಯವಲ್ಲವೋ ಹಾಗೆಯೇ 
ಕನಕನ ಈ ಜಾತಿಯ ಹಾಡುಗಳನ್ನು ಸುಲಭವಾಗಿ ಅರ್ಥಮಾಡಲು ಸಾಧ್ಯ 
ವಿಲ್ಲೆಂದೇ ಇವುಗಳಿಗೆ ಮುಂಡಿಗೆಗಳೆಂದು ಕರೆದಿರುವರು. ಕನಕನು ಪಂಡಿತರನ್ನು 
ಎಚ್ಚರಿಸಿದುದನ್ನು ನೋಡಿದರೆ ಇಂತಹ ಹಾಡುಗಳನ್ನು ಹಾಡಿದುದರಲ್ಲಿ ಅಚ್ಚರಿ 
ಯೇನಿಲ್ಲ. ಈ ಪದ್ಧತಿಯು ನಮ್ಮ ಪ್ರಾಚೀನ ಕನಿಗಳಲ್ಲೆಲ್ಲ ಕಂಡುಬರುತ್ತದೆ. 
ಅಭಿನವಪಂಪನ "ದನಮಂ ಕಡಿಕಡಿದು ಬಸದಿಗೆಳೆಯುತ್ತಿರ್ಹರ್‌' ಎಂಬ 
ಸಮಸ್ಯಾಪೂರ್ತಿಯೂ, ಕುಮಾರವ್ಯಾ ಸನ "ವೇದಪುರುಷನ ಸುತನ ಸುತನ ಸ 
ಹೋದರನ ಮೊಮ್ಮಗನ ಮಗನ ಷ್ಟ | ಳೋದರಿಯ ಮಾತುಳನ ಕು 
ಭುಜಬಲದಿ ॥' ಎಂಬ ಪದ್ಯವೂ ಇದೇ ವರ್ಗಕ್ಕೆ ಸೇರಿದನೆಂದು ಹೇಳಬಹುದು. 
ಕನಕನೂ ಇದೇ ಬಗೆಯಾಗಿ ಪಂಡಿತರನ್ನು ತಲೆ ತುರಿಸಿಕೊಳ್ಳಲು ಹಚ್ಚುವ ಕೆಲವು 
ಹಾಡುಗಳನ್ನು ಮಾಡಿರುವನು. ಅವುಗಳ ಅಭ್ಯಾ ಸವು ನಮ್ಮಲ್ಲಿ ಇನ್ನೂ ಆಗ 
ಬೇಕಾಗಿದೆ. 

೬. ಇಂತಹ ಹಾಡು ನಳ ಬಗೆಗೆ ನಿಚಾರಮಾಡಿದಕೆ ಕೆಳಗಿನ ನಿಚಾರಗಳು 
ಎದುರು ನಿಲ್ಲುತ್ತವೆ. 

(೧) ಕೆಲವು ಪಾಂಡಿತ್ಯಪ್ರದರ್ಶನಕ್ಕಾಗಿ ಇರಬೇಕು. (೨) ಇನ್ನೂ 
ಕೆಲವು ಪಾಂಡಿತ್ಯಸರೀಕ್ಸೆಗಾಗಿಯೂ ಇದ್ದಂತೆ ಕಾಣುತ್ತವೆ. (೩) ಮತ್ತೆ 


ಕೆಲವು ಬುದ್ಧಿ ಪೂರ್ವಕವಾ ಗಿ ಗುಹ್ಯಭಾಷೆಯಲ್ಲಿ ಹೇಳಿದಂತೆ ಅನಿಸುವುದು. 


೫೦ ಕನಕದಾಸ ಪ್ರಶಸ್ತಿ ಗ್ರಂಥ 


(೪) ಕೆಲವೊಮ್ಮೆ ಜ್ಞಾನಿಜ್ಞಾನಿಗಳ ಆಂತರಿಕ ಭಾಷೆಯಾಗಿ ಹೊರಹೊಮ್ಮಿದ್ದನ್ನೂ 
ಕಾಣಬಹುದು. (೫) ಆತ್ಮಾನುಭವ ಹಾಗೂ ತತ್ವಜ್ಞಾನವನ್ನು ವಿವರಿಸಿದ್ದನ್ನು 
ನೋಡಬಹುದು. : (೬) ಪಂಡಿತರನ್ನೂ ಪೌರಾಣಿಕರನ್ನೂ ಕೆಣಕಿದ ಕೆಲವು 
ಹಾಡುಗಳನ್ನೂ ಕಾಣಬಹುದು. ಈ ಎಲ್ಲ ಜಾತಿಯ ಹಾಡುಗಳನ್ನೂ ಕನಕನು 
ಹಾಡಿದ್ದಾನೆ. ಇವೇ ಕನಕನ ಮುಂಡಿಗೆಗಳು. ಇವುಗಳಲ್ಲಿ ನನಗೆ ಅರ್ಥವಾಗಿವೆ 
ಎಂದು ತಿಳಿದುಕೊಂಡ ಕೆಲವನ್ನು ಇಲ್ಲಿ ವಿವರಿಸುವೆ. ತಪ್ಪಿ ದ್ದನ್ನು ಬಲ್ಲವರು 
ತಿಳಿಸುವ ಕೃಪೆಮಾಡಬೇಕು. 

2 ತತ್ವಜ್ಞಾನದ ಹಾಡುಗಳನ್ನು ತಿಳಿದುಕೊಳ್ಳು ವಾಗ ಕನಕನ ತತ್ವಜ್ಞಾನ 
ಯಾವುದು ಎಂಬ ಪ್ರಶ್ನೆಯು ಉದ್ಭವಿಸುವುದು. ಈ ಬಗೆಗೆ ವಿದ್ವಾಂಸರಲ್ಲಿ 
ಮತಭೇದವಿದೆ. ಕೆಲವರು ಶ್ರೀವೈಷ್ಣವಪಂಥವೆಂದೂ ಕೆಲವರು ಮಾಧ್ವ 
ಸಂಪ್ರದಾಯವೆಂದೂ ಹೇಳುವರು. ಮೋಹನತರಂಗಿಣಿಯನ್ನು ಬರೆದ ತರುಣ 
ಕನಕನು ರಸಿಕನೂ ಅಹುದು, ಅಪರೋಕ್ಷ ಜ್ಞಾನಿಯಾದ ಇಳಿ ವಯಸ್ಸಿನ 
ಕನಕನು ವಿರಾಗಿಯೂ ಅಹುದು, ಎಂದು ಹೇಳಲು ಬರುವಂತೆ, ಭಕ್ಕನಾದ 
ಕನಕನು ಮೋಹನತರಂಗಿಣಿಯಲ್ಲಿ ""ರಾಮಾನುಜಾಗಮವ ಸ್ಮರಿಸಿ ಮನೋನು 
ರಾಗವನಾಂತು ಕೃತಿಯ ಬಿತ್ತರಿಸುವೆ?' (ಸ. ೨೬, ಸ. ೨) ಎಂದು ಹೇಳಿದಂತೆ 
ರಾಮಾನುಜ ಪಂಥೀಯ. * - - ಇರಬಹುದು. ಇಳಿ ವಯಸ್ಸಿನಲ್ಲಿ ಶ್ರೀ ವ್ಯಾಸ 
ರಾಯರ ಹಾಗೂ ಶ್ರೀ ವಾದಿರಾಜರ ಸಾನ್ನಿಧ್ಯದಿಂದ ಪರಿವರ್ತನೆಯಾಗಿ 
ವೈಷ್ಣವನಾಗಿದ್ದರೆ ಆಶ್ಚರ್ಯವೇನಲ್ಲ. ಘು ದೃಷ್ಟಿಯಿಂದಲೇ ಅವನ ಕವನಗಳ 
ಕಡೆಗೆ ನೋಡಬೇಕು. ವ್ಯತ್ಯಾಸಗಳು ಬಂದರೆ ಮೇಲಿನಂತೆ ಸಮನ್ವಯ ಮಾಡಿ 
ಕೊಳ್ಳೆ ಬೇಕು. 


ಜಾ 


ಮುಂಡಿಗೆಗಳನ್ನು ನೋಡಿ-- 
ಈ ಮಂಗಳ ಪದ್ಯವು ಪುರಾಣಗಳ ಆಳವಾದ ಅಭ್ಯಾಸವನ್ನು ಸೂಚಿಸು 
ವ್ರದಲ್ಲದೆ ಪುರಾಣಿಕರ ತಲೆ ಕೆಡಿಸುವುದು. 
ರಾಗ ಸಂರ ತಾಳ. . ** 
ಮಂಗಳಂ ಮಂಗಳಂ ॥ ಪ॥ 


ಅಂಧಕ 'ನನುಜನ? ಕಂದನ? ತಂದೆಯ 

ಕೊಂದನ  ಶಿರದಲಿ ನಿಂದವನ”* 

ಚಂದದಿವಡೆದನ” ನಂದನೆಯಳ* ನಲ 

ವಿಂದಧರಿಸಿದ? ಮುಕುಂದನಿಗೆ Il ol 


: ಧೃತರಾಷ್ಟ್ರ, 2 ಪಾಂಡುರಾಜ, ನ ಧರ್ಮರಾಯ, * ಯಮ, ನ ಈಶ್ವರ, 
* ಚಂದ್ರ, ? ಸಮುದ್ರರಾಜ, * ಲಕ್ಷ್ಮಿ, ವಿಷ್ಣು. 


ಕನಕದಾಸರ ಮುಂಡಿಗೆಗಳು ೫೧ 


ರಥವನಡರಿ*ೌ ಸುರಪಥದಲಿ ತಿರುಗುವ 

ಸುತನಿಗೆ"' ಶಾಪವನಿತ್ತವನ" 

ಖತಿಯನು ತಡೆದನ ಸತಿಯ" ಜನನಿ ಸುತ” 

ಸತಿಯರನಾಳಿದ'”' ಚತುರನಿಗೆ' ॥ ೨॥ 


ಹರಿಯ ಮಗನ" ಶಿರತರಿದನ3* ತಂದೆಯ33 

ಹಿರಿಯ ಮಗನ ** ತಮ್ಮನ3* ಪಿತನ 5 

ಭರದಿಭುಜಿಸಿದನ ಶಿರವಲಿ3" ನಟಿಸಿದ?” 

ವರಕಾಗಿನೆಲೆಯಾದಿಕೇಶವಗೆ ll ೩.॥ 


ಪೌರಾಣಿಕರನ್ನು ದಿಗ್ಬ್ರಮೆಗೊಳಿಸುವ ಇನ್ನೊಂದು ಪದ್ಯ ನೋಡಿ-- 
ರಾಗ ಭೈರವಿ ಅಟತಾಳ 


ರಮಣಿ ಕೇಳಲೆ ಮೋಹನ ಶುಭಕಾಯನ 

ಅಮರನಂದಿತ ರನಿಶತಕೋಟತೇಜನ 

ವಿಮಲಚರಿತ್ರದಿ ಮೆರೆವ ಶ್ರೀಕೃಷ್ಣನ 

ಕಮಲವದನೆ ನೀ ತೋರೆ ರಮಣಿ ॥ ಪ॥ 


ಬಾಯೊಳಗಿಹಳ ಗಂಡನ ನಿಜತಮ್ಮನ" 

ತಾಯ * ಪಿತನ ಮಡದಿಯ" ಧರಿಸಿದನ" 

ಸ್ತ್ರೀಯಳ* ಸುತನ? ಕೈಯಲಿ ಶಾಪಪಡೆದನ” 
ದಾಯಾದ್ಯನ"" ಮಗನ" 

ಸಾಯಕವದು ಕ ತೀವ್ರದಿ ಬರುತಿರೆ ಕಂಡು 
ಮಾಯಾಪತಿ`* ಭೂಮಿಯನೊತ್ತಿ ತನ್ನಯ 

ಬೀಯಗನಃ* ತಲೆಗಾಯಿದಂಥ 

ರಾಯನ ಕರೆದ ತೋರೆ Hol 


ನಾಲಿಗೆ ಎರಡರವನ3 ಭುಂಜಿಸುವನ"" 
ಮೇಲೇರಿಬಹನ ನ ತಂದೆಯು” ಇಹಗಿರಿಯನು 3 
ಲೀಲೆಯಿಂಡಲಿ?" ಕಿತ್ತೆತ್ತಿದ ಧೀರನ 

ಕಾಳಗದಲಿ?? ಕೊಂದನ 


10 ಸೂರ್ಯ, ** ಕರ್ಣ, ಪರಶುರಾಮ, `ರಾಮ, “ಸೀತೆ 1 ಭೂಮಿ 
ದೇವಿ, ್‌ ನರಕಾಸುರ, ' ಹದಿನಾರು ಸಾನಿರ ಗೋಪಿಯರು, ಕೃಷ್ಣ, 
? ಸೂರ್ಯ, 3" ಕರ್ಣ, ?' ಅರ್ಜುನ್ಯ 3* ಪಾಂಡು, "5 ಯುಧಿಷ್ಠಿರ, "* ಭೀಮ, 
25 ವಾಯು, ೫" ಸರ್ಪ, ೫ ಕೃಷ್ಣ. 

1 ಸರಸ್ವತಿ, * ಬ್ರಹ್ಮ, ಜಾಮ, * ಲಕ್ಷ್ಮಿ, ಹ ಸಮುದ್ರರಾಜ್ಕ "ಗಂಗೆ ' ಶಿವ, 
ಪಾರ್ವತಿ, * ಗಣಪತಿ, '' ಚಂದ್ರ, 3 ಸೂರ್ಯ, ' ಕರ್ಣ, ₹ ಸರ್ಪಾಸ್ತ್ರ, ** ಕೃಷ್ಣ, 
1? ಅರ್ಜುನ,'*ಹಾವು,`' ನನಿಲು, **ಸಣ್ಮುಖ, ಶಿ ಕೈಲಾಸ, *'ರಾವಣ್ಯ ರಾಮ, 


೫೨ ಕನಕದಾಸ ಪ್ರಶಸ್ತಿ ಗ್ರಂಥ 
ಲೋಲಲೋಚನೆಯ 3 ಮಾತೆಯ 3* ಪುತ್ರ''ನಣುಗನ 5° 
ಮೇಲುಶಕ್ತಿಗೆ*" ಉರವಾಂತು*" ತನ್ನವರನ್ನು? 
ಪಾಲಿಸಿದಂಥ ದಾತನಹ ದೇವನ 
ಲೋಲೆ ನೀ ಕರೆದು ತೋರೆ ॥ ೨॥ 


ಉರಿಯೊಳು ಜನಿಸಿದವನ 3 ನಿಜತಂಗಿಯ * 

ಶರಗಪಿಡಿದ ಖಳ *ನಣ್ಣನ 5 ತಂಗಿಯ ₹* 

ವರನ?” ತಲೆಯನು ಕತ್ತರಿಸಿದ ಧೀರನ 
ಗುರು'ವಿಷೊಳೂದಿಸಿದನ 

ಶರವ ₹₹ ತಪ್ಪಿಸಿ ತನ್ನ ದಾಸರ್ಗೆ ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

ಉರಗಗಿರಿಯ ಕಾಗಿನೆಲೆಯಾದಿಕೇಶವನ 

ಗರತಿ ನೀ ಕರೆದು ತೋರೆ: . 1 ೩॥ 


ಸಾಧಕನಿಗೆ ಮಾರ್ಗದರ್ಶನ ಮಾಡುವ ಸಾಂಕೇತಿಕ ಮುಂಡಿಗೆಯು-- 
ರಾಗ ಮಖುಖಾರಿ-ರುುಂಷಹೆ ತಾಳ 


ಏನಿಡೆತ್ತಣ ಬಯಕೆ ಎಲೊ ಮಂಕುಜೀವ | 
ನೀನರಿತರೆ ಹೇಳು ನಿಜವಾಗಿ ಎನಗೆ ಪ 


ಎಂಬೆರಡು * ಮಾರುತರು ಎಡೆಎಡೆಗೆ ಬರುತಿರಲು | ~ 
ನೆಂಟಿಕ್ಕೆ ವರು” ಕೂಡಿ ಆಕ್ರಪಿಂಸುತಿಹರು ॥ 

ದಾಂಟುವದಶಕ್ಕ ಎರಡೊಂದು  ಬಳೆಗಳಲಿ | 

ಕಂಟಕದಿ ಕಡುತಾಪದಿಂದ ಬಳಲುವರು HO 


ಆರೆರಡು ದಂತಿಗಳು* ದಾರಿಯೊಳು ನಿಂದಿಹವು | 
ಆರುಮೂರು ತುರುಗಳು? ದಾರಿಗೊಂಡವು ॥ 

ಮೂರೆರಡು ನೀಡಾಡಿ” ಕೋರುವದು ಎನ್ನಾಣೆ | 

ಸಾರಿ ಏನೇನಹುದೆಂಬುದನು ನೋಡು H ೨॥ 


ಪರರನ್ನು ನಿಂದಿಸದೆ ಪರಕೆ? ಯೋಗ್ಯನಾಗಿ | 

ಪರರ ಪಾಪ ನೀ ಕಟ್ಟಕೊಳದೆ ॥ 

ಪರಮಾತ್ಮ ಕಾಗಿನೆಲೆಯಾದಿಕೇತವರಾ ಯ | 

ಪರಹಿತಕೆ ಸಖನೆಂದು ಭಜಿಸೆಲೋ ಮನುಜ Hl 


28 ಸೀತ್ಕೆ 2* ಭೂದೇವಿ, 25 ನರಕಾಸುರ, 26 ಭಗದತ್ತ ಚೆ ವರಾಹಾಸ್ತ್ರ, 
28 ಕೃಷ್ಣ, ೫ ಪಾಂಡವರು, " ದೃಷ್ಟದ್ಯುಮ್ನ, *" ದ್ರೌಪದಿ, 5 ದುಶ್ಯಾಸನ, 
33 ದುರ್ಯೋಧನ, ** ದುಶ್ಶಳ್ಳೆ 55 ಜಯದ್ರಥ, ** ಅರ್ಜುನ, ₹? ದ್ರೋಣ, 5 ಅಶ್ವತ್ಥಾಮ, 
43 ಬ್ರಹ್ಮಾಸ್ತ್ರ. 

1 ದಶೇಂದ್ರಿಯಗಳ ವಿಷಯಗಳು, ಸ ಸಂಚಕರ್ಮೆೇಂದ್ರಿಯಗಳು, ₹ ಈಷಣ 
ತ್ರಯ ಗಳು (ಹೆಣ್ಣು, ಹೊನ್ನು, ಮಣ್ಣು), * ಅಷ್ಟಮದಗಳು, * ನನವಿಧ ಭಕ್ತಿಗಳು 


*`ಸಡ್ರಿಪುಗಳು, ” ಮೋಕ್ಬಕ್ಕೆ. 


ಕನಕದಾಸರ ಮುಂಡಿಗೆಗಳು ೫ಷಿ 


ವೈ ಸ್ಣವಸಿದ್ಧಾಂತದಲ್ಲಿ ಮಹಾದೇವರು ಮನೋನಿಯಾಮಕರು. ಮನಸ್ಸಿನ 
ಸ್ಥಿತಿಯನ್ನು ಬಹು ಸುಂದರವಾಗಿ:ವರ್ಣಿಸಿದ ಪದವಿದು: 


ರಾಗ ಸೌರಾಷ್ಟ್ರ-ಅಟ ತಾಳ 


ಫೆಂಪುಮೂಗಿನ" 


ಪಕ್ಕಿ ತಂಪಿನೊಳಿರುವದು"” | 
ನೆಂಪು ಬಲ್ಲವರು ಪೆ 


3 
ಳಿ 
ಹಂಪೆಯ ಪಿರೂಪಾಕ್ಟಲಿಂಗನಲ್ಲಿ | | 

ರುಂಂಪಿಯನಾಡುತಿದೆ8₹ ॥ ಅ, ಸ॥ 


ಆರು ತಲೆಯು * ಹದಿನಾರು ಕಣ್ಣು ಗಳುಂಟು | 

ಮೂರು ಮೂರು ನಾಲಿಗೆ ॥ 

ಬೇರೆ ಹನ್ನೆರಡು ಕಣ್ಣು ಕಿನಿಗಳುಂಟು'" | 

ಸೇರಿತು ತೆಂಕಲಾಗೆ* H ol 


ಬಲೆಯ ಬೀಸಿದರು ಸಿಕ್ಕದು ಆ ಮೃಗ 

ಜಲದೊಳು ತಾನಿಲ್ಲದು ॥ 

ನೆಲನ: ಮೇಲಿರುವದು? ನಿಂತರೆ ಸಾವುದು "| 
ಕುಲಡೊಳಗಾಡುತಿದೆ ಬ... 


ಸಕಲ ಕಲೆಯು ಬಲ್ಲ ಸೀತಳ ಮಲ್ತಿಗೆ | 

ಬೇರೆ ಬೇರೆನಬಹುದು* ॥ 

ಚೆನ್ನಕೇಶವನಲ್ಲಿ ಕೃಪೆಯಂಂಂಟಾದರೆ | 

ಅಲ್ಲುಂಟು ಇಲ್ಲಿಲ್ಲವೆ ll 2 


: ರಜೋಗುಣಕಾರ್ಯದಲ್ಲಿ ತೊಡಗಿದ ಮನಸ್ಸು.  * ಉಲ್ಲಾಸದಲ್ಲಿರುವುದು. 
3 ರುದ್ರದೇವರ. ಸುತ್ತಲೂ  ರೋಂಕರಿಸುತ್ತಿರುವದು. * ಪಂಚೇಂದ್ರಿಯಗಳು 
(ಜ್ಞಾನೇಂದ್ರಿಯ) ಹಾಗೂ ಮನ ಇನೇ ಸಿರಸ್ಸು.  ಪಂಚಜ್ಞಾನೇಂದ್ರಿಯ, ಪಂಚ 
ಕರ್ಮೇಂದ್ರಿಯ, ಪಂಚತನ್ಮಾತ್ರಗಳು ಹಾಗೂ ಆತ್ಮಾ, ಈ ಹದಿನಾರು ಕಣ್ಣುಗಳು. 
9 ಸಾತ್ತಿಕ, ರಾಜಸ, ತಾಮಸ ಗುಣಗಳ ತ್ರಿಪುಟಿಯಿಂದ ಉಂಟಾದ ೯ ವಿಧದ 
ವಾಗ್ವ್ಯಾಪಾರ ಉಳ್ಳುದು. " ಪಾರಲೌಕಿಕಜ್ಜಾನಸಾಧನಭೂತವಾದ ಕಣ್ಣು ಕಿನಿಗಳಂತೆ 
ಇರತಕ್ಕ ೪ ವೇದ, ೬ ಶಾಸ್ತ್ರ, ಇತಿಹಾಸ ಹಾಗೂ ಪುರಾಣ ದರ್ಶನೀಯವಾದಾಗ ಕಣ್ಣುಗಳು, 
ಶ್ರೋತೃವಾದಾಗ ಕಿವಿಗಳು. * ಪರಮಾತ್ಮನಲ್ಲಿ ಶಾಂತವಾಗುನದು. ದೇಹದಲ್ಲಿ. 
29 ಭಗವನ್ನಿಷ್ಮವಾದರೆ ಅಹಂಕಾರನಾಶವಾಗುವದು. '' ದೇಹದೊಳಗೆ, '* ಅನೇಕ 


ಜನ್ಮಗಳಲ್ಲಿ ಸಂಸ್ಕಾರಪಡೆದ ಸುಮನಸ್ಸು. 38 ವಿವಿಧ. 


೫೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಸಕೃದ್ಧರ್ಶನಕ್ಕೆ ಅತ್ಯಂತ ವಿರುದ್ಧವಾಗಿ ಕಾಣುವ ಈ ಪದ್ಯದಲ್ಲಿಯ ಮಾತು 
ಗಳನ್ನು ವಿಚಾರಮಾಡಿ ನಿಜಾರ್ಥವನ್ನು ತಿಳಿದಾಗ ಕನಕನ ಬಹುಶ್ರುತತ್ವವೊ 
ಪಾಂಡಿತ್ಯವೂ ವ್ಯಕ್ತವಾಗಿ ಆನಂದವಾಗುವುದು. 


ರಾಗ ಕಾಂಭೋದಿ-ರೂಪಕ ತಾಳ 


ಸಹಜನಿದು ಈ ನುಡಿಯು ಸಟಯ ಮಾತಲ್ಲ | 
ಮಹಿಯೊಳಗೆ ಪೇಳುನೆನು ವಿಹಿತವಾಕ್ಯಗಳ ॥ ಪ॥ 


ಶ್ರುತಿಶಾಸ್ತ್ರಪುರಾಣಗಳ ಓದುವನೆ ಶೂದ್ರ" | 
ಅತಿಥಿಗಾದರಿಸುವವನೆ ಅತಿಲುಬ್ಬನು” ॥ 

ಪ್ರತಿದಿವಸ ಸಂಧ್ಯಾನನನು ಮಾಡುನನೆ ಪಾಪಿ” | 
ಪತಿಯಾಜ್ಞೆಯಿಂದಿಹಳೆ ಪರಮುಪಾತಕಿಯುಂ * Hot 


ದಾನಧರ್ನುಂಗಳನು ಬಿಡುವನೇ ಧರ್ಮಾತ್ಮ₹` 
ಮಾನಾಭಿಮಾನವನು ಹಿಡಿದವನೆ ಯೋಗಿ ॥ 

ಪ್ರಾಣಿಗಳ ಹಿಂಸೆಯ ಮಾಡುವನೆ ಸುಜ್ಞಾನಿ A 

ದೀನ ಸಜ್ಜನರ ಕೆಡಿಸುವವನೆ ಸತ್ಪುರುಷಕ ॥ ೨॥ 


ಕೆರೆಕಟ್ಟೆ ಪೂದೋಟ ರಚಿಸುವವನೆ ದ್ರೋಹಿ" | 
ಗುರುಹಿರಿಯರ ಬೈವನನೆ ಶಿಷ್ಟ! ॥ 
ಸಿರಿಕಾಗಿನೆಲೆಯಾದಿಕೇಶವನ ಚರಣವನು | 

ನಂಬುವನೆ ಅವಿಚಾರಿ ಪುರುಷ" ll ೩॥ 


| ಶೂದ್ರ ೯ ಶುಚಃ ದ್ರವಶೀತಿ ಶೂದ್ರ. ಶುಚಃ - ಶೋಕಮಯವಾದ ಸಂಸಾರ 
ದಿಂದ, ದ್ರವತೀತಿ ಇ ದೂರಹೋಗುವವ (ಛಾಂದೋಗ್ಯ ಉ.), ಶ್ರುತಿಶಾಸ್ತ್ರ ಪುರಾಣಗಳ. 
ಅಧ್ಯಯನದಿಂದ ಪಾಪಗಳನ್ನು ತ್ಯಜಿಸಿ ದೂರವಾಗುವ. 

4 ಅತಿಥಿಸತ್ಕಾರದಿಂದ ಧನ ವೆಚ್ಚವಾದರೂ ಪುಣ್ಯದಲ್ಲಿ ಆಶೆಯಂಳ್ಳವ. 

* ಫಾಪಗಳು ನಾಶವಾಗಲಿ ಎಂಬ ಅನುಸಂಧಾನದಿಂದ ಸಂಧ್ಯಾದಿ ಕರ್ಮಗಳನ್ನು 
ಮಾಡುವ, ಪಾಪಾನುಸಂಧಾನ ಉಳ್ಳವ. 

* ಪಾತಯತೀತಿ_- ಪಾತಕಿ. ಪಾತಿವ್ರತ್ಯ ಪ್ರಭಾವದಿಂದ ಪಾತಕಿಗಳನ್ನು ಕೆಡವತಕ್ಕಳು. 

ಕ ದಾನಧರ್ಮಗಳ ಫಲಾಪೇಕ್ಸೆ ಬಿಟ್ಟವನು ಧರ್ಮಾತ್ಮ. 

5 ಮಾನ = ಜ್ಞಾನ, ಅಭಿಮಾನ - ಶ್ರೇಯಸ್ಕರ ಬುದ್ಧಿ ಇವುಗಳುಳ್ಳವನೇ ಯೋಗಿ. 

4 ಪರಮಾತ್ಮನ ಪೂಜಾರೂಪವಾಗಿ ಹಿಂಸೆಮಾಡತಕ್ಕನನು ಸುಜ್ಞಾನಿ. (ಗೀತೆ) 

8 ಸಜ್ಜನರ ದೈನ್ಯವೃತ್ತಿಯನ್ನು ಮಾಡುವವನೇ ಸತ್ಪುರುಷ, 

* ಕೆಕ್ಕಿ ಕಾಲುವೆ ಮೊದಲಾದವುಗಳನ್ನು ಕಟ್ಟಸಿ, ಅವುಗಳನ್ನು ಪಯೋಗಿಸುವವರ. 
ಪುಣ್ಯವನ್ನು ಅವರಿಗೆ ತಿಳಿಯದಂತೆ ಹರಣಮಾಡುವವನಾದ್ದರಿಂದ ದ್ರೋಹಿ. 

19 ಗುರುಹಿರಿಯರ ಶಾಸ್ತ್ರ ಅಸಮ್ಮತವಾದ ದೋಷಗಳನ್ನು ಬೈಲಿಗೆಳೆಯುವನ ಶಿಷ್ಟ. 

3. ಪರಮಾತ್ಮನಲ್ಲಿ ಸರ್ವಸಮರ್ಪಣ ಮಾಡಿ ಶಾಂತನಾದವ ಅ-ನಿಚಾರಿ. ಅಕಾರ 


ವಾಚ್ಯನಾದ ಪರಮಾತ್ಮನ ವಿಚಾರ ತಿಳಿದ ಪುರುಷ. 
/ 


ಕನಕದಾಸರ ಮುಂಡಿಗೆಗಳು ೫೫ 


ಮೇಲಿನ ಪದ್ಯಕ್ಕೆ ಬೇರೆ ಕೆಲವರು ಸುಲಭವಾಗಿ ಇನ್ನೊಂದು ರೀತಿಯಿಂದ 
ಅರ್ಥ ಹೇಳುತ್ತಾರೆ. ಶಾಸ್ತ್ರಪುರಾಣಾದಿಗಳನ್ನು ಓದುವವನು ಶೂದ್ರನೇ? ಅಂದರೆ 
ಅಲ್ಲ ಎಂಬ ಅರ್ಥ. ಹೀಗೆಯೇ ಎಲ್ಲವನ್ನೂ ಪ್ರಶ್ನಿಸಿ ಅರ್ಥ ಹೇಳುವುದುಂಟು. 
ಆದರೆ ಮೊದಲಿನ ಅರ್ಥದ ಸ್ವಾರಸ್ಯವು ಇದರಲ್ಲಿ ಬರಲಾರದು. 

ಮುಕ್ತಜೀವಿಯ ಸ್ಥಿತಿಯನ್ನೂ ಜೀವನದ ಸ್ವರೂಪವನ್ನೂ ಪರಮಾತ್ಮನ 
ಲಕ್ಷಣವನ್ನೂ ಜೀವನಿಗೆ ಉಪದೇಶವನ್ನೂ ಮಾಡುವ ಕೆಳಗಿನ ಪದ್ಯವು ಶ್ರುತಿ 
ಶಾಸ್ತ್ರಗಳಿಂದ ಕೂಡಿದ ಅಮೂಲ್ಯವಾದ ಪದ್ಯ. 
ರಾಗ ಸೌರಾಷ್ಟ್ರ-ಛಾಪು ತಾಳ 


(೧) ಮುತ್ತುಗಳಾ ಹಣ್ಣು ಕಾಯಾದ ಬಳಿಕಿನ್ನು | 
ಮತ್ತೊಂದು ಚೋದ್ಯ ಕೇಳಿ ॥ 
ಚಿತ್ರದ ಹೂವಿನ ಹವಳ ಕಾಯಾಗುವ | 
ಅರ್ಥವು ತಿಳಿದು ಪೇಳಿ 1 ೧॥ 


(೨) ಸುಟ್ಟಿ ಬೀಜವ ಬಿತ್ತಿ ಬೆಳೆಯಲಾರದ ಕಾಯಿ | 
ಬೆಟ್ಟಿ ದಿ ಸಾರವನು ॥ | 
ತೊಟ್ಟು ಇಲ್ಲದ ಹಣ್ಣು ಮುಟ್ಟಿ ಕೊಯ್ವನು ಒಬ್ಬ 
ಹುಟ್ಟು ಬಂಜೆಯ: ಮಗನು ॥ ೨॥ 


(4) ಒಣಗಿದ್ದ ಮರನೇರಿ ಹಣ್ಣು ಕಾಯನು ಮನ | 
ದಣಿಯದೆ ಮೆದ್ದಿಳಿದ | 
ರಣದಲ್ಲಿ ತಲೆಹೊಯನ್ನು ರುಂಡವು ಬೀಳಲು ॥ 
ಹೆಣನೆದ್ದು ಕುಣಿದಾಡಿತು | ೩॥ 


(೪) ಕಣ್ಣಿಲ್ಲದಾತನು ಕಂಡುಸಿಡಿದ ಮೃಗ | 
ಕೈಯಿಲ್ಲದಾತ ನೆಟ್ಟಿ ॥ 
ಮಣ್ಣಲಿ ಹೊರಳುವ ಕಾಲಿಲ್ಲದಾತನು ॥ 
ಗಣ್ಯವಿಲ್ಲದೆ ನಿಡಿದ ॥೪॥ 


(೫) ಎಲ್ಲರೂ ಕೇಳರಿ ಕನಕ ಹೇಳಿದ ಮಾತ | 
ಎಲ್ಲರೂ ಗ್ರಹಿಸಿಕೊಳ್ಳಿ | 


ಬೆಳ್ಳಿ ಕಣ್ಣಿ ನವರೆ ತಿಳಿಯಲಾರದ ಮಾತು | 


ಬಲ್ಲಾದಿಕೇಶವನು H ೫॥ 


ವಿನರ 
(೧) ಮುತ್ತುಗಳು ಇ ಮುಕ್ತರು. ಜೀವವು ಪರಿಪಕ್ವವಾಗಿ ಮುಕ್ತವಾದ 
ಬಳಿಕ ಮತ್ತೆ ಕಾಯವನ್ನು (ದೇಹ) ಹೊಂದಿದಾಗ ಅದರ ಮಹತ್ವವನ್ನು ಕೇಳಿರಿ. 


೫೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಪುಷ್ಪ - ಐಹಿಕ ಫಲ, ಕಾಯಿ - ಮೋಕ್ಸಫಲ (ಇವು ವೈದಿಕ ಶಬ್ದಗಳಲ್ಲಿ ಉಪ 
ಯೋಗಿಸುವ ಅರ್ಥ). ಸಾಧಕನಾದ ಜೀವನಿಗೆ, ಚಿತ್ರದ ಪ್ರತೀಕವೇ ಧ್ಯಾನಾದಿ 
ಸಾಧನಗಳಿಂದ ಫಲಪುಷ್ಪ ಕೊಡುವಾಗ ಮುಕ್ತನಾಗಿ (ಸಕಲ ಸಂಸಾರಬಂಧನ 
ಗಳಿಂದ ಮುಕ್ತನಾದ) ಸಾಕ್ಲಾತ್‌ ಪರಮಾತ್ಮನನ್ನೇ ಧ್ಯಾನಿಸುವ ದೇಹಧಾರಿ 
ಯಾದವನ ಕೇಳುವುದೇನು? ಅರ್ಥಾತ್‌ ಆ ಮುಕ್ತನು ಅತಿಶಯಾನಂದದಿಂದ 


ಕುಣಿದಾಡುವನು ಎಂದರ್ಥ. 

(೨) ಸುಟ್ಟ = ಸಕಲ ಬಂಧನದ ಪರೆಗಳನ್ನು (ಅವರ್ಣ) ಕಳೆದುಕೊಂಡ 
ಜೀವನು: 
ಸಾಧನದಿಂದ ಸಕಲ ದೋಷಗಳನ್ನು ಕಳೆದುಕೊಂಡ ಜೀವನು ಸಂಸಾರದಲ್ಲಿ 
ಮರಳಿ ಬರುವುದಿಲ್ಲ. (ಬೆಳೆಯಲಾರದ ಕಾಯಿ ಮೋಕ್ಷವನ್ನು ಪಡೆದು ಬೆಟ್ಟದಿ) 
ಅಲ್ಲಿ ಆನಂದದ ಅಮೃತವನ್ನು ಅದರ ಒಂದು ಹನಿಯನ್ನೂ ಬೀಳಗೊಡಡೆ. 
ಸೇವಿಸುತ್ತಿರುವ ಪರಿಪಕ್ವ ಜೀವನವನ್ನು (ಹಣ್ಣು) ಹುಟ್ಟುಬಂಜೆಯ ಮಗನಾದ. 
ಪರಮಾತ್ಮನು ಆ ಹಣ್ಣನ್ನು ಕೊಯ್ಯುವನು. ಅಂದರೆ ಅನುಗ್ರಹಿಸುವನು, 
ತನ್ನಲ್ಲಿ ಸಂಗ್ರಹಿಸುವನು. | 

ಪರಮಾತ್ಮನು ಯಾರಿಗೆ ಮಗನಾಗುವನೋ ಅವರು ನಿಜವಾಗಿಯೂ 
ಅವನ ತಾಯಿಯಲ್ಲ. ಅವಳ ಮಾತೃತ್ವವು ಅನ್ವರ್ಥಕವಲ್ಲ. ಅಂದರೆ ಬಂಜೆ 
ಯೆಂಬರ್ಥ ಅಥವಾ ಹುಟ್ಟುಬಂಜೆಯು ಕೂಡ ಪರಮಾತ್ಮನ ಆರಾಧನೆ 
ಮಾಡಿದರೆ' ಪರಮಾತ್ಮನು ಅವಳಿಗೆ ಮಗನಾಗುವನು ಅಂದರೆ ಲಭ್ಯನಾಗುವನು-- 


ಮಾ ರಕ್ಷತು ನಿಭುಃರ್ನಿತ್ಯಂ ಪುತ್ರೋಹಂ ಪರಮಾತ್ಮನಃ | 


(೩) ಇದರಲ್ಲಿ ಸಾಂಸಾರಿಕ ಜೀವನ ವರ್ಣನೆಯಿದೆ: 

ಶುಷ್ಕವಾದ ದೇಹವನ್ನು ಹೊಂದಿ ಅದರಲ್ಲಿಯ ರಸವನ್ನು ಸೇವಿಸಿ ತೃಪ್ತಿ 
ಯನ್ನು ಪಡೆಯದೆ ಅದಕ್ಕಾಗಿ ತನ್ನ ಶತ್ರುಗಳೊಡನೆ (ಅರಿಷಡ್ಬರ್ಗಗಳೊಡನೆ) 
ಹೋರಾಡುತ್ತ ತನ್ನ ತಲೆಯನ್ನು ಕಳೆದುಕೊಂಡು ವ್ಯರ್ಥವಾಗಿ ಕುಣಿದಾಡುತ್ತದೆ. 
ಆದುದರಿಂದ ಇಂತಹ ಸಂಸಾರದಲ್ಲಿಯ ಆಸಕ್ತಿ ತೊರೆಯಬೇಕೆಂದರ್ಥ. 


(೪) ಪರಮಾತ್ಮನ ವರ್ಣನೆ: 

ಪ್ರಾಕೃತ ಕಣ್ಣು, ಕಿವಿ, ಕಾಲು ಮೊದಲಾದವುಗಳು ಇಲ್ಲದ ಪರಮಾತ್ಮನು 
ಈ ಜೀವನನ್ನು ಅನಾಯಾಸವಾಗಿ ಕಂಡುಪಿಡಿದು ಏನೂ ಶ್ರಮವಿಲ್ಲದೆ ಅವನ. 
ಉದ್ಧಾರಕ್ಕಾಗಿ ಸಂಸಾರದಲ್ಲಿ ನೂಕಿ, ಅವನ ನಿಕಾಸವನ್ನು ಮಾಡುವನು. 
ಸುಜೀವಿಗಳಿಗೆ ಆನಂದವನ್ನು ಕೊಡುವನು. ಇದು ಅವನಿಗೆ ಲೀಲೆಯ 


ಅಪಾಣಿಪಾದೋ ಜನನೋ ಗೃಹೀತ। (ಶ್ವೇತಾಶ್ವತರ. 


ಕನಕದಾಸರ ಮುಂಡಿಗೆಗಳು ೫೭ 


(೫) ಪರಮಾತ್ಮನ ಈ ಜ್ಞಾನವನ್ನು ತಿಳಿದುಕೊಳ್ಳಲು ಜೀವರೆಲ್ಲರೂ 


ಅಧಿಕಾರಿಗಳಾದುದರಿಂದ ಎಲ್ಲರೂ ಗ್ರಹಿಸಿಕೊಳ್ಳಿರಿ, ತಿಳಿದುಕೊಳ್ಳಿರಿ. 


ಬೆಳ್ಳಿಯ ಕಣ್ಣಿನನಗೆ ಅಂದರೆ ಪ್ರಾಕೃತಚಕ್ಸುಗಳಿಗೆ ಅಥವಾ ಬೆಳ್ಳಿ - 
ಬೆಳ್ಳಿಬಂಗಾರ ಧನದಲ್ಲಿಯೇ ಕಣ್ಣುಳ್ಳ (ಆಶೆಯುಳ್ಳ) ವರಿಗೆ ಈ ಜ್ಞಾನವಾಗ 
ಲಾರದು. ಆದುದರಿಂದ ಜ್ಞಾನಚಕ್ಸುನಿನಿಂದ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. 


ಏತಸ್ಯೈವ ಅಸ್ಯ ಸರ್ವೇಪ್ಯಧಿಕಾರಿಣಃ | (ಖಿಲ ಶತಪಥ) 
ಅಂತ್ಯಜ” ಅನಿ ಯೇ ಭಕ್ತಾ ನ ಮಜ್ಞಾನಾಧಿಕಾರಿಣಃ ॥ (ಮಾಧ್ವಭಾಷ್ಯ) 


ಹೀಗೆ ಅನೇಕ ಶಾಸ್ತ್ರಾರ್ಥಗಳನ್ನೂ ಅನುಭವವನ್ನೂ ಜಗತ್ತಿಗೆ ಉಪದೇಶಿಸಿ ಸುಜನ 
ರನ್ನೆಲ್ಲ ಸನ್ಮಾರ್ಗಕ್ಕೆ ಹಚ್ಚಿದ ಕನಕನ ಉಪಕಾರವನ್ನು ಎಷ್ಟು ಸ್ಮರಿಸಿದರೂ 
ತೀರದು. 

ಕನಕನ ಮುಂಡಿಗೆಗಳ ಅಭ್ಯಾಸವು ಆಗಿ ಅವುಗಳಲ್ಲಿ ಅಡಗಿದ ಜ್ಞಾನಾ 
ಮೃತವು ಜನಾಂಗಕ್ಕೆ ದೊರೆತು ಅವರೆಲ್ಲರೂ ಉದ್ಭೃತರಾಗಬೇಕೆಂದೇ ನಮ್ಮ 
ಬಯಕೆ. 

ಪರಮಾತ್ಮನು ವಿದ್ವಾಂಸರಿಗೆ ಬುದ್ದಿಯನ್ನಿತ್ತು ಕನಕನ ಜ್ಞಾನವನ್ನು 
ಹೊರಗೆಡವಲೆಂದು ಪ್ರಾರ್ಥಿಸುವೆ. 


ಕನಕನ ಕಾವ್ಯಗಳಲ್ಲಿ ನವರಸ ಪ್ರತಿಪಾದನೆ 


ಡಾ| ಕೆ. ಕೃಷ್ಣಮೂರ್ತಿ, ಎಂ.ಎ, ಬಿ.ಓ., ಪಿಎಚ್‌.ಡಿ. 
(ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ) 


೧ 
ಕನಕದಾಸರನ್ನು ದಾಸವರ್ಯರೆಂದೂ, ನೀತಿವೈರಾಗ್ಯಬೋಧಕರಿಂದೂ, 
ವಾಗ್ಗೇಯಕಾರರೆಂದೂ ಕೊಂಡಾಡುವವರಿಗೆ ಕಡಿಮೆಯಿಲ್ಲ; ಅವರನ್ನು ಜಾನಪದ 
ಕವಿಗಳೆಂದು ಪುರಸ್ಕರಿಸುವವರೂ ಇದ್ದಾರೆ. ಆದರೆ ಅವರನ್ನು ಕೇವಲ ಸರಸ 
ಕವಿಗಳೆಂದು ಗುರುತಿಸಿ ಅವರ ಅಪಾರ ಸಾಹಿತ್ಯದ ರಸಗ್ರಹಣೆಯ ಕಾರ್ಯ ಇನ್ನೂ 
ನಡೆಯಬೇಕಾಗಿದೆ. 


ಕಾಳಿದಾಸರ ಮನೆಯ ಕೀಳುದಾಸ ನಾನಯ್ಯ 
ಆಳುದಾಸನು ನಾನು ಮೂಳವಾಸ 


ಎಂಬ ಅವರ ಮಾತು ಬರಿಯ ವಿನಿಯೋಕ್ತಿಯಾಗಿರದೆ, ತಾವು ಮಹಾಕವಿ 
ಕಾಳಿದಾಸನ ಸರಸ ಸಾಹಿತ್ಯ ಸಂಪ್ರದಾಯದ ಆರಾಧಕರೆಂಬುದರ ಪರ್ಯಾ 
ಯೋಕ್ತಿಯೂ ಆಗಿದೆ. 

ಕನ್ನಡನಾಡಿನ ಮೂಲೆಮೂಲೆಯಲ್ಲಿಯೂ ಕನಕದಾಸರ "ನಳಚರಿತ್ರೆ', 
"ತಿರುಕನ ಕನಸು', " ಹರಿಭಕ್ತಿಸಾರ”ಗಳು ಬಾಲಕರ ಬಾಯಲ್ಲಿ ನಿಂತು ಅವರ 
ಹೈದಯವನ್ನರಳಿಸುತ್ತಿರುವಂತೆ, ಕನಕದಾಸರ ಜನಪ್ರಿಯ ಹಾಡುಗಳು 
ಮಹಿಳೆಯರ ಗೋಷ್ಠಿಗಳಲ್ಲಿ ಜೀವಂತವಾಗಿ ಇಂದಿಗೂ ಗಾನರಸವನ್ನು ಸ್ರವಿಸು 
ತ್ತಿವೆ; ಜ್ಞಾನದ ಬಾಗಿಲನ್ನು ತೆರೆಯುತ್ತಿನೆ ; ಧ್ಯಾನ ಭಕ್ತಿಗಳ ಮಹಿಮೆಯನ್ನು 
ತೋರಿಸುತ್ತಿವೆ. ಇವುಗಳ ಜನಪ್ರಿಯತೆಗೆ ಮುಖ್ಯ ಕಾರಣವೆಂದರೆ ಕನಕದಾಸರ 
ಮಧುರ ಮೋಹಕ ಶೈಲಿ; ಜೀವನದಿಂದ ನೇರವಾಗಿ ತೆಗೆದುಕೊಂಡ ದೃಷ್ಟಾಂತ 
ಸಾಮತಿಗಳ ಸುಂದರ ಯೋಜನೆ, ಹಾಗೂ ಅವರ ಸೂಕ್ಷ್ಮ ಹಾಸ್ಯಪ್ರವೃತ್ತಿ. 
ಅವರ ಹಾಸ್ಯವು ಜನಜೀವನದ ಅನೀತಿಗಳನ್ನು ತೊಡೆಯಲು ಸಮರ್ಥವಾಗಿದ್ದರೂ, 
ಜನರನ್ನು ಕೆಣಕುವಂತೆ ಕಹಿಯಾಗಿರುವುದಿಲ್ಲ. ಬಾಹ್ಯವೇಷಕ್ಕೂ ಒಳಗಿನ 
ವಿಚಾರಗಳಿಗೂ ತಾಳತನ್ಪಿದಾಗ ಅದನ್ನು ಆ ಕ್ಷಣ ಬಯಲಿಗೆಳೆಯುವ ಅವರ 


ಎ 
ನಿಡಂಬನದೃಷ್ಟಿಗೆ ಹಾಸ್ಯವು ಸಹಾಯಕವಾಗುತ್ತದೆ. 


ಜನನ ಮಾಡಿದರೇನು, ತಪವ ಮಾಡಿದರೇನು, 
ಕಪಟಿಗುಣ ವಿಸರೀಠ ಕಲುಸನಿದ್ದವರು? 


ಕನಕನ. ಕಾವ್ಯಗಳಲ್ಲಿ ನನರಸ ಪ್ರತಿಪಾದನೆ ೫೯ 


ಎಂದು ಆಷಾಢಭೂತಿಗಳನ್ನು ಎಚ್ಚರಿಸುವಾಗ, ಇಲ್ಲವೆ: 


ಸತ್ಯ ಧರ್ಮಗಳೆಲ್ಲ ಎತ್ತ ಪೋದವೊ ಕಾಣೆ 
ಉತ್ತಮರ ಜೀವನಕೆ ದಾರಿಯಿಲ್ಲ. * * * 


ಎಂದು ನಿಟ್ಟುಸಿರೆಳೆಯುವಾಗ, ಅಥವಾ: 


ಅನ್ನವಸ್ತ್ರಗಳಿಂದ ಚೆನ್ನಾಗಿ ಬಾಳುವರ 
ಭಿನ್ನತಂತ್ರವ ಹೂಡಿ ಕೆಡಿಸುತಿಹರು 
ಗನ್ನಗತಕವ ಮಾಳ್ಪ ಗ್ರಾಮಣ್ಯಗಳ ಕಲಿತು 
ಕುನ್ನಿಗಳು ಹೆಚ್ಚಿದರು ಕ್ರೂರ ಫಣಿಯಂತೆ 


ಎಂದು ಹಳ್ಳಿಯ ಜೀವನದ ಹಾಲಿಗೆ ಹುಳಿ ಹಿಂಡುವವರನ್ನು ಜರೆಯುವಾಗ 


ಎಲ್ಲಾರು ಮಾಡು ವುದು-- ಹೊಟ್ಟಿ ಗಾಗಿ, 
ಗೇಣು ಬಟ್ಟೆಗಾಗಿ, 
ತುತ್ತು ಹಿಟ್ಟಗಾಗಿ 


ಶಿ 


ಎಂಬ ಲೋಕ ಸತ್ಯವನ್ನು ಮಂಡಿಸಿ, ಕಡೆಗೆ: 


ಉನ್ನತ ನೆಲೆಯಾದಿಕೇಶವನ ಧ್ಯಾ ನವನು 
ಮನಹುಂಟ್ಟ ಮಾಡುವುದು ಮುಕ್ತಿ ಗಾಗಿ, 
' ಅನಂದಕಾಗಿ 


ಎಂದು ಪರಮಪುರುಷಾರ್ಥದ ಮಹತ್ತ್ವವನ್ನು ಎತ್ತಿ ತೋರಿಸುವಾಗ, ಎಲ್ಲಿಯೂ 
ತಪ್ಪದೆ ಕನಕದಾಸರ ವೈಶಿಷ್ಟ್ಯ ವ್ಯಕ್ತವಾಗುತ್ತದೆ. ಅನುಚಿತ ವರ್ತನೆ, ಅಸಮ 
ವ್ಯವಹಾರ, ವಿಷಮ ವಿಚಾರಗಳು ಎಲ್ಲಿದ್ದರೂ ಇವರ ದೃಷ್ಟಿ ತಟ್ಟನೆ ಅವುಗಳನ್ನು 
ಗ್ರಹಿಸಿ ಕಾವ್ಯಮಯವಾಗಿ ಮೂಡಿಸುತ್ತದೆ. ಈ,ಮನೋಧರ್ಮವನ್ನು ಹಾಸ್ಯ 
ಮಯ ನಾಟಕಕಾರನ ಮನೋಧರ್ಮವೆಂದರೂ ಸಲುತ್ತದೆ. ಈ ಹಾಸ್ಯ ಮನೋ 
ವೃತ್ತಿಯು ಕನಕದಾಸರ ದೇವತಾ ಸ್ತೋತ್ರಗಳಲ್ಲಿಯೂ ತಲೆದೋರುತ್ತದೆ: 
ಮೋರೆ ಕಪ್ಪಿನ ಭಾವ, ಮೊರದಗಲ ಕಿವಿ 
ಕೋರೆದಾಡಿಯನ್ಶಾರನ್ಮು? 


ಎಂದು ಸಾಕ್ಲಾತ್‌ ಗಣಪತಿಯ ಬಗ್ಗೆ ಮತ್ತಾರು ಕೇಳುವ ಸಾಹಸ ಮಾಡಿಯಾರು? 
ಮೇಲ್ನೋಟಕ್ಕೆ ನಿಂಡೆಯಂತೆ ಭಾಸವಾದರೂ, ವಸ್ತುತಃ ಪ್ರಶಂಸೆಯಾಗಿರುವ 
ಈ ಉಕ್ತಿಚಮತ್ಯಾರಕ್ಕೆ " ವ್ಯಾಜನಿಂದೆ' ಅಥವಾ " ನಿಂದಾಸ್ಸುತಿ' ಎಂಬ ಹೆಸರಿನ 
ಅಲಂಕಾರಗಳನ್ನು ನಮ್ಮ ಪ್ರಾಚೀನ ವಿಮರ್ಶಕರೂ ಒಪ್ಪುತ್ತಾರೆ. ಇದೇ 
ಅಲಂಕಾರ ಶ್ರೀಹರಿಯ ಮತ್ಸ್ಯ, ಕೂರ್ಮ, ವರಾಹಾವಶಾರಗಳ ಬಣ್ಣನೆ 
ಯಲ್ಲಿಯೂ ತಲೆಹಾಕಿದೆ : 


೬೦ ಕನಕದಾಸ ಪೃಶಸಿ. ಗಂಥ 


ನೀರ ಪೊಕ್ಕವನೆಂದೆನೆ? ಬೆನ್ನಿನ ಮೇಲೆ 
ಭಾರ ಪೊತ್ತವನೆಂದೆನೆ? ಮಣ್ಣನು ಅಗೆದು 
ಬೇರ ಮೆದ್ದವನೆಂದೆನೆ?--ರಕ್ಕಸನೊಳು 
ಹೋರಿ ಪೊಯ್ದನೆಂದು ಪೊಗಳಿದೆನಲ್ಲದೆ? 


ಸಾಮಾನ್ಯರಾದ ಕ್ಷುದ್ರಜನಗಳ ವರ್ತನೆಯನ್ನು ಕುರಿತು ಹೇಸಿದ 
ದಾಸರಾದರೂ, ತಮ್ಮ ಮಾತಿನಲ್ಲಿ ಪರಿಹಾಸವನ್ನು ಇವರು ಬಿಡರು. ಇವರೇ 
ಪರಮಾತ್ಮನ ಲೀಲೆಯನ್ನು ವಿಶ್ವದಲ್ಲೆಲ್ಲ ಸಾಕ್ಸಾತೃರಿಸಿ ನಿಬ್ಬೆರಗಾದಾಗ ಅದ್ಭುತ 
ರಸದ ಸೆಲೆಯಲ್ಲಿ ತಲ್ಲೀನರಾಗುತ್ತಾರೆ: 


ಬೆಟ್ಟದಾ ತುದಿಯಲ್ಲಿ ಹುಟ್ಟಿರುವ ವೃ ಕ್ಸಕ್ಕೆ 
"ಕೆಟ್ಟಿಯನು ಕಟ್ಟ ನ ಯಾರು? 

ಪುಟ್ಟಿಸಿದ ಸ್ವಾವಿಂ ತಾ ಹೊಣೆಗಾರನಿರುತಿರಲು 
ಘಟ್ಯಾಗಿ ಸಲಹುನನು-- ಇದಕೆ ಸಂಶಯ ಬೇಡ! 


ಭಗನಂತನ ಮಾಹಾತ್ಮ್ಯದ ಅನುಭವಕ್ಕೆ ಹೃದಯಸಾಕ್ಸಿಯೇ ಹೊರತು, ಶುಷ್ಕ 
ವಾದ ತರ್ಕವಿಚಾರಗಳಿಂದ ಅನುಭವ ಸಾಧ್ಯವಿಲ್ಲವೆಂಬುದನ್ನು ಇವರಷ್ಟು ಕಾವ್ಯ 
ಮಯವಾಗಿ ಹೇಳಿದ ಮತ್ತೊಂದು ಉದಾಹರಣೆ ನಮ್ಮ ಸಾಹಿತ್ಯದಲ್ಲಿಯೇ 
ವಿರಲ: 


ಬಯಲು ಆಲಯದೊಳಗೊ, ಆಲಯವು ಬಯಲೊಳಗೊ 
ಬಯಲು ಆಲಯವೆರಡು ನಯನದೊಳಗೊ? 

ನಯನ ಬುದ್ಧಿಯೊಳಗೊ ಬುದ್ದಿ ನಯನದೊಳಗೊ 
ನಯನ ಬುದ್ಧಿಗಳೆರಡು ನನ್ನೊಳಗೊ ಹರಿಯೆ? .-- 


ಎಂಬ ಹಾಡು ವೇದಾಂತ ವಿಚಾರದ ಅತ್ಯಂತ ಸೂಕ್ಷ್ಮನರಿಜ್ಞಾನವನ್ನು ಬಿಂಬಿಸು 
ವಂತೆಯೇ--" ಮಹಾಕಾಶ,' "ಮಠಾಕಾಶ' ಮುಂತಾದುವು ಪಾರಿಭಾಷಿಕ 
ಶಬ್ದಗಳು--ಭಗವಂತನ ಮಹಿಮೆ ಅಚಿಂತ್ಯವೆಂಬುದನ್ನು ಭಾವನಾಮಯವಾಗಿ 
ತೋರಿಸುತ್ತದೆ. ಹೀಗೆ ನೀತಿ, ಭಕ್ತಿ » ವೈರಾಗ್ಯ ಸರವಾದ ಕನಕದಾಸರ ಹಾಡು 
ಗಳಲ್ಲೆಲ್ಲ ಗುಪ್ತಗಾಮಿನಿಯಾಗಿ ಬದಿ ಶಾಂತ ರಸಿಕರು ಗುರುತಿಸ 
NG | 


2 


"ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ ಮಾಡಬಾರದು? ಎಂಬ ಕನಕರ 
ಉಕ್ತಿಯನ್ನು ಅವರಿಗೇ ಅನ್ವಯಿಸಿದರೆ ಕನಕದಾಸರು ವರಕವಿಗಳೆಂಬ ವಿಷಯ 


ಕನಕನ ಕಾವ್ಯಗಳಲ್ಲಿ ನವರಸ ಪ್ರತಿಪಾದನೆ ೬೧ 


ದಲ್ಲಿ ಸಂಶಯನಿರಲಾರದು.  ಅನರ ವಾಣಿ ಪ್ರಾಸಾದಿಕವಾಣಿಯೆಂಬುದಕ್ಕೆ 
ಸಾಕ್ಸ್ಯ್ಯ ಮತ್ತೂ ಬೇಕೆನ್ನುವವರಿಗೆ: 


ಗಿಳಿಯ ಮರಿಯನು ತಂದು ಪಂಜರ 

ದೊಳಗೆ ಪೋಷಿಸಿ ಕಲಿಸಿ ಮೃದುನುಡಿ 

ಗಳನು ಲಾಲಿಸಿ ಕೇಳ್ವ ಪರಿಣತರಂತೆ ನೀನೆನಗೆ | 
ತಿಳುಹಿ ಮತಿಯನು ಎನ್ನ ಜಿಹೈಗೆ 
ತೊಳಗುವಂದದಿ ನಿನ್ನ ನಾಮಾ 

ವಳಿಯ ಪೊಗಳಿಕೆಯಿತ್ತು ರಕ್ಷಿಸು ನಮ್ಮುನನವರತ ॥ 


ಎಂಬ " ಹರಿಭಕ್ತಿಸಾರದ' ಪದ್ಯವನ್ನು ಎತ್ತಿ ತೋರಿಸುವುದು ಕಷ್ಟವಲ್ಲ. 


ಬಡವರು-ಬಲ್ಲಿದರು ಎಂಬ ಭೇದಭಾವನೆ ಸಲ್ಪದೆಂದು ತೋರಿಸುವುದಕ್ಕಾಗಿ 
ಅಕೈ-ರಾಗಿಗಳ ನಾಟಕೀಯ ವಾಗ್ದಾದವನ್ನು ರಚಿಸಿರುವ ಇವರ ಸಂಕೇತಪ್ರಿಯ 
ಪ್ರತಿಭೆ ಯಾರನ್ನಾದರೂ ತಲೆದೂಗಿಸುವಂಥದು. " ರಾಮಧಾನ್ಯಚರಿತ್ರೆ' ಯಲ್ಲಿ 
ಬರುವ ಈ ಸಂಭಾಷಣಾಭಾಗವನ್ನು ನೋಡಿ: 


ಅಕ್ಕಿ--ಕ್ಸಿತಿಯನುರರುಪನಯನದಲಿ ಸು 
ವ್ರತ ಸುಭೋಜನಗಳಲಿ ಮಂತ್ರಾ 
ಕ್ರತೆಗಳಲಿ ಶುಭಶೋಭನದಲಾರತಿಯ ಬೆಳಗುವಲಿ | 
ಕ್ರತುಗಳೆಡೆಯೊಳಗರಮನೆಗಳಲಿ 
ಪ್ರತಿದಿನವು ರಂಜಿಸುತ ದೇನರಿ 
ಗತಿಶಯದ ನೈನೇದ್ಯವಾಗಿಹೆನೆಂದನಾ ವ್ರಿಹಿಗ ॥ 


ರಾಗಿ-- ಸತ್ತ್ವಹೀನರ ಬಡವರನು ಕ 
ಣ್ಲೆತ್ತಿ ನೋಡೆ ಧನಾಢ್ಯರನು ಬೆಂ 
ಬತ್ತಿ ನಡೆಯುವುಪೇಕ್ಸೆ ನಿನ್ನದು ಪೇಳಲೇನದನು 1 
ಹೆತ್ತ ಬಾಣತಿಯರಿಗೆ ರೋಗಿಗೆ 
ಪಥ್ಯಪಾನದಿ ಹೆಣದ ಬಾಯಿಗೆ 
ತುತ್ತು ನೀನಹೆ ನಿನ್ನ ಜನ್ಮ ನಿರರ್ಥಕರನೆಂದ ॥ 


ಇಂಥ ನಾಟಕೀಯ ಸವಿತ್ವದಲ್ಲಿ ರಸಪಸ್ಟಿಗೆ ಅಗ್ರಸ್ಥಾನವೆಂದು ಬೇರೆಯಾಗಿ 
ಹೇಳುವ ಕಾರಣವಿಲ್ಲ. ಆದರೆ ಇವು ಲಘುಕನಿತ್ತಗಳು ; ಪ್ರಬಂಧರಸದ ಪೂರ್ಣ 
ಚಿತ್ರಣಕ್ಕೆ ಇಲ್ಲಿ ಅವಕಾಶ ಸಾಲದು. 

ಇದನ್ನು ಮನಗಂಡ ಕನಕದಾಸರು ಇತರ ದಾಸರಂತೆ ಕೇವಲ ಹಾಡುಗಳ 
ರಚನೆಯಿಂದಲೇ ತೃಸ್ತರಾಗದೆ, ಕಥನ ಕಾವ್ಯಗಳ ರಚನೆಗೆ ಕೈಹಾಕಿದರಪ್ಪೇ 
€ ಹೆಚ್ಚಿನ ಸಿದ್ಧಿಯನ್ನೂ ಪಡೆದಿದ್ದಾರೆ. ನಳಚರಿತ್ರೆಯು ಮಹಾಭಾರತದ 


( 


ಣನ) 


೬೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಒಂದು ಉಪಾಖ್ಯಾನ ಮಾತ್ರವಾದರೂ ಒಂದು ಸ್ವತಂತ್ರ ಮಹಾಕಾವ್ಯವೆನಿಸು 
ವಷ್ಟು ರಸನಿರ್ಭರವಾಗಿದೆ. ಇದನ್ನು ಮನಗಂಡ ಯೂರೋಪ್‌ ವಿದ್ವಾಂಸರು 
ಸಂಸ್ಕೃತದ ನಳೋಪಾಖ್ಯಾನವನ್ನು ಎಲ್ಲ ಯೂರೋಪಿಯನ್‌ ಭಾಷೆಗಳಿಗೂ 


ಅನುವಾದ ಮಾಡಿರುತ್ತಾರೆ. ಕನ್ನಡನಾಡಿನಲ್ಲಿ ಇದನ್ನು ಮೊದಲು ಅರಿತು 


ಎಲ್ಲರಿಗೂ ಮೋಹಕವಾಗುವಂತೆ ಲಲಿತಕಾವ್ಯವನ್ನು ಬರೆದ ಕೀರ್ತಿ ಕನಕದಾಸರದೇ 
ಸರಿ, ಇಲ್ಲಿಯೂ ಹಾಸ್ಯ, ಅದ್ಭುತ, ವೀರಾದಿಗಳು ಪ್ರಾಸಂಗಿಕವಾಗಿ ಬರುತ್ತಿದ್ದರೂ 
ಮುಖ್ಯವಾಗಿ ನಳ-ದಮಯಂತಿಯರ ಆದರ್ಶಪ್ರೇಮ, ಅಗಲಿಕೆಯಲ್ಲಿಯೂ 
ಮಾಸದ ಅಚಲ ಶೃಂಗಾರ ಪುನಸ್ಸಮಾಗಮವೇ ಅಶಕ್ಯವೋ ಎರಿಸುವಂತಾದಾಗ 
ಇಬ್ಬರೂ ಕಣ್ಣೀರಲ್ಲಿ ಕೈತೊಳೆವ ಶೋಕ--ಇವೇ ಈ ಕಥನಕಾವ್ಯದ ಮುಖ್ಯ 
ರಸಗಳು. ಕನಕದಾಸರು ಶೃಂಗಾರ ಹಾಗೂ ಕರುಣ ರಸಗಳನ್ನು ಪ್ರತಿಪಾದಿಸು 
ವುದರಲ್ಲಿ ತಮ್ಮ ಅದ್ವಿತೀಯ ಶಕ್ತಿಯನ್ನಿಲ್ಲಿ ಮೆರೆದಿದ್ದಾರೆ. ಇದು ದಮಯಂತಿಯ 
ಪ್ರಥಮವಿರಹದ ಶಬ್ದಚಿತ್ರ : | 


ಉಣ್ಣಳನ್ನವನಖಿಳವಸ್ತುವ 

ಕಣ್ಣಿನಿಂದೀಕ್ಸಿಸಳು ಸತಿಯರ 

ಮನ್ನಣೆಗೆ ಮೈಗೊಡಳು ಬಲುಬೇಸರದಿ ಬಳಲುವಳು | 
ಬಣ್ಣ ಸಳು ಮಾತಾಡಲೊಲ್ಲ್ಗಳು 

ಬಣ್ಣಗುಂದಿದ ದೇಹದೊಳಗೆಳ 

ವೆಣ್ಕುಗಳ ಸೌಖ್ಯವನು ಮರೆದಳು ಮದನನಿಸುಗೆಯಲಿ॥ 


ಮೋಸದಿಂದ ಕಾಡಿನಲ್ಲಿ ನಳನು ಪತ್ನಿಯನ್ನು ತೊರೆದುಹೋದಾಗ, ದಮಯಂತಿಯ 
ಶೋಕವನ್ನು ಬಣ್ಣಿ ಸುವ ಎರಡು ಪದ್ಯಗಳಿವು: 


ಕಾಣಿರೇಯರಸಂಚೆಗಳ ನೀವ್‌ 

ಕಾಣಿರೇ ನಿಜಪತಿಯ ಗಿಳಿಗಳ 

ಕಾಣಿರೇ ಮೃಗಪಕ್ಸಿಗಳ ನಳಚಕ್ರವರ್ಶಿಯನಂ | 
ಕಾಣಿರೇ ತರುಲತೆಗಳಿನಿಯನ 

ಕಾಣಿರೇ ನೀನೆಂದು ಶೋಕದೊ 

ಳೇಣಲೋಚನೆ ಹಲುಬಿದಳು ಹಲವಂಗದಲಿ ಪತಿಯ ॥ 


ಮುಡಿ ಚದುರಿ ಹುಡಿಯೊಳಗೆ ಹೊರಳುತ 
ಲೊಡಲನೀಡಾಡಿದಳು ಧರೆಯೊಳ 

ಗಡಪವಿಪಾಲಾಗೆಂದು ಪಡೆದಳೋ ತನ್ನ ನಿಜಜನನಿ | 
ಮಡದಿಯರು ತನ್ನಂತೆ ಲೋಕದೊ 

ಳೊಡಲ ತೆತ್ತವರುಂಟಿ ಶೋಕದಿ 

ಪೊಡವಿಪತಿ ಮಂಖದೋರೆನುತ ಹಂಬಲಿಸಿದಳು ಪತಿಯ ॥ 


ಕನಕನ ಕಾವ್ಯಗಳಲ್ಲಿ ನವರಸ ಪ್ರತಿಪಾದನೆ ೬ಪಿ 


ಕರುಣರಸ ಇಲ್ಲಿ ಹೊನಲಾಗಿ ಹರಿದು ಸ ಮಹಾಕನಿಗಳನ್ನು ಸ್ಮ! ರಿಸುವಂತೆ 
ಮಾಡಿದೆ. ಕಾಳಿದಾಸನ "ರತಿವಿಲಾಸ, ರಾಘವಾಂಕನ ಡುವ ಮತೀ 
ಲಾಪ' ಗಳೊಡನೆ ಕನಕದಾಸರ ಶೋಕವರ್ಣನೆಯನ್ನು ಹೋಲಿಸಿ ಸ್‌ 


ದಾಗ ಈ ಅಂಶ ವ್ಯಕ್ತವಾಗುತ್ತದೆ. 


ಸಾಮಾನ್ಯವಾಗಿ ಬೀಭತ್ಸರಸವನ್ನು ಕೈಬಿಡುವ ಕವಿಗಳೇ ಹೆಚ್ಚು. ಆದರೆ 
ನಳಮಹಾರಾಜನನ್ನು ಕಾರ್ಕೋಟನು ಕಚ್ಚುವ ಪ್ರಸಂಗವನ್ನು ಕನಕದಾಸರು 
ರಸಮಯವಾಗಿಯೇ ಅಳವಡಿಸಿಕೊಂಡಿದಾ ರಿ. ಇದು ಕುರೂಪಿಯಾದ ನೃಪತಿಯ 


ವರ್ಣನೆ: 


ಅಡ್ಡ ಮೋರೆಯ ಗಂಟುಮೂಗಿನ 

ದೊಡ್ಡ ಹೊಟ್ಟೈಯ ಗೂನುಬೆನ್ನಿನ 

ಗಿಡ್ಡ ಕೈಕಾಲುಗಳ ಉದುರಿದ ರೋಮನೀಸೆಗಳ | 
ಜಡ್ಡು ದೇಹದ ಗುಜ್ಜು ಗೊರಲಿನ 

ಗಿಡ್ಡ ರೂಪಿನ ಹರುಕುಗಡ್ಡದ 

ಹೆಡ್ಡ ನಾದ ಕುರೂಸಿತನದಲಿ ನೃ ಪತಿ ವಿಷದಿಂದ ॥ 


ಆದರೆ ಮುಖ್ಯವಾಗಿ ನಳಚರಿತ್ರೆ ಪತಿವ್ರತೆಯ ಪುಣ್ಯಕಥೆ. ಈ ಪವಿತ್ರ ಪೌರಾಣಿಕ 
ವಾತಾವರಣಕ್ಕೆ ಎಲ್ಲಿಯೂ ಧಕ್ಕೆ ಬಾರದಂತೆ, ಕಾವ್ಯರಸವನ್ನು ಸ್ರತಿಪಾದಿ 
ಸಿರುವುದು ಕನಕದಾಸರ ವೈಶಿಷ್ಟ 


೩ 
ಕನಕದಾಸರ ಕಾವ್ಯರಸದ ಪರಮಸಿದ್ಧಿ ಯನ್ನು ನಾವು ಕಾಣುವುದು ಅವರ 
"ಮೋಹನತರಂಗಿಣಿ? ಯಲ್ಲಿ. ಅವರೇ ತುವ 


" ಇನಿವಾತುಗಳ ಸತ್ಸದಬಂಧ ವ್ಯಂಗ್ಯೋಕ್ತಿ 
ಧ್ವನಿಯರ್ಥಗೌರವದಿಂದೆ 
ತನಿರಸವಡೆದ' 


ಪ್ರ ಕೃತಿ ಕಥನಕಲೆಯ ಚಮತೃೃತಿಯಿಂದಲೂ ತುಂಬಿಜಿ. ಇದು "ರಸವಅತ 
ಬೆಂಜೆಯೆನಬೇಡ, ಸ ಸೃಂಗಾರರಸ ಪೂರ್ಣ ವಿಶ್ರ ಮಿಸೆ', x ಶಿಲೆಯ ವಕ್ಷ ದರ ಚಿತ್ತ ವ 
ಕರಗಿಪುದು ನೈದಿಲೆಯಾಣ್ಮನಂತೆನ್ನ ಕವಿತೆ? 


" ನಾಡೊಳಗುಳ್ಳ ಜಾಣರು ಜಾಣೆಯರೊಡ 
ನಾಡುವ ಸವಿವಾತುಗಳ 

ಪಾಡುಗಬ್ಬನ ಪರುಠವಿಸಿದ ಬಗೆಯ ನೀ 
ನೋಡು ಮಾನಿನಿ ಮುಂದೆ ಮುಂದೆ? 


೬೪ ಕನಕದಾಸ ಪ್ರಶಸ್ತಿ ಗ್ರಂಥ 


" ಹರಿಶರಣರಚ್ಚು ಬುಧಜನರಿಗೆ ಪೆಚ್ಚು 
ದುರಿತವನಕೆ ಕಾಲಸ್ಕ ಚ್ಚು 
ವಿರಹಿಗಳಿಗೆ ಪುಚ್ಚು ನೀರರ್ಗೆ ನುಚು 
ಕೇಳ್ವರಿಗಿದ: ತನಿಬೆಲ್ಲದಚ್ಚು' 
ಭಗವದ್ಭಕ್ತಿ, ಅಲಂಕಾರಗಳ ಚಮತ್ಕಾರ, ಶೃಂಗಾರದ ಸಕಲ ಮುಖಗಳು, 
ವೀರರೌದ್ರ ರಸಸ್ನಾನಗಳು, ಮಧುರ ಮನೋಹರ ವರ್ಣನೆಗಳು-- ಎಲ್ಲವೂ 
ಕೂಡಿ ಈ ನಲವತ್ತೆರಡು ಸಂಧಿಗಳ ಸಾಂಗತ್ಯ-ಪ್ರಬಂಧಕ್ಕೆ ಕನ್ನಡಸಾಹಿತ್ಯ 
ಚರಿತ್ರೆಯಲ್ಲಿ ಒಂದು ಉಲ್ಲೇಖನೀಯವಾದ ಸ್ಥಾನವನ್ನು ಗಳಿಸಿಕೊಟ್ಟಿವೆ. 
ರತ್ನಾಕರವರ್ಣಿಯ "ಭರತೇಶ ವೈಭವ? ಕ್ಕೂ. ಕನಕದಾಸರ ಈ ಕೃತಿಯೇ 
ಮಾದರಿಯನ್ನೊ ದಗಿಸಿರುವಂತೆ ತೋರುತ್ತದೆ. ಇದರ ವಿವರವಾದ ವಿಮರ್ಶೆಗೆ 
ಇಲ್ಲಿ ಸ್ಥಳವಿಲ್ಲ. ಕೇವಲ ಕಥಾಯೋಜನೆಯಲ್ಲಿಯೇ ಕವಿ ಕನಕದಾಸರು ಎಷ್ಟು 
ರಸದೃಷ್ಟಿ ಯನ್ನು ಪ್ರ ಕಟಸಿರುವರೆಂಬುದನ್ನು ಸ ಸ್ಥೂಲವಾಗಿ ಇಲ್ಲಿ ಸೂಚಿಸಿ ಲೇಖನ 
ವನ್ನು A ದೆ, 
ಸ್ಟಾಂದವುರಾಣ, ವಿಷು ಪುರಾಣ 6 ಮುಂತಾದ ಪುರಾಣಗಳಲ್ಲಿ 
ಸಾವಿರಾರು ಕಥೆಗಳಿವೆಯಾದರೂ ಕಳಕಜಾ ಆರಿಸಿಕೊಂಡಿರುವ ಕಥಾಭಾಗ 
ಅತ್ಯಂತ ಜನಪ್ರಿಯವಾಗುವಂಥದು. ದ್ವಾರಕಾಪುರದಲ್ಲಿ ಕೃಷ್ಣ- ರುಕ್ಮೀ ಣಿಯರ 
ವಿಲಾಸ, ರುಕ್ಮೀ ಣಿ ಗರ್ಭವತಿಯಾದುದು, ದೇವತೆಗಳ ಪಾ ್ರರ್ಥನೆಯಂತೆ ಮನ್ಮಥನು 
ಶಿವನಮೇಲೆ ದಾಳಿಮಾಡುನುದು, ಕಾಮದಹನ, ರತಿವಿಲಾಪ, ರತಿಯು 
ಶಂಬರಾಸುರನ ಮನೆಯನ್ನು ಸೇರುವುದು, ಮಾರನು ರುಕ್ಮಿಣಿಯ ಮಗನಾಗಿ 
ಹುಟ್ಟುವುದು, . ಶಂಬರಾಸು ನ ಮನೆಯಲ್ಲಿ ಬೆಳೆಯುವುದು, ಶಂಬರಾಸುರನ 
ಸಂಹಾರ, ರತಿ-ಮನ್ಮಥರ ವಿವಾಹ, ಕ್ರೀಡೆ, ಗರ್ಭಾದಾನ, ಅನಿರುದ್ಧ ಜನನ, 
ಬಾಣಾಸುರನ ಮಗಳಾದ ಉಷಾದೇನಿಯ ಸ್ವಷ್ನರತಿ, ಉಷೆಯ ವಿರಹ, ಚಿತ್ರ 
ದರ್ಶನ, ಸಖಿಯ ಸಹಾಯದಿಂದ a ಏಕಾಂತಸುಖ, ಕುಪಿತನಾದ 
ಇಣನಿಗೂ ಇವನಿಗೂ ಯುದ್ಧ, ನಾರದನ ಮೂಲಕ ವಿಷಯ ತಿಳಿದು ಕೃ ಷ್ಣ 
ಗಮನ, ಹರಿಹರರ ಕಾಳಗ, ಇತ್ಯಾದಿ ಪ್ರಸಂಗಗಳಲ್ಲಿ ಒಂದೊಂದೂ (ಸರೂ 
ರ್ಣನೆಗೆ ಬಹಳ ಚೆನ್ನಾಗಿ WB ನವರಸಗಳಿಗೂ ಇಲ್ಲಿ ಪೂರ್ಣ 
ಪ್ರವೇಶ ಸಿಕ್ಕಿದೆ. ಆದರೆ ಇಂದಿನ ಅಭಿರುಚಿಗೆ ಎಷ್ಟೋ ವೇಳೆ ಇಲ್ಲಿಯ 
ಸ ೦ಗಾರವು ಅತಿರಂಜಿತವಾಗಿಯೂ ಕಾಣಬಹುದೆಂಡೊಪ್ಪಿ ಸ್ಯ ಇಲ್ಲಿಯ ವೀರ, 
ಕೌದ್ರ, ಅದ್ಬು ತರಸಗಳು ಸರ್ವರಿಗೂ ಅಕರ್ಷಕವಾಗಿವೆಯೆನ್ನ ಲು ಅಡ್ಡಿಯಿಲ್ಲ. 
ರನ್ನು 1 ಸಿ ಯಟ್ಟ ರೆಈಕ್‌ಾ ವ್ಯ: 


fa ಗುಟ್ಟುಡುರದೆ ಕಾದ ಚಿಲುಪಾಲು ಮಸ್ಸಿಕೋ 
ಚ್ಚಿಷ್ಟವಲ್ಲದ ಜೇನುತುಪ್ಪ | 


ಆದಿಕೇಶವ 


ಲ, 


ನವ 


Nd 


6 (90) 
"2% ಉಂ ಲೀ ಅಂಕಿ" ೧ಂಗೇಂ೧೫್ಭ೮೮ 


ಕನಕನ ಕಾವ್ಯಗಳಲ್ಲಿ ನನುಡಸ ಪ್ರತಿಪಾದನೆ ೬೫ 


ಕಟ್ಟುಬೀಳೆದ ಸಕ್ಕರೆಯಿಂದೆ ಸವಿವಾತ 
ನೆಟ್ಟನೆ ಪೇಳ್ವುದೆನ್ನೊಡನೆ'* 


ಎಂಬ. ವರ್ಣನೆಗೆ ಅಪಾತ್ರವಲ್ಲವೆಂಬುದು. ವೇದ್ಯ ವಾಗುತ್ತದೆ. ಈ ಕಥೆಯ 
ನಿರೂಪಣೆಯಲ್ಲಿಯೂ IU ನಲ್ಲ- ನಲ್ಲೆ ಯೇ ರ ಸಂಭಾಷಣೆಯ 
ಜೌಕಟ್ಟ ನ್ನು ನಿರ್ಮಿಸಿ ಮುದ ನಿಗೆ ಮಾರ್ಗದರ್ಶಕರಾಗಿದ್ದಾ ಕ. ಲ ಜ್ಞಾನ 
ವೆಂಬ ಗೆ ಸಂಜೋಧಿಸಿ ಕವಿ ಕಥೆಯನ್ನು ಹೇಳುತ್ತಾ ತ 
ಹೀಗೆ ಕನಕದಾಸರು ಸಾಹಿತ್ಯದ 'ಜೀವಾಳವಾದ ನವರಸಗಳನ್ನೂ ತಮ್ಮ 
ಸೂಕ್ತಿಗಳಲ್ಲಿ ತೆರೆದುತೋರಿಸಿದ ಸಿದ್ಧ ಪುರುಷರಾಗಿದ್ದಾರೆ. 


"4 ಜಯಂತಿ ತೇ ಸುಕೃತಿನೋ ರಸಸಿದ್ಧಾಃ ಕನೀಶ್ವರಾಃ 
ನಾಸ್ತಿ ಯೇಷಾಂ ಯಶಃ ಕಾಯೇ ಜರಾಮರಣಜಂ ಭಯಂ ॥'' 


ಕನಕದಾಸನ ಶೈಲಿ 
ಶ್ರಿ ವಸ್‌ ಗಿ, ರಂಗಣ್ಣ, ಮೈಸೂರು 


"ದೀನ ನಾನು ಸಮಸ್ತ ಲೋಕಕೆ ದಾನಿ ಶೀನು?'; "' ಗಿಣಿಯ ಮರಿಯನು 
ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನು ಲಾಲಿಸಿ ಕೇಳ್ವ 
ಪರಿಣತರಂತೆ', « ದೊಡ್ಡ ಹೊಟ್ಟೆಯ ಗೂನು ಬೆನ್ನಿನ... - -ಹರಕು ಗಡ್ಡದ 
ಹೆಡ್ಡನಾದ ಕುರೂಪಿತನದಲಿ ನೃಪತಿ ವಿಷದಿಂದ? «ವನಿತೆ ಮಲಗಿಹಳೊ 
ಅಧ್ಭೈರ್ಯದಿ ನೆನೆವಳೊ ದೈವವನು?; "" ತೋರ ಮಾಣಿಕನೆಂದು ಪಿಡಿದರೆ ಭೂರಿ 
ಕೆಂಡನಿದಾಯ್ತು''; "" ತಲ್ಲಣಿಸದಿರು ಕಂಡ್ಯ ತಾಳು ಮನವೆ''; "" ತನು ನಿನ್ನದು 
ಜೀವರ ನಿನ್ನದು”; "" ಕಾಲವಾವನ ಕೇಳು ಮಾಡದು); “ನೀ ಮಾಯೆ 
ಯೊಳಗೊ ನಿನ್ನೊಳು ಮಾಯೆಯೊ''-- ಇಂಥ ಅನೇಕ ಸನಿ ಸುವಾಕ್ಯಗಳನ್ನು 
ಕನ್ನ ಡನಾಡಿಗೆ, ಉಡುಗೊರೆಯಾಗಿ ಕೊಟ್ಟು ಧನ್ಯ ನಾಗಿದ್ದಾ ನೆ ಕನಕದಾಸ. ಕನ್ನಡ 
ನುಡಿಯೊಳಳ್ಕೆ: "ಅವು ಒತ್ತಾಗಿ ಮುದ್ದಾಗಿ ಡು ಸಾರ್ವಜನಿಕ ಸೊತ್ತಾಗಿವೆ, 
ನ ದ ಪ್ರವ್ಯವಾಗಿವೆ, ನಿತ್ಯ ಜೀವನದ ಬಳಕೆಯ ಸ ಅವನ್ನು 
ಉಸಪಯೋಗಿಸುವಾಗಲಾಗಲಿ, ಉಜ್ಜ? ದ ನಂತರನಾಗಲಿ ಅವುಗಳ ಉಕ್ತಿ 
ವಿಧಾನವನ್ನು ಕುರಿತು ಆಲೋಚಿಸುವವರು ಯಾರು, ಈ ಹೂಡುವವರು 
ಯಾರು? ಎಂತೋ ಏನೋ ಆ ಪದಗಳೂ, ಆ ಪದಸರಣಿಯೂ ಒರೆಯಬೇಕಾದ. 
ಭಾವಾಭಿಪ್ರಾ ಯಕ್ಕೆ ಅಚ್ಚು ಕಟ್ಟಾ ಗಿ ಹೊಂದಿಕೊಂಡು ಅಚ್ಚ ಗನ್ನ ಡ "ಸುಭಾಷಿತ 
ಗಳನ್ನು ಸೃಷ್ಟಿ ಸಿಕೊಟ್ಟಿವೆ ಲನ ಆನಂದ ಗಳಾಗಿ ನಿಂತು: 
ಬಿಟ್ಟಿವೆ. ನ ಬಾಸು. ವಾಗ್ಗೋರಣೆಯ ಗುಟ್ಟು, ಶೈಲಿಯ ಸಾರ 
ಸರ್ವಸ್ವ. ಶಬ್ದ ವಾಕ್ಯ ಅಲಂಕಾರ ಛಂದಸ್ಸು ಯಾವ ವಿದ್ವದ್ದಿಚಾರದ ಕಡೆಗೂ 
ಓದುವನನ, ಕೇಳುವವನ ಚಿತ್ತ ಬಹುವಾಗಿ ತಿರುಗದಂತೆ, ಆಗಾಗ ಅಷ್ಟಿ ಷ್ಟು 
ತಿರುಗಿದರೂ ಸನ್ನಿವೇಶ ಆಖ್ಯಾನ ಪಾತ್ರ ವರ್ಗ ಇತ್ಯಾದಿ ಮುಖ ಖ್ಯ ಸು 
ಕಡೆಗೆ ಬೇಗ ಬೇಗ ಹಿಂದಿರುಗುವಂತೆ ಆಜ ಹೇಳಬಲ್ಲ, ಹಾಡಬಲ್ಲ. ಕೊಂಕಾ 
ವುದನ್ನೂ ಕಂಡರಿಯದ ಸರಳತೆ ಅವನ ಸ ಸ್ರಧಾನ ಗುಣ; ಸರಳತೆಯ ಹಿಂದಿದ್ದು 
ಕೋ! ಅದಕ್ಕೆ ತೇಜಸ್ಸನ್ನು ತಂದು `ಕೂಡಿಸುವುದಕ್ಕೆ ಇದೆ, ಊನವಿಲ್ಲದ 
ಪ್ರಾ ಜಾಜಿಕತೆ ಪ್ರಾಮಾಣಿಕತೆಗೆ ಪುಷ್ಟಿ ಯನ್ನೂ, ಟರ ಒದಗಿಸುವ 
ಕಕ್ತ್ವಯಾಗಿದೆ, ಸ್ವಚ್ಛ ಪರಿಶುದ್ಧಿ; ಸುಲಭತೆ ಸಾಚಾತನ ಶುಚಿ ಮೂರಕ್ಕೂ-- 
ಅವನ್ನು ಮೂರೆಂದು ಬೇರೆ ಬೇರೆ ಬಗೆಯಬೇಕಾದರೆ- ಎಕೈಕ ಸತ್ತಮಯ:- 
ಆಧಾರ ಯಾವುದೆಂದರೆ ಪಾರಮಾರ್ಥಿಕ ಶ್ರದ್ಧೆ. ತಾನೊಬ್ಬ "ಭಕ್ತ'ನೆಂಬ ಭಾವನೆ. 
ಕೆಲವು ಸಾರಿ " ಎಷ್ಟಾದರೂ ದೇವರು ಭಕ್ತನ ಭಂಟಿನಲ್ಲವೆ” ಎಂಬ ಧಾರ್ಮಿಕ 


೮: 


ಕನಕದಾಸನ ಶೈಲಿ ೬೭ 


ಗರ್ವಕ್ಕೆ ತಾಯಿಯಾಗಬಹುದು; ತಾನೊಬ್ಬ "ದಾಸ'ನೆಂಬ ಭಾವನೆ ಕೆಲವು 
ಸಾರಿ "ಸ್ವಾಮಿ'ಯ ಸೇಲಣ " ಸ್ವಾಮ್ಯ' ತನ್ನದೆಂಬ ಧಾರ್ಮಿಕ ಹನ್ಮಿಗೆ 
ತಂದೆಯಾಗುತ್ತದೆ. ಕನಕದಾಸನಿಗೆ ಆ ತೆರದ ಅಹಂಕಾರ ಸೇರದು. ಅವನಲ್ಲಿ 
ಸ್ವಪ್ರತಿಷ್ಠೆಗೆ ವಿರುದ್ಧವಾದ ನಿನೀತಭಾವ, ಆತ್ಮನಿಶ್ವಾ ಸಕ್ಕ ಭಂಗತಾರದ ನಮ್ರತೆ 
ತುಂಬಿಕೊಂಡಿತ್ತು, ಸಮಾಧಾನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ. ಧ್ಯಾನ ನಡೆಸ 
ಬೇಕಾಗಲಿ ಘೆ ಎಸಗಬೇಕಾಗಲಿ | ಕಟ್ಟ ರ ಕಾವ್ಯ ರಚಿಸ 
ಬೇಕಾಗಲಿ ಸಂಕಲ್ಪಿತ ಕಾರ್ಯವನ್ನು ಹೆಚ್ಚು ಕಡನೆ: ಪೂರ್ಣ ಎನ 
ಹೃತ್ಪೂರ್ವಕವಾಗಿ ಅವನು ಕೈಗೊಳ್ಳು ತಿದ ನೆಂದು ಹ ಸರಿಣಾಮ 
ವಾಗಿ, ಅವನ ಕೃತಿಗಳು ಆ ಆಕೃೃತಕ ಚೇ ವತ ತಾಳಿನೆ, ಸ್ಟ ಸಾರ್ಥಕತೆಯನ್ನು 
ದಕ್ಕಿಸಿಕೊಂಡಿವೆ. 


ಕನಿ ಕನಕದಾಸ ನಿರಹೆಂಕಾರಿ, ನಯಶೀಲ;, ಆದರೆ ಆರ್ತನಲ್ಲ, 
ಅಂಜುಕುಳಿಯಲ್ಲ, ಬಗ್ಗಿ ಕುಗ್ಗು ವಾತನಲ್ಲ, ನೆಲದತ್ತ ಕುಸಿದುರುಳುವವನಲ್ಲ. 
ತನ್ನ ಕವಿತ್ವದ ನಿಚಾರವಾಗಿ ತಾನೇ ಟೀಕೆ ಮಾಡುವಾಗ ಅವನು ಉಚ್ಚ ರಿಸುವ 
ವಾಕ್ಯ 5, ಎರಡು ಬಗೆಯವು, ಹೊರ ತೋರ್ಕೆಗೆ ಪರಸ್ಪರ ನಿಕಿ 
ಮ ಅವೆಲ್ಲವನ್ನೂ ಪೂರ್ತಿ ಕ | ಸಾಮರಸ್ಯದ 
ಅಭಿಮತಕ್ಕೆ ಚರಿಸಬೇಕು ನಾವು, ಕವಿಯ ಇಂಗಿತವನ್ನು ಗ್ರಹಿಸಬೇಕು. 


ಬರಹವ ತಿಳಿಯಬೇಡೆನುತೆನ್ನ ನೊಸಲೊಳು | 
ಬರೆದು ನಿರ್ಮಿಸಲದಜ3ಂದ | , 
ಬರಹನನಲಳಂಯೆ ನಾ ಪದವಿಟ್ಟು ಕಡಿತದೊಳಿ್‌ | 
ಬರೆದು ಮಾಡಿದ ಕೃತಿಯಲ್ಲ ॥ 


6 ಗುಬ್ಬಿಯ ಕೊರಳ್ಗೆ ಗೋಧಿಯ ಕಲ್ಲ ಕಟ್ಟದೊ | 
ಡುಬ್ಬಿಯಾಗಸಕೆ ಪಾಜುವುದೇ ॥” 


4 ನೋಡಲು ಹಸ್ತನಿಲ್ಲದ ಸೊಲ್ಪ 'ಗೀಜಗ ಕಟ್ಟ ದಡೆ.- $2 


“" ಮೋಹನತರಂಗಿಣಿ?'ಯನ್ನು ಕುರಿತು ಕವಿಯೇ ಆಡಿದ ಮಾತು ಇವು. 
ಅಷ ಸಕ್ಸ ಮುಗಿಯಲಿಲ್ಲ ಅವನ ಸ ಸ್ವಯಂಕೃತ ಕಾವ್ಯ ವಿವರಣೆ. 


"" ರಸಪೂರಿತ ಸುಪ್ರಬಂಥ ನಿಲಕ್ಸಣನೆಸೆನಂತೆ ಪೇಟ್ಲಸೆನು | ಕ 


"4 ರಸಿಕರ ಕರ್ಣಯುಗ್ಮವ ಪೊಕ್ಕು ಮುದದಿ ಹೃ | 
ದಿ ಸಜನನಲರಿಸಿ ಮೈಗೆ | 
ಎಸೆವ ಪುಳಕದೊಸಗೆಯನಿತ್ತು ಶಿರನ ತೂ । 
ಗಿಸುವುದೀ ನಚನ ರಚನೆ ॥' 


೬೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಇವೂ ಅವನ ಉದ್ಭೋಷಣೆಯೇ. ಇನ್ನೂ ಕೆಲವನ್ನು ಕೇಳಿ; 


« ಪ್ರಾಸಿಂದೆ ನಿಖಿಳ ಚಿತಾ ಶಿರ್ಥಗರ್ಭಿತ ಭಾವ | 
ಶೇಸಿನೆ ಹರಿ ಕೊಟ್ಟ ವರದಿ | 
ತ್ರಾಸಿಂದೆ ತೂಗಿದ “ಮುಣಿಯೆನೆ ಮಜ್ಜೀನಿ | 
ತೇಶ ನಿಸ್ತರಿಸು ಮೇಲ್ಲತೆಯ 32 


 ಏತಕೆನ್ನನು ಕೀರ್ತಿಸಬೇಕು ನನಗೊಂದು | 
ಸ್ವಾತಂತ್ರ್ಯಬಂದಿ ಬೇಅತಿಹುದೆ । 
ಪೀತಾಂಬರ ನೋಡಿಸಿದ ಸಾರಣನಂತೆ | 
ಮಾತ ಪಿಸ್ತರಿಸೆ ಕೇಳ್‌ ಕೆಳದಿ ॥'' 
25 ನೆಯ ಸಂಧಿಯ ಪ್ರಾರಂಭದಲ್ಲಿ ಈ ನುಡಿ; 28 ನೆಯದರ ಎರಡನೇ 
ಸಾಂಗತ್ಯದ ದನಿ ಬೇರೆ: 
4 ಇನಿವಾತುಗಳ ಸತೃದ ಬಂಧ ವ್ಯಂಗ್ಯೋಕ್ತಿ 
ಧ್ವನಿಯರ್ಥಗೌರವದಿಂದೆ | 
ತನಿರಸನಡೆದ ಮತ್ತತಿಯ ಚಿತ್ತೈಸೆಲೆ | 
ವನಿತೆಯರ ಮಂಡೆ ಮಾಣಿಕವೆ ॥” 


ಎಂದರೆ, ಕವಿಯ ಆತ್ಮಸ್ರತ್ಯ ,ಯಕ್ಕೂ, ಧೈರ್ಯಕ್ಕೂ ಚ್ಯುತಿಯಿಲ್ಲ. ಭಗವಾನ 
ಶ್ರೀಕೃಷ್ಣನ ಮುಂದೆ ಕಸತದಾಸನಿಗೆ ದೀರ್ಫ್ಥದಂಡ ನಮ ಸ್ಟಾರ; ಕನಿಸಂದೋಹದ 
ಮಧ್ರೈಯಾದರೋ ಅವನಿಗೆ ಆತಾ ಹಾ ದದ ಬದ್ಧ ಪದ್ಮಾ; ಸನ, 


ಹ ರಗಿಯನ್ನು ಚಃ ಹ ಬಹುಶಃ 
ಸಂಡಿತಗೋಷ್ಠಿಯ ಮೆಚ್ಚಿಕೆಯನ್ನು ಪಡೆಯುವ ಅಭಿಲಾಷೆಯಿತ್ತು; ಪಂಡಿತ- 
ಕವಿಗಳಲ್ಲಿ ತಾನೂ ಒಬ್ಬನೆಂಬ ಸ್ವಾಭಿಮಾನವೂ ಇತ್ತು. ಅಷ್ಟಾದಶ ವರ್ಣನೆ 
ಗಳನ್ನು ಆ ಕಾವ್ಯ ದಲ್ಲಿ ತಂದಿಟ್ಟಿ ದಾ ನೆ; ಸಮುದ್ರ ವರ್ಣನೆಯೇ ಅದರ ಆದಿ. 
ಖಯತುಗಳು, ಬೀಟ, ಯುದ್ಧ 0 1 ಸಿ ವೇಶ್ಯಾವಾಟಿಯನ್ನೂ 
ಕೈಬಿಟ್ಟಿಲ್ಲ. "ವಿಸ ಮಯಣಕ್ಕೆ ಮುಜರೆ ಹಾರ ತುರಾಯಿಗಳು ಪುನಃ ಪುನಃ 
ಸಲ್ಲುತ್ತವೆ ಅವನ ಇಸ್ಟ ಹಸ್ತದಿಂದ. 


"" ಫೂಸರ ದಹನ ಕಾಮೋತ್ಪತ್ತಿ ವರ ಶಂಬ | 
ರಾಸುರ ವಧೆ ತ ಹ 
ಭಾಸುರ ಲೀಲೆ ಬಾಣನ ಗೆದ್ದ ಜಯ ಲ| 
ಕ್ಸ್ಮೀಶನ ಕೃತಿಯ ವರ್ಣಿಪೆ ನು [32 


ಇದು ಕಾವ್ಯದ ಉದ್ದೇಶ.  ಕೃತಿವೇಟ್ವ ಗೀರ್ನಾಣ ಭಾಷೆ ಕನ್ನಡದಿ',. 
«ಸಕದ ಕನ್ನಡವೆರಸಿದ ಕವಿತೆ?'; ಇದು ಲೇಖನ ಕ್ರಮ. ಆದ್ದರಿಂದ, 
ಸಂಸ್ಕೃತ ಮೋಹ ಇಲ್ಲಿ ಕೊಂಚಮಟ್ಟಿಗೆ ವ್ಯಾಮೋಹವಾಗಿದೆ. ಇವುಗಳನ್ನು ಲಕ್ಷಿಸಿ.. 


ಕನೆಕದಾಸನ ಶೈಲಿ ೬೯ 


ರಾಶ ಸ್ಸಸಭೇದಿಯಂಗುಷ್ಟ ಸಂಭವೆ; ವಿಜೆ ೀದನೋದ್ಕೊ (ಗ; ಪಾದ 
ಜಡಜಕ್ಕೆ ಸೆ ಸ ಚಃ ಸೌರಭ್ಯವಡೆದ ವಿಗ್ರ ತ ಸಂದೋಹ; 
ಮರುತಭುಕ್ತಾ ಧಿಪನಪರಾವತಾರ; ವಾಸವನೈಶ್ವ ರ್ಯಗೇಡಿ; ಅಬ್ಬಾರಿ; ಉರಿ 
ಗಣ್ಣಿವ ಬಾಡ ಕೊಂಡು ತೆರಳಿದ; ವಾರಿಮಸ್ತ ಕನ; ಅತ್ರಿ ಮುನೀಶನಂದನ 
ಜೂಟ ಭಕ್ತನ ಪುತ್ರಿ; ರಜನೀಚರ ಹಠನಾತ್ಮ ಸಂಭತೆ; ಜಟ ಬಾಹಾಸನಧರ 
ಭಕ್ತ; ಸತ್ಸದ ಸುನ ವೇಳೆ: ನಿನ್ನ ಲಸನಾಬ್ದನಿತ್ರ ಮಾಧವ; 
ಭರ್ನುಕಲಶ.?? 
ಉದ್ದಕ್ಕೂ ಇಂಥ ನುಡಿಗಟ್ಟು ತಾವಿದ್ದೇವೆಂದು ಜಾಗಟಿ ಬಾರಿಸುತ್ತವೆ. ಅಲ್ಲದೆ, 
ಷ್‌ ೦ 
ಸ ಲ್ಸಮಟ್ಟಿಗೆ ಅಪೂರ್ವವೂ ಅಷ್ಟಿಷ್ಟು ಸಂದಿಗ್ಧವೂ ಒಟ್ಟನಲ್ಲಿ ಕಷ್ಟಗ್ರಾಹ್ಯವೂ 
ಆದ ಪದಗಳ ಪ್ರಸಾರವನ್ನೂ ನೋಡಬಹುದು ಅಲ್ಲಲ್ಲಿ. 
"" ಜನಸೂಡಿಗೆಯ ಸೈರಿಸಬಲ್ಲರಾರು; ನಾದತಾತ್ತರ್ಯ; ಯಾರಿ; 
ಅಣ್ಣಗಳು ; ಕೊಜ್ಜೆಯರು ; ಈ ಪಡುಚ; ತಾಳಿಯ ಹಾಕಿ; ಎಳೆಗ; ಉಡುಕು; 
ಗೊಂತಾಗಿ ನಿಲನೇಡ ; ಜನಿಬೀಸರು ಹೊಗದಂತೆ; ಉಬಟ್ಟಾಡಿ; ತುಕ್ಕಿ; 
ಗೋದಣೆನಲ್ಲ ಭೂತಗಳ; ಬುಜ್ಜಣಿಗೆ; ತಿಕಪುತ್ಸ; ಬೊಲ್ಲು ಶಬ್ದ ; ಕಾಸುಗುಟುರಿ.?? 
ಇವೆಲ್ಲ ಕವಿಯೊಂದು ಉದ್ದ್ರಂಥ ಲೇಖನದಲ್ಲಿ ತೊಡಗಿದ್ದಾನೆಂಬ ಸಾರಸ್ವತ 
ವಾರ್ತೆಯನ್ನು ನಮ ಕರ್ಣೇಂದ್ರಿಯಗಳಿಗೆ ಪದೇಪಡೇ ಒಯ್ದು ತರುವ ಉಪಕರಣ. 

ಕವಿಪದ್ಧ ತಿಯ ಆಶೆ, ಕಾವ್ಯಸಂಪ್ರ ದಾಯಕ್ಕೆ ಶರಣುಬೀಳುವ ಒಪ್ಪಿಗೆ, 
"ಜೀವಭಾಷೆ?ಯ ವಾಂಛಲ್ಯ ವೆಲ್ಲ ಸ ಪನತರಗಿಣಿ ನಗ ಮಾತ್ರ ಅನ್ನಯ 
ವಾಗುತ್ತದೆ. "ನಳಚರಿತ್ರೆ ಸಯ ೪೮೧ ಷೆಟ್ಟದಿಗಳಲ್ಲಿ ಆ ವಿಧದ ಸೊಲ್ಲು ಕೇಳಿ 
ಬರುವುದಿಲ್ಲ ಎಲ್ಲೂ; ಅದು ನಿಜವಾದ ಅರ್ಥದಲ್ಲಿ, ಹಿರಿಯ ಅರ್ಥದಲ್ಲಿ, ವ್ಯಾಸ 
ಭಾರತದ ನಳೋಪಾ ಪಾಖ್ಯಾ ನದ ಕನ್ನ ಡ ಅನುವಾದ. ಶಾಸ್ತ್ರೀಯವಾಗಿ ಅದನ್ನು 
ಯಾವ ಸಾಹಿತ್ಯಪ್ರ ಪ್ರಕಾರಕ್ಕಾ ದರೂ ಸೇರಿಸಲಿ; ನಮ್ಮ ನೋಟಕ್ಕೆ ಅದು 
ಅತ್ಯುತ್ತಮ ""ಕಥನ ಕಾವ್ಯ, 5, ಅಸರೂಪವಾದ ಕಥನ ಕಾವ್ಯ. 


"" ವರದ ಗಣಪತಿ ಪಾಲಿಸೆನ್ನಯ ಮತಿಗೆ ಮಂಗಳನ; 
"" ಉದಾರೆ ಶಾರದೆ ನಲಿದೊಲಿದು ನೆಲಸೆನ್ನ ಜಿಹೈೆಯಲಿ,;?' 


ಎಂದು ಪ್ರಾರ್ಥನೆಗೈದು, ಕನಿ ನೆಟ್ಟಿಗೆ ನಳಭೂವರನ ಮಹಾಕಥೆಯನ್ನು ಹೇಳು 
ವುದಕ್ಕೆ ನುಗ್ಗು ತ್ತಾನೆ, ಹೇಳುತ್ತಲೇ ಮುಂಬರಿಯುತ್ತಾನೆ. ಕಥನವೊಂದೇ ಅವನ 
ವ್ಯವಸಾಯ. 

4 ಅದಿನಾರಾಯಣನು ಸಲಹುವನಖಳ ಸಜ್ಜನರ” 
ಎಂಬ ಮಂಗಳ ಮುಕ್ತಾಯದವರೆಗೂ ಕಥನಗಾರಿಕೆಯ ಹೊರತು ಬೇಕೆ 
ಹಂಬಲಿಕೆಯೇ ಇಲ್ಲ ಕನಕದಾಸನಿಗೆ; ಇದೊಂದು ವೈಚಿತ್ರ್ಯ, ವೈಶಿಷ್ಟ್ಯ, ಕನಿ 
ವಿಜಯ. ""ಮೋಹನತರಂಗಿಣಿ''ಯಂಥ ಕಾವ್ಯ ಗಳಿಗೆ, ಅದನ್ನು ಮಿಾರಿಸ 


೭೦ ಕನಕದಾಸ ಪ್ರಶಸ್ತಿ ಗ್ರಂಥ 


ಕಾವ್ಯಗಳಿಗೆ, ಕನ್ನಡ ಸಾಹಿತ್ಯದಲ್ಲಿ ಕೊರತೆಯಿಲ್ಲ... "" ಹರಿಭಕ್ತಿಸಾರ'' ದಂಥ 
ಶತಕಗಳು ಹಲವುಂಟು. "" ರಾಮಧಾನ್ಯಚರಿತೆ'' ಕನಿಯ ಸ್ವಂತ ಕಲ್ಪನೆಯ 
ನನೀನ ಸೊಗಸಿನಿಂದ ಕಂಗೊಳಿಸುತ್ತಿದೆ; ಆದರೆ ಅದು ಚಿಕ್ಕದು. “ನಳಚರಿತ್ರೆ?” 
ನಿಸ್ಸಂದೇಹವಾಗಿ ಖಚಿತವಾಗಿ ಕನಕದಾಸನ ಕಾವ್ಯಕಿರೀಟ, ಅದಕ್ಕೂ 
“ವನೋಹನತರಂಗಿಣಿ'' ಗೂ' ಇರುವ ನಿಭಿನ್ಗತೆ ಎದ್ದುಕಾಣುತ್ತದೆ. ಮುಗ್ಧತೆಯೋ 
ಎನ್ಸ್ಟಿಸುವಷ್ಟರ ಅಕುಟಲತೆ, ನೇರಕಥನ, ಪ್ರಯಾಸವಿಲ್ಲದೆ ಉಕ್ಕಿಬರುವ 
ಚತುರೋಕ್ತಿ ಇತ್ಯಾದಿ ಮುಖ್ಯ ಲಕ್ಷಣಗಳು ಎರಡರಲ್ಲೂ ಸುಮಾರು ಸಮ ಅಳತೆ 
ಯಲ್ಲಿ ಪ್ರಕಟತವಾಗದೇ ಇದ್ದಿದ್ದರೆ, ಅದರ ಕರ್ತ ಬೇರೆ ಇದರ ಕರ್ತ ಬೇರೆ 
ಎಂದು ಬಿಡಬೇಕಾಗುತ್ತಿತ್ತು. ಯಾವುದನ್ನು ಕನಕದಾಸ, ಮೊದಲು ಬರೆದ, 
ಯಾವುದನ್ನು ಆಮೇಲೆ? 

ಮಕ್ಕಳಿಗೆ ಹೇಗೋ ಹಾಗಿರುವ ಸಾದಾ ಮನಸ್ಸು ಕನಕದಾಸನದು. ನಾಜೂಕು 
ನಾಗರಿಕತೆಯ ತಿರುಗುಮುರುಗಾವುದನ್ನೂ ಅವನ ಆಂತರ್ಯ ಅರಿತಿಲ್ಲ, ಅರಿಯ 
ಬೇಕೆಂಬ ಕುತೂಹಲವಾಗಲಿ ಚಾಪಲ್ಯವಾಗಲಿ ಅವನಿಂದ ಅತಿ ದೂರ. ಒಂದೇ 
ಪದದ ಪುನರುಕ್ತಿ ಅವನ ಸಾಮಾನ್ಯ ವಾಡಿಕೆ; ಅದರಿಂದ ತನ್ನ ಬುದ್ಧಿ ವೈ ಶಾಲ್ಯ 
ವನ್ನು ಕುರಿತು ಪಾಠಕರಲ್ಲಿ ಶಂಕ ಅಂಕುರಿಸೀತೆಂಬ ಭಯ ಅವನನ್ನು ಕಾಡದು, 
ಹಾಗೂ ಪಾಠಕರಿಗೆ ಬೇಸರ ಉಂಟಾದೀತೆಂಬ ಚಿಂತೆಯೂ ಅವನ ಮೆದುಳಿನಲ್ಲಿ 


ಸುಳಿಯದು.  ""ಕುಸ್ತರಿಸು'' ಎಷ್ಟು ಬಾರಿ ಪ್ರಯೋಗವಾಗಿದೆಯೋ ಎಣಿಸಿ 
ತಿಳಿಯಬೇಕು; ಅದೇ ಅವನಿಗೆ ಅತ್ಯಂತ ಫ್ರಿಯವಾದ ಮೋಹಕ ಶಬ್ದ. 
"" ಮೃಡತಪಧ್ವಂಸಿ'',. "" ದುಗ್ಭ್ಯಾಬ್ಲಿ??--ಇವೂ ಅನೇಕ ಬಾರಿ ಬಳಕೆಗೆ 


ಲಭ್ಯವಾಗಿವೆ. ಮಂದಸ್ಮಿತವನ್ನು ನಮ್ಮಲ್ಲಿ ಹುಟ್ಟಿಸುವ ಇನ್ನೊಂದು ಅಂಶ: 
4 ಹೇಮಾಂಬುರುಹ ಮೊಗ್ಗೆ ಮೊಲೆಯ ಮಾನಿನಿ?” ಎಂಬುದು ತಿರುತಿರುಗಿ 
ಬರುತ್ತದೆ, ಅವನ ಪುಟಿಗಳಲ್ಲಿ; ಅವನ ಮುಗ್ಧತೆಗೆ ಅದೊಂದು ಸಾಕ್ಸ್ಟ್ಯ. 
ರಾಜಹಂಸ ಹೀಗೆ ಭರವಸೆ ಕೊಡುತ್ತದೆ ನಳನೃಪಾಲನಿಗೆ: 


4 ಭೂರಮಣ ಕೇಳಸುವ ಕಾಯನ್ನು ಪ | 
ಕಾರ ಮಾಡಿದೆ ನೀನು ನಿನಗುಪ | 
ಕಾರ ಮಾಡುವೆನು. 


ಅದರ ಸ್ವಸಂರಕ್ಷಣೆಯ ವಾದ ಇದು: 


"" ಮಂಜು ಸುರಿಯ । 
ಲ್ಕೊಡನೆ ಕೆರೆ ತುಂಬುವುದೆ ನೃಪ ನೀನೆನ್ನ ಭುಂಜಿಸಲು | 
ಒಡಲಿಗಾಸ್ಯಾಯನನೆ ಫೇಳೆಲೆ | 
ಪೊಡಪಿಸತಿ ಬಿಡು ನನ್ನ ಮನೆಯಲಿ | 
ಮಡದಿ ಸುತರುಮ್ಮಳವ ನೋಡೆಂದೊರಲಿತಾ ಪಕ್ಕಿ ॥'' 


ಕನಕದಾಸನ ಶೈಲಿ ೭೧ 


ಪುಣ್ಯಕೋಟಯೆಂಬ ಕನಿಲೆ ಅರ್ಭಕನೆಂಬ ಹೆಬ್ಬು ಲಿಗೆ ಸಿಕ್ಕುವ ಪ್ರಸಂಗ ಇಲ್ಲಿ 
ಯಾರಿಗೆ ತಾನೆ ನೆನಪಾಗುವುದಿಲ್ಲ? ಉಷೆಯ "ಎತ್ತಿ ಚಿತ್ರ ಕೇಡಿಗೆ "ಘಟ 
ಬೀಟಲವಳಿದ್ದ ಬಲ್‌ ಬಂದೆನು? ಎನ್ನುತ್ತಾನೆ ಅನಿರುದ್ಧ. ತ್ರಿರೋಚನನನಲ್ಲಿಗೆ 
ಹೋಗಬೇಡೆಂದು ಸಂಚಶರನಿಗೆ ಪಾರ್ವತಿ ಈಯುವ ಬುದ್ಧಿ ವಾದವೇನು? 


ತಲೆ ಬಲ್ಲಿತೆಂದು ಕಲ್ಲನೆ ಹಾಯಬೇಡ ಹೋ | 
ಗೆಲೊ ಪಾಪಿ ಮನ್ಮಥ ಮನೆಗೆ ॥'' 


ಅನಂಗನನ್ನು ಜ್ಞಾನಿಸಿಕೊಂಡು ಕಂಗೆಟ್ಟಿರುವ ರಕಿದೇವಿಗೆ ಶಂಬರನ ಪಟ್ಟ ದರಾಣಿ 
ಕೊಡುವ ಧಾರಾಳ ಸಮಾಧಾನ: 


೩ ಎನಗೆ ತನ್ನ್ನಾಳ್ಚನನಿತ್ತಪೆನೆಂದಳಾ ಕಾಂತೆ. 


ರಕೃಸಿಯಾದರೂ ಅವಳ ಜಾಯಮಾನ ಕೆಲ್ಫಿ ಷರಹಿತವಾದದ್ದು, ಕುಸುಳೆಗೆ 
ಸಮನಾದದ್ದು. ಕಾಮ ಸುಟ್ಟು ಹೋಗಿ ನನ್ನ ವಾದ ತರುವಾ ನು ರುಕ್ಮಿಣಿ 


ಕೃ ಷ್ಣ ರಿಗೆ 2 ಮುಚ್ಚುಮರೆಯಿಲ್ಲದ ಈ ಸರಸಸಲ್ಲಾನ ಸ ಕವಿಯ ಮುಗ್ಧ ತರು 


ಸ ತುದಿಯನ್ನು ತೋರಿಸಿಕೊಡುತ್ತದೆ ನಮಗೆ: 


"" ನೀ ಪಾಲಿಸಬೇಕು ನನಗೊರ್ವ ಕಂದರ್ಪ | 
ರೂಪಾಂತನರ ಕುಮಾರಕನ ॥2' 


" ನಕ್ಕನು ಕೃಷ್ಣ ನಲ್ಲೆಯ ಮಾತ ಕೇಳ್ದು ನೀ | 
ಮಕ್ಕಳ ಪಡೆದ ಮಾತ್ರದಲಿ | 
ಕಕ್ಕಸ ಮೊಲೆ ಜಜ್‌ದಪುದೆಂದು ಕಟಿಕೆಯ | 
ನೊಕ್ಕಣೆಸಿದನು ವಲ್ಲಭೆಗೆ 1” 


"" ಮಗುವುಂಡು ಬಲ್ಮೊಲೆ ತೊರೆದರೆ ಮತ್ತಿಷ್ಟು 
ಬಿಗುಹು ದೋಹುವುದುರಸ್ಥಳದಿ | 
ಲಗುಗೆಯ್ಯದೆನ್ನ ಬಿನ್ನಪವ ಲಾಲಿಪುದೆಂದು | 
ಸುಗುಣಗೆ ಬಿನ್ನಯಿಸಿದಳು 1 ಕ್ತಿ 


ಶೇಕಡ ನೂರರಷ್ಟು ಸನಿತ್ರವಾದ ಅಂತಃಕರಣ ಯಾವ ಕನಿಗುಂಟೋ ಅವನಿಗೆ 
ಮಾತ್ರ ಇಂಥ ಬೆಳಕು ಬರವಣಿಗೆ ಸಾಧ್ಯ; ಅದೇ ಗುಂಪಿನ ಓದುಗನಿಗೆ ಮಾತ್ರ 
ಯಾವ ನಿಕಾರಕ್ಕೂ ಈಡಾಗದೇ ಇದನ್ನು ಪಠಿಸುವ ಯೋಗ್ಯತೆ. ಹೇಳುವನನಿಗೂ, 
ಕೇಳುವವನಿಗೂ ಕೃಷ್ಣ ಲೀಲೆಯ ಕಥೆ ನಿಶ್ಚಯವಾಗಿ " ಅಸಿಧಾರಾ ಪಥ. 
ಹಿಂದಣ ಕನ್ನಡ ಕವಿಗಳು ಎರಡು ಪಂಗಡವಾಗಿ ವಿಭಾಗವಾಗುತ್ತಾರೆ 
ಸ್ಥೂಲದೃಸ್ಟಿಯಿಂದ ನೋಡಿದರೆ: ಪಂಡಿತ ಕವಿಗಳು, ಜನಪದದ ಕವಿಗಳು; 
ಅಥವಾ ಪ್ರೌಢ ಕವಿಗಳು, ಕವಿಗಳು. ಕನಕದಾಸ ಯಾವುದೋ ಅಫೇಕ್ಸೈ 


೭೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಯಿಂದ, ಯಾವುದೋ ಬಲಾತ್ಕಾರದಿಂದ, ಪಂಡಿತ ಕನಿಗಳೊಡನೆ ಬೆರೆಯುತ್ತಾಕೆ; 
ಆದರೂ ಅವನು ಸ್ವಭಾವತಃ ಅಧಿಕವಾಗಿ ಆದರಗೂಡಿ ಜನಪದದ ಕವಿಯೇ 
ಸರಿ. ಶ್ರೋತೃಗಳಿಗೆ ಅನಲ್ಪ ತೊಂದರೆಯನ್ನು ಕೊಡಬಾರದೆಂದೇ ಅವನ ತವಕ; 
ಸರಾಗವಾಗಿ ಸಲೀಸಾಗಿ ಬರೆಯುವುದೇ ಅವನ ತಪಸ್ಸು. ವಸ್ತುವಾಗಲಿ, ವ್ಯಕ್ತಿ 
ಯಾಗಲಿ, ಪರಿಸ್ಸಿತಿಯಾಗಲಿ, ಮಾನಸಿಕ ಸ್ಥಿತಿಯಾಗಲಿ ಅದನ್ನು ಸ್ಪಟಕಸ್ಪಷ್ಟವಾಗಿ 
ಸುವ್ಯಕ್ತವಾಗುವಂತೆ ಮೂರ್ತತ್ವ ಕೊಟ್ಟು ನಿರೂಪಿಸುವ ಉತ್ಸುಕತೆ ಅವನಲ್ಲಿತ್ತು; 
ಹಾಗೆ ಮಾಡುವುದಕ್ಕೆ ತಕ್ಕ ಕೌಶಲವೂ ಆವನ ಮೇಲೆ ನಗುಮುಖ ಬೀರುತ್ತಿತ್ತು. 
ನಿಜವನ್ನು ನುಡಿಯಬೇಕಾದರೆ ಸುಸ್ಸಷ್ಟತೆ ಕಾವ್ಯದ ಉಸಿರು, ಸುಸ್ಪಷ್ಟತೆಯಿಂದಲೇ 
ಕಾವ್ಯದ ಕಲ್ಯಾಣ. ಕನಕದಾಸನ ನವಿಭಾವನೆ, ಕಾವ್ಯ ನಿರ್ಮಾಣ ಶಕ್ತಿ, ಆ ರೀತಿ 
" ವಾಸ್ಮವಿಕ' ವಾದದ್ದು. ಹಲವು ಮುಖಗಳಿಂದ ವಿಮರ್ಶೆ ನಡೆಸಿ ಈ ಸಿದ್ಧಾಂತ 
ವನ್ನು ಸಮರ್ಥಿಸಬಹುದು. 


೧. ಈ ವರ್ಣನೆಗಳು ಹೇಗೆ ಚಿತ್ರಗಳಾಗಿವೆ, ಪ್ರತಿಮೆಗಳಾಗಿವೆ, ಭಾವಿಸಿ: 


KF ಸಣ್ಣಿವರುಗಳನೋದಿಸುತಿರ್ಪ ಕಸೆಯ ಕೋ | 
ಲಣ್ಮಗಳ೯ ಚಾಪದಿಗನಿತೆ । 
ಬಣ್ಣಗಂಬಿಯ ಪುಸ್ತಕ ಲಿಖಿತಜ್ಞರು | 
ಕನ್ನಡಕವ ತಾಳ್ಲಿಹರು ॥ ಕಿ 


ಕಿಶೋರ ಪ್ರದ್ಯುಮ್ನನನ್ನು ಶಂಬರಾಸುತ ಅತಿ ಪ್ರೇಮದಿಂದ ತನ್ನೊಡನೆ ಗರುಡಿ 
ಮನೆಗೆ ಕರೆದುಕೊಂಡು ಹೋಗಿ, 


"ಜಗತಿಯ ಬೇತಾಳನೆಡೆಯ ಕುಳ್ಳಿರಿಸಿ.” 


ಕ್ಷ ನಿರ್ದೈವ ದೈತ್ಯ ತನ್ನಂತರಂಗದೊಳಿಡಿ | 
ದಿರ್ದ ವಿದ್ಕನ ರತೀಶ್ವರಗೆ । 
ನಿರ್ಧರವಾಗಿ ಸಮರ್ಪಿಪ ತೆಜದಡ | 
ಬಿದ್ದ ಭೇತಾಳ ದೇವರಿಗೆ॥?? 


ಹಾಗೆ ಅಸುರನ "" ಮಹದಾದಿ ವಿಡ್ಠೆ?'  ಕಾಣಬಂದುದಾ ಕಂತುವಿಗೆ?'' ಪುಷ್ಪಕ 
ನಿಮಾನವನ್ನು ಹತ್ತಿ ಪ್ರದ್ಯುಮ್ನ “ ಗತಿಸೂತ್ರವ ಮೆಟ್ಟಿ ತೆರಳಿದ?'ನಂತೆ: ಗಗನ 


ಯಂತ್ರ ನಮ್ಮ ಕಣ್ಣಮುಂದೆ ಹಾರಿದಂತೆ ಭಾಸವಾಗುವುದಿಲ್ಲವೆ? ಅವನು 
ದ್ವಾರಕಾವತಿಗೆ ಆಗಮಿಸಿದಾಗ, 


ಕೆಲಬರು ಕೃಷ್ಣನೆಂಬರು ಕೃಷ್ಣನಲ್ಲೆಂದು | 
ಕೆಲಬರು ಜೂದ ಕಟ್ಟುವರು | 
ಕೆಲಬರು ನೀನೇನ ಬಲ್ಲೆಯೆಂದಲಸದೆ | 
ನೆಲೆ ನಿಂತು ನೋಡುತಲಿಹರು. ಮ 


ಕನಕದಾಸನ ಶೈಲಿ ೭೩ 


"«" ಒಗ್ಗರಣೆ ಇಂಗಿನ ಕಂಪು ಸುಲೀದುದು ಬಹಿಃಸ್ಥಳಕೆ'' ಎನ್ನುತ್ತ ಭೋಜನ 
ಸಮಾರಂಭಕ್ಕೆ ಯಥಾರ್ಥವಾಗಿ ಕರೆದೊಯ್ಯುತ್ತಾನೆ ನಮ್ಮನ್ನ. 


"" ಶಿರದೆಡೆಯೊಳಗಿರ್ದ ಶಿನಲಿಂಗದೇವರ | 
ಪರಮ ವಸ್ತ್ರವ ಬಿಚ್ಚಿ ತೆಗೆದು । 
ವರ ರತ್ನಾಂಚಿತ ವೃಷಭ ಮುದ್ರೆಯನಿಟ್ಟ | 
ಕರಕಂಜದೊಳಗೆ ಸಾರ್ಚಿದನು |”? 


ಎಂದು ಬಣ್ಣಿಸಿ, ಬಾಣನ ಶಿವಪೂಜೆಯನ್ನು ಪುಸ್ತಕದ ಬದನೇಕಾಯಾಗಿ ಇಡದೆ 
ಸತ್ಯಸಂಗತಿಯನ್ನಾಗಿಸುತ್ತಾನೆ. ಉಷೆ “ಬೆಳ್ಳೆಲೆಯ ಮೆಲ್ಲುತೆ ಸಖಿಗೂಡಿ 
ಬಂದಳು ದಿವಾಣಕ್ಕೆ”': "ದಿವಾಣ? ಶಬ್ದದಿಂದ ಈ ವಚನ ಪ್ರತ್ಯಕ್ಷ ಜೀವನದ 
ಒಂದು ಘಟನೆಯಾಗಿ ನಿಲ್ಲುತ್ತದೆ: 


4 ಅಡಿಗೆಯನ್ನು ಮಾಡಬೇಕಣ್ಣ | 
ನಾನೀಗ ಜ್ಞಾನ | 
ದಡಿಗೆಯನ್ನು ಮಾಡಬೇಕಣ್ಣ (ಭಂಡ 


ಗ ನನ್ನವ್ವ ಕಲ್ಲ ಬಿಡೆ । 
ಪ್ರ ಧೋತ್ರವ | 
ಚೆನ್ನಾಗಿ ಒಗೆಯಬೇಕಂ ॥” 


೨. ಗಿಡ ಮರ ಹಣ್ಣು ಹೂ ಸಶುಪಕ್ಸಿಗಳ ಪಟ್ಟಿಗಳು ಪ್ರಾಯಶಃ ಸಾಂಪ್ರ 
ದಾಯಿಕ ಕಾವ್ಯಗಳಲ್ಲೆಲ್ಲ ಅನಿವಾರ್ಯ. ಅವನ್ನು ತಯಾರಿಸುವಾಗ ಹೆಚ್ಚು 
ಕಡಮೆ ಎಲ್ಲ ಕನಿಗಳೂ-- ಮಹಾಕನಿಗಳೂ ಕೂಡ ಸಿದ್ಧಕೋಶದ ಒಳಕ್ಕೆ 
ಹೊಕ್ಕು ಅಲ್ಲಿಂದ ಕದ್ದು ತಂದ ಚಿರಪರಿಚಯದ ಮಾಲನ್ನು ಅಷ್ಟಿಷ್ಟು ಚಾತುರ್ಯ 
ದಿಂದ ಹರಡಿ ತೋರಿಸುವುದೇ ಪದ್ಧತಿ. ಕನಕದಾಸನೂ ಆ ಮಾರ್ಗವನ್ನೇ 
ಹಿಂಬಾಲಿಸಿದರೂ, ತಾನೇ ಕಂಡ ವಸ್ತುಗಳನ್ನು ಎಷ್ಟೋ ಕಡೆ ತಂದು ಕೂಡಿಸಿ, 


ತಥ್ಯಾಂಶದ ಸ್ಫುಟ ಕಾಂತಿಯನ್ನು ಬೀರ ತ್ತಾನೆ ವರ್ಣನೆಗೆ. ಇವನ್ನು ಗಮನಿಸಿ: 


"" ಚೆಂಗಣಿಗಿಲೆ ನಂದ್ಯಾವರ್ತ ದವನ ಬೆ | 
ಳ್ಹಿ೦ಗಳ ಸಖಿಯಿರವಂತಿ । 
ಹೊಂಗೇದಗೆ ಯದಿರ್ಗಂಚಿ ಕಮ್ಮಲರ್ಗಳ | 
ತೊಂಗಲು ಮೆರೆದವಭ್ರಡಲಿ ॥'' 


"" ಕಾಬಾಟ್‌ ದೀಪದ್ರಾಕ್ಷೆ ಕೇತಕಿ ತೋರ । 
ಸೀಬಾಂತ ಬಿದಿರ್ನ್ವೆತ್ತಗಳ | 
ಲೋಬಾನ ಚಂದನಗಾಡಿನೊಳ್‌ಪಂದಿ ವೆಂ । 
ತ್ತೇ ಭಂಗಳಿರೆ ಕಂಡರವರು |”? 


೭೪ ಕನಕದಾಸ ಪ್ರಶಸ್ತಿ ಗ್ರಂಥ 


"« ಬೆಳಲು ಬಿಲ್ಕತ್ತೆ ಘೋಟಕ ಬಿಕ್ಕೆ ನೇವಿ: ಹೆ | 
ಗ್ಗಳಪಿ ಕಡಸಂ ಕಾರೆ ಬೋರೆ । 
ಗುಳವತ್ತಿ ತುಂಬುರು ನಗರೆ ಮುಂತಾದ | 
ಪಣ್ಣಳ ತಂದರಾಳ್ಲನ ಬಳಿಗೆ ॥೨೨ 


"" ಚೆಂಗಣಿಗಿಲೆ ಸೇವಂತಿಗೆ ಕತ್ತುರಿ | 
ಸಿಂಗದ ಮುಡಿವಾಳ ದವನ | 
ಮಂಗಳ ತುಳಸಿ ಬಿಲ್ವದ ಪತ್ರಗಳ ಶಿವ । 
ಲಿಂಗಾರಿತನ ಮಾಡಿದನು |” 


ಒಳಕೊಠಡಿಯಲ್ಲಿ ಸುಖಾಸೀನನಾಗಿ ಕುಳಿತು ಬೆಟ್ಟಿ ಗುಡ್ಡ ನದಿ ಕಾನನಗಳನ್ನು 
ನಿರೀಕ್ಷಿಸಿದ? ಕವಿಯಲ್ಲ ಕನಕದಾಸ! 

೩. ತನ್ನದೇ ಆದ ಹಾಗೂ ಸೂಕ್ತವಾದ ಒಂದು ಸಾದೃಶ್ಯದ ಮೂಲಕ 
ಪ್ರಸಕ್ತ ವಿಷಯದ ಖಚಿತಾನುಭವವನ್ನು ಒದಗಿಸಬಲ್ಲ ಕನಕದಾಸ. ಶಂಬರನ 
ಅರಮನೆಯಲ್ಲೇ ಅವನ ಮಾರಣ ಶತ್ರು ಬೆಳೆಯುತ್ತಿದ್ದಾ ನೆಂಬ ಆತಂಕವೃತ್ತಾಂತ 
ವನ್ನು ಶ್ರುತಪಡಿಸುವಾಗ ನಾರದ ಈ ಎಚ್ಚರಿಕೆಯನ್ನು `ಬೋಧಿಸುತ್ತಾನೆ 
ಆ ದಾನನೇಶ್ವರನಿಗೆ: 


«೫ ಕಂಠಿಲೆಯ ನಖದಲಿ ಚಿವುಟಲಹುದು ಮುಂದೆ । 
ಲಳಿಗೆ ಕೂರುಗುರಿಗಂಜುವುದೇ ॥ 


ರತಿದೇವಿ ಪ್ರದ್ಯುಮ್ನನಿಗೆ ಒಸಗೆ ಈಯುವುದಕ್ಕೆ ನಾರದ ಬಂದದ್ದು ಹೀಗಿದ್ದಿತಂತೆ: 


"ರಂತೆ ಮಧು ಘೃತ ರಸದಾಳಿ ರಸ ಗೋ | 
ಕ್ಸೀರದಂತೆಸೆನ ಕಾರ್ಯಕ್ಕೆ | 
ನೀರಂತೆ ಕಡಜಿಗನೆಸಅಂತೆ ಪುಬ್‌ ಯಂತೆ । 
ನಾರದ ಬಂದನಾಯಿಡೆಗೆ ॥೨೨ 


ಕದನೋನ್ಮುಖನಾದ ಕಂದರ್ಪನನ್ನು ತಡೆಯುವ ಪ್ರಯತ್ನದಲ್ಲಿ ಅವನ ಪತ್ನಿ 
ಆಡುವುದೇನು? 
4 ಮೂಢರಂದದೊಳೂರ ಗುದ್ದಲಿಯನು ಕೊಂಡು | 


ನಾಡ ಕಾಲುವೆಯ ತಿದ್ದು ವರೆ | 
ಬೇಡ ಲಲಾಟನೇತ್ರನ ಕೂಡೆ ಕಲಹ ॥* 


ಕುರೂಪಿಯಾದ ನಳರಾಜನ ಉದ್ಗಾರ: 


4ತೋರ ವರಾಣಿಕವೆಂದು ಹಿಡಿದರೆ ಭೂರಿ ಕೆಂಡನಿದಾಯ್ತು ಶಿವ ಶಿನ | 


ಕನಕದಾಸನ ಶೈಲಿ ೭೫ 


ಚಿತ್ರಲೇಖೆಗೆ ಉಷಾದೇವಿ "ನಿನ್ನ ಖುಣವನ್ನು ಹೇಗೆ ತೀರಿಸಲಿ?” ಎಂದು 
ಕುದ್ದುಕೊಂಡಾಗ, ಅವಳ ಸಾಂತ್ರನ: 


ಅಂಗವ ತುಜಕಿಸಲ್ಕೆ ತುಜ್‌ಸುವ ಕೈಗಳ್ಗೆ | 
ಹಂಗತಿದ್ದುವ ಶಾಸ್ತ್ರವುಂಟಿ ls 


ದ್ರಿತೀಯ ಸ್ಪ ಯಂವರನನ್ನು ಆಲೋಚಿಸಿದಳಲ್ಲ ಎಂದು ನಿಷಣ್ಣನಾಗಿರುವ ನಳನಲ್ಲಿ 


pe 
4 


ದಮಯಂತಿ ತನ್ನ ಪರವಾಗಿ ಬೇಡುವ ಕ್ಲಮಾಯಾಚನೆಯ ಪರಿ ಇದು: 


«« ನಡೆಯುತೆಡಹಿದ ಪಟ್ಟಿ ದಾನೆಯ । 
ವಿಡಿದು ಕೊಲ್ಲುನರಂಂಟಿ ನಂಬಿದ । 
ಮಡದಿಯಲ್ಲವೆ ತಾನು ಬಿರುನುಡಿಯೇಕೆ ನಳ ನೃಪತಿ ॥*' 


ಚಿತ್ರಲೇಖೆಯ ಸರಿಹಾಸ: 


« ಕನಸಿನ ಭತ್ತಕೆ ಗೋಣಿಯನಾಂತರೆಂ | 
ದೆನಿಸಿದೆ ನೀ ಮೂಢನೆಣ್ಣೆ (35 


ಉಪಮಾನರೂಪಕವಾವುದೂ ನಿಜಾಂಶವನ್ನು ಸಮರ್ಥಿಸುವ ಪ್ರಮಾಣವಲ್ಲ, 
ವಾದವಲ್ಲ, ದಿಟಿ; ಆದರೆ ಅವು ತಮ್ಮ ಗಾಢ ಹೊಂದಾಣಿಕೆಯಿಂದಲೂ, ಉಜ್ವಲತೆ 
ಯಿಂದಲೂ ನಿಜಾಂಶವನ್ನು ಸ್ಪಸ್ಟ್ರೀಕರಿಸಿ ಅದರ ಸ್ಥಾಪನೆಗೆ ಸಹಾಯ ಮಾಡ 
ಬಲ್ಲವು. ಇದನ್ನೂ ಸ್ವೀಕರಿಸಿ: 


4 ಬಟ್ಟಿ ವೆರೆಯ ಬೆಳ್ಚಿಂಗಳ ಹೊಂದಾನರೆ । 
ಬಟ್ಟಿಲೊಳ್‌ ಸೋದಿಪರುಂಟೇ । 
ನೆಟ್ಟನೆ ಕನಕದಾಸನ ಕಾವ್ಯದೊಳ್‌ ದೋಷ । 
ತಟ್ಟದು ತಪ್ಪೆನಬೇಡ PR 


೪.: ಬಾಯಿನಿಂದ ಬಣ್ಣ ಬಯಲು, ಅಹುದೊ? ಪಾತ್ರದ ಒಂದು ಮಾತಿ 
ನಿಂದ ಅದರ ಮನೋಧರ್ಮ ಶೀಲ ಚರ್ಯಗಳನ್ನು ತೆರೆದು ತೋರಿಸಿ, ಅದನ್ನು 
ಕೆತ್ತಿ ನಿಲ್ಲಿಸಬಲ್ಲ ಕನಕದಾಸ, ಸಲಿಪುರುಷ ವಿಲಂಬ ವರ್ಣನೆ ಏಕೆ, ಅನನ 
ಈ ನಿರ್ಧಾರ ನಮ್ಮ ಕೆನಿಯನ್ನು ಶಾಕುವಾಗ? 


ಹಿಡಿಯೆ ಫಲನನು ಹಿಡಿದ ಬಳಿಕದ | 
ಬಿಡೆನು ಮತನೆನ್ನಲ್ಲಿ.”' 


ಅನಿರುದ್ಧನಿಗೂ ಬಾಣಾಸುರನಿಗೂ ಕಾಳಗವಾಗುವಾಗ ಉಷೆ ನುಲಿದುಕೊಳ್ಳುತ್ತಾಳೆ 
ಈ ಒಳತೋಟಿಗೆ ಪಕ್ಕಾಗಿ: 


೭೬ ಕನಕದಾಸ ಪ್ರಶಸ್ತಿ ಗ್ರಂಥ 


೫ ಪಜುಕನಧಟಿ ಸಾಸಿರ ಬಾಹು ಪಿತನೆನ್ನ | 
ಕಿಜುಕಾಂತನೊಳು ಕಾದುತಿಹನು । 
ಇಆ್‌ದುಕೊಂಡರೆ ಹೊಟ್ಟಿ ತಿನಿದುಕೊಂಡರೆ ಕಣ್ಣು | 
ಮುಜುಕ ಮನ್ಮನವ ಭಂಗಿಸಿತು ॥”೨ 


\ 


" ಶಂಬರನನ್ನು ಒಪ್ಪಿಕೊ' ಎಂದು ರಾಕ್ಸಸರಾಣಿ ಅಂಗಲಾಚಿದಾಗ ರತಿ ಹೇಳುವ 
ಉತ್ತರ: 


 ವಾಮಲೋಚನೆ ಕೇಳು ಜಗವ ಮೋಹಿಸುತಿಹ | 
ಕಾನುನ ತೆಕ್ಟೆಗೊಂಡಿರ್ದ | 
ಕೋಮಂಲತರ ಬಾಹುಗಳಿಂದ ಪುರುಷನಿ | 
ರಾಮ ದೇಹವ ಮುಟ್ಟಿ ಬಹುದೆ [ಕಿಸಿ 


ಹಾಗೆಯೇ, ಪಾತ್ರವನ್ನು ಕುರಿತು ಇತರರಾಡುವ ಒಂದು ವಾಕ್ಯ ಕೆಲವು ಸಾರಿ 
ಅದರ ಮೇಲೆ ಚೆಲ್ಲಿದ ಸೂರ್ಯರಶ್ಮಿಯಾಗುತ್ತದೆ : ನಳನ ವಿಚಾರವಾಗಿ ವಿಸ್ತಾರದ 
ವ್ಯಾಖ್ಯಾನ ಬೇಡ, ದೇವತೆಗಳ ಈ ತೀರ್ಪು ಸಾಕು: 


""' ಬಂದು ನಿನ್ನಲಿ ಕುಟಿಲನಿಲ್ಲರ | 
ವಿಂದವದನೆಯರಿಂದ ಕೇಳಿದೆ | 
ವೆಂದು ಸಂತೈಸಿದರು ಭಯಗೊಂಡಿಹ ನೃಪಾಲಕನ 1” 


೫. ಆಗಾಗ ಒಂದು ವಿಶೇಷ ವಿದ್ಯಮಾನ ನಮ್ಮನ್ನು ನಿಸ್ಮಯಗೊಳಿಸುತ್ತ ದೆ. 
ಹೇಳಿಕೆ ಸುಲಭವಾಗಿ ತೋರಿದರೂ ಒಳಗಣ ತೀಕ್ಷ್ಣತೆ ಸಾಂದ್ರತೆ ಘನಸತ್ವ 
ಭಾರಿ ಧ್ವನ್ಯರ್ಥಗಳಿಂದ ಅದರ ಪ್ರಭಾವ ವೆಗ್ಗಳವಾಗಿ, ಅದು ನಮ್ಮ ಹೃದಯದಲ್ಲಿ 
ನಾಟ ನಿಲುತ್ತದೆ; ಇಡೀ ಘಟನಾವಳಿಯ ಗಾಢಾನುಭವ ಕರಗತವಾಗುತ್ತದೆ 
ನಮಗೆ. ಮದನದ್ವಂಸಿಯ ಮುಖದೆದುರು ಬಲು ನೊಂದಿರುವ ರತಿ ಎತ್ತುವ 
ಆಕ್ಟೇಪಣೆಯನ್ನು ತೆಗೆದುಕೊಳ್ಳಿ 


ಕ ಕೊಲ್ಲಲುದ್ಯೋಗಿಸಲಪ್ಪುದೆ ರಸದಾಳಿ | 
ನಿಲ್ಲನಂತವರು ಗಳಿಹರೆ | 
ಒಲ್ಲದ ಹೆಣ್ಣು ಗಂಡುಗಳನೊಂದಾಗಿಸ | 
ಬಲ್ಲ ಭಾವಚ್ಚರ ತೋಣು ॥5₹' 


4 ಪಾಪಕ್ಸಯಕೆಂದು ಗಂಗೆಯೊಳ್ಳಿಂದರೆ | 
ಪಾಪಿಯ ಮೊಸಳೆ ತಿಂದಂತೆ | 
ತಾಪಸ್ಥ ಸುರರಿಂಗೆ ಹಿತಗೈಯ ಬಂದ ಪ್ರಾ | 
ಹೋಪನ ನುರುಹಿದೆ ನೀನು ॥” 


ಕನಕದಾಸನ ಶೈಲಿ ೭೩ 


"ತಾ ಬಾಳಲಾರೆ, ತನ್ನನ್ನೂ ಸಂಹರಿಸು' ಎಂಬ ಅವಳ ನಿಡಂಬನೋಕ್ಕೆ ಅತೀವ 
ಪ್ರತಾಪಪೂರಿತವಾಗಿದೆ; ಅವಳ ವದನದಿಂದ ಬಿರುನುಡಿ ಉದುರುವುದಿಲ್ಲ, ಕಿಚ್ಚಿನ 
ಕಿಡಿ ಸಿಡಿಯುತ್ತವೆ: 


"" ೊಂಡವ ತೋಡಿಸಬೇಡ ಶುಸ್ಕನ ಸುಟ್ಟು | 
ಫೆಂಡವ ಮಾಡಿಸಬೇಡ । 
ಖಂಡೇಂದುಶೇಖರ ಕಣ್ಣಿಚ್ಚಿನಿಂದೆನ್ನ | 
ಗಂಡನನುರುಹಿದಂತುರುಹು |? 


ರತಿಯ ರೂಪಾತಿಶಯದಿಂದ ಹುಚ್ಚಾಗಿರುವ ಶಂಬರ ತನ್ನ ದುರ್ಗತಿಯನ್ನು ತನ್ನ 


ತಳೋದರಿಗೆ ಹೀಗೆ ಬಣ್ಣಿಸುತ್ತಾನೆ: 


4 ಕೊಂದಳೆ ಪತಿಭಕಿ ಯೆಂಬ ಕೂರಸಿಯಿಂಡೆ | 
ಸೊಂದಳೆ ಹೇಲಿ ೆಂದು ನುಡಿದ i” 


ಸಮರಕ್ಕಿದಿರಾದ ಪ್ರದ್ಯುಮ್ನ ನನ್ನು ಕುರಿತು ಶಂಬರಾಸುರನ ಮೂದಲಿಕೆ: 


"" ಕಟಕಿ ಗೊರಲನ ಕಣ್ಣ ದಳ್ಳುರಿಯಲಿ ಬೆಂದ | 
ಕೊಜಕಿಗೊಳ್ಳಿ ನೀನು ನಿನಗೇಕೆ ಪಂತ ॥” 


ಸ್ವಪ್ನದಲ್ಲಿ ಪ್ರಿಯನನ್ನು ಕಾಣುವ ಆತುರದಲ್ಲಿರುವ ಉಷೆಗೆ ಭಾಸ್ಕರನ 
ಮೇಲೆ ಕಡುಕೋಪ; ಗುಡುಗುತ್ತಾಳೆ ಇಂತು: 


ಭ್ಯ ಅಸಗೆಟ್ಟಿ ವೊ ಪುರಿ ಹೆರೆಯೆಣ್ಣೆ ತೀಡುದೊ | 
ಅಸಮಾಶ್ವಗಳು ಬಾಂದೊರೆಯ | 
ಕೆಸಜಕೊಳು ಬಿದ್ದೇಟಲಾಣದಾದುವೊ ಎಂದು | 
ಬಿಸಜಾಕ್ಸಿ ರನಿಯ ನೋಡಿದಳು ॥ 4 


ಗೆಳತಿಯ ವಿರಹ ದುಃಖದೊಡನೆ ಭಾಗಿಯಾಗಿ ಚಿತ್ರಲೇಖೆ ಕನಿಕರದಿಂದ ಆಡುವ 
ಕಶಿಣವಾಕ್ಕು: 


"" ವರವೊ ಪಾರ್ವತಿ ಕೊಟ್ಟದು ಪ್ರಾಣ ಸಂಹರಣವೊ ನಿನಗೆ ॥'' 


ಕನಕದಾಸನ ಕಾವ್ಯನಿಲಾಸ ಹಗುರವಾಗಿ ಲಲಿತವಾಗಿ ತೋರುತ್ತದೆ 
ಹೊರಗಡೆಗೆ; ಅದಕ್ಕೆ ಅಸ್ಟಿಷ್ಟ್ರು ತೂಕದ ಒಳಗಡೆಯೂ ಅಲ್ಲಲ್ಲಿ ಉಂಟಿಂಬುದನ್ನು 
ಯೋಚಿಸಿ ತಿಳಿದುಕೊಳ್ಳಬೇಕು. ಅಷ್ಟೇ ಅಲ್ಲ.  ಒನ್ಮೊಮ್ಮೆಯಾದರೂ 
ಭಾವಾರ್ಥದ ಭಾರದಿಂದ ಘಟ್ಟಿಯಾದ ಗಂಭೀರ ಅಂತರಾಳವೂ ಅದಕ್ಕ 
ಉಂಟೆಂಬುದು ಕಣ್ಣಲ್ಲಿ ಕಣ್ಣಿಟ್ಟು ಪರಿಶೀಲಿಸಿದಾಗ ತಿಳಿದುಬರುತ್ತದೆ. ಬಿಗಿಯನ್ನೂ 


7ರ ಇಗ ಜ್‌ ಶ್ಟ್‌9ಿ 
೭೮ ಕನಕದಾಸ ಖಶಿನ, ಗ ೦ಥ 


ಶಕ್ತಿಯನ್ನೂ ಹಲವು ವೇಳೆ ಮುಟ್ಟಲಾಸ,  ಮಹೋನ ತಿಯೆನ್ನೂ 
ಆಗಾಗ ಕ್ಷಣಹೊತ್ತು ಎಟುಕಿಸಿಕೊಳ್ಳಲಾಪ, ತನ್ನತನವನ್ನು ಚೆನ್ನಾಗಿ ಮರೆಯ 
ಲಾಸ, ಕನಿ ಸನ ರಥ ಕೋಷತಾಮ್ರಾ ಕ್ಸ ನಾಗಿರುವ REG 
ನಾರದ ಎನ್ನು ತ್ಲಾನೆ 


"" ಕೋಪವೆಂಬುದು ಪರಮಾತ್ಮಂಗೆ ದುರ್ಗಂಧ | 
ಲೇಪವ ಮಾಡಿದಂತಿಹುದು । 
ಶ್ರೀ ಪರಮೇಶನ ಸೆಣಕಯಾಳ್ಲ ಶರಣಂಗೆ | 
ಇಪತ್ರಯವೇಕೆ ನಿನಗೆ ॥ ?' 
ಕಡೆಯಲ್ಲಿ ಸಂಧಾನ ಏರ್ಪಡುತ್ತದೆ; ಉಷೆಯನ್ನು ಅನಿರುದ್ಧ ನಿಗೋಸ್ಫ ರ ಬೇಡು 


() 


ತ್ತಾನೆ ಶ್ರೀಕ್ಸಷ್ಣ; ಬಾಣ ಕೊಡುವ ಉತ್ತರ ಪಥ ಗಿಡಿದು ಚು ಜಡೆ 


ಜಾ 


«* ತಪ್ಪಿ ನಿತಿಲ್ಲದಂರ್ನಿಯ ನಿಮ್ಮಡಿಗೆ ಸ। 
ಮರ್ಪಿಸಿದನು ನಮ್ಮ ತಂದೆ | 
ಒಪ್ಪಿಡಿ ನಡುವಿನ ಮಗಳನು ಮೊನ್ಮುಗೆ | 
ಸುಪ್ರೀತಿಯಿಂದೀವುದರಿದೆ ॥'' 


ಅನಿರುದ್ಧ ನಿಗೆ ಉಷೆಯ ಪ್ರೇಮವೇ ಸಕಲ ಪುರುಷಾರ್ಥ 


ಳಃ ವನಿತೆಯೊಳೊಂದಿ ಸುಖವಟ್ಟು ಮಡಿದಡೆ 
ಜೀವನ್ಮುಕ್ತಿಯೆಂದವನು [ಕೆ 


ಅದನ್ನು ಸಾಂಗವಾಗಿ ನಿಯಂತ್ರಿಸಿಕೊಟ್ಟ ಚಿತ್ರಲೇಖೆಯನ್ನು ಕಂಡು ಅವನಿಗೆ 
ಮಿತಿಯಿಲ್ಲದ ಗೌರವ: 


ಚು ಅತ್ತಿಗೆಯಹುದಕ್ಕನಹುದು ತಾಯಹುದಕ್ಕೆ | 
ಗುತ್ತಿಗೆಗಾತಿ ನೀನಹುದು | 
ಪತ್ತಿಗೆ ಪರಮಾನುಕೂಲೆ ಕೇಳೆಂದು ಕೈ | 
ಯೆತ್ತಿ ಕೊಂಡಾಡಿದ ಕುಮರ ॥'' 


ನವದಂಪತಿಗಳು ತಮ್ಮೊಳಗೆ ಸಂಭಾಷಿಸುತ್ತಿರುವಾಗ, ತನ್ನ ಸಖಿ ಸಂರಕ್ಷಕಿಗೆ 
ಯಜ್ಞ ಸತ್ಕರ್ಮ ನ ಫಲ ಏನನ್ನು ಕೊಟ್ಟಿ ರೂ ಸಾಲದೆಂದು 
ಉಷೆ ಗುರುತು. ಳೆ ಅನಿರುದ್ಧ ಅರ್ಧ ಹಾಸ್ಯ ಸ ಗಾಂಭೀರ್ಯ ಬೆಕಿಸಿ 
ಹೇಳುತ್ತಾರೆ 


«« ಬೇಕೆನೆ ಪೆತ್ತ ಮಕ್ಕಳ ಪೆಸರ್ಗುಡ: ಚಿತ್ರಲೇಖೆ | 
ಯೆಂದನಿರುದ್ಧ ಮಡಿ 


ಕನಕದಾಸನ ಶೈಲಿ ೭೯ 


ನಿರಾಡಂಬರದ ಸಾಮಾನ್ಯ ಮೆಲ್ಲುಡಿ ಇದು; ಆದರೆ ಅದರಿಂದ ವ್ಯಂಜಕನಾಗುವ 
ಭಾವ ಭಾವನಾ ಸಮೂಹ ಒಂದು ಸಣ್ಣ ದ ಆಗುತ್ತದೆ, ಅಲ್ಲವೆ? 
“ಧು”? ಶಬ್ದ ದಿಂದ ರಮ್ಯಲೋಕವೊಂದನ್ನು ಸೃ ಸ್ಸಜಿಸಬಲ್ಲ ಕನಕದಾಸ. ನಳ 
ತನಗೆ ನೀಡಿದ ಹಂಸೆಗೆ: 


K€ ಸಲಹೆನ್ನಸುವ ಕರುಣದಲಿ | 
ಎನಗೆ ನೀನೇ ಪರಮ ಬಾಂಧವ | 
ಮನಕೆ ಹರುಷವ ಮಾಡು |” 


ಎನ್ನುತ್ತ ಉಪಚರಿಸಿ ಕಳಿಸುತ್ತಾನೆ ಅದನ್ನ; ಆಮೇಲೆ ಅದೇ ಹೆಂಸೆಗೆ 
ದಮಯಂತಿ ಉಸಿರುತ್ತಾಳೆ: 


೫ ಫರೆಮ ಬಾಂಧವ ನೀನೆನಗೆ ಸ 
ತ್ಕ ರಿಸು ವಿರಹದಿ ನೊಂದವಳ ೯ 


ಇದೇ ಸತ್ಕಾವ್ಯ ದಲ್ಲಿ ಭಾಷೆ ಬೀಸುವ ಮಾಯಾ ಜಾಲದ ವೈಭವ. ಅನ್ಯೋನ್ಯ 
ನಲ್ಮೆಗಾಗಿ ಹುಟ್ಟಿ ಬಂದಿರುವ ನಳ ದಮಯಂತಿಯರಿಗೆ ಈ ಹಾಲುಬಣ್ಣದ, 
ಆತ್ಮದ ಜಾ 8 ರಾಜ ಮರಾಳನೇ ಕೂಡಿಸುವ ಕೊಂಡಿ, ನಿಸಾ ರ್ಥ 
ಜಯ ದೂತ, "ಪರಮ ಬಂಧು'. ಯಕ್ಷ ಯಕ್ಷಿಯರ ಸಾ 
| ದೂತನೇಘ'ಕ್ಕೂ ನಳ ದಮಯಂತಿಯರ ನಡುವಣ ರಾಜಹಂಸಕ್ಕೂ ಇರುವ 
ವ್ಯತ್ಯಾಸಬಾಹುಳ್ಯವನ್ನು ಬಗೆಯಿರಿ. ಅದೊಂದು ಮನುಷ್ಯನಿರ್ಮಿತ ಜಲಾಶಯ 
ವಾದರೆ ಇದು ದೇವನಿರ್ಮಿತಿಯ ಮಾನಸ ಸರೋವರ. ಹಂಸದ ಪ್ರಶಸ್ತಿಯನ್ನು 
ಹೇಳಿ ಮುಗಿಸಲಾದೀತೆ? 


ಕ ಸತ್ಯ ಲೋಕೇ ರಚಿತವಸತಯಃ ಸ್ವರ್ಧುನೀನೀಚಿಮಾಲಾ | 
ಖೇಲಲ್ಲೀಲಾಮರಾಳಾಃ ದು ಹಿಣರಥಗತೇ ಸಾಧಕಾಃ |? 


«4 ಭಾನುರ್ಹಂಸ ಸ್ಪಹಸ್ರಾಂಶು ಸ ಸಥ ಪನಸ್ಸನಿತಾ ರನಿಃ | 


« ಹಂಸಸ್ತು ಖಗ ಸೂರ್ಯಯೋಃ ನಿರ್ಲೋಭೇ ನೃಪತೌ 
ನಿಸ್ಸಾನಂತರಾತ್ಮ ವಿಚೇಪ್ಯತೇ ಕೆ 


6 ಮೇಘೋ ವಾರಿದ ಮುಸ್ತಯೋಃ'' ಎಂದರೆ ಮುಗಿಯಿತು ‘oi 
ಮೇಘದ ಹ್ರಸ್ವ ಕಥೆ! ಅದಿರಲಿ. ನಳ ದಮಯಂತಿಯರಿಗೆ ಅ. ಪಕ್ಷಿ 
ಸೆ ೇಹಿತನಾದರೆ, " ಕೆಂಗರಿಗಣ್ಣ ಮೋರೆಯ ಹರಕು ಗಡ್ಡ ದ ಪೋ ತತ್ತ 
hy ಉಕ್ಕಿ ನ ತೇರಿನ” ಕಲಿಪುರುಸ ಶತ್ರು! ಧೂರ್ಜಟಯ ಮೇಲೆ ಧಾಳಿ ಎತ್ತಿರುವ 
ಕಾಮ "ಮಧ್ಯೆ ಸಿಕ್ಕಿದ ಗಂಗೆಯಲ್ಲಿ ಸ್ಥಾ ಮಾಡುವುದಿಲ್ಲ: ಕಾರಣ? 


೮೦ ಕನಕದಾಸ ಪ್ರಶಸ್ತಿ ಗ್ರಂಥ 


ತ ಅತಿಕಾಂಕ್ಸೈಯಿಂ ಫಿಂದೊಡೀಶನಹೆನು ಭಾಗೀ 1 
ರಥಿ ನಿನ್ನ ಹುಗಲಾಜಕೆ ತಾಯೆ ॥? 


ಇವುಗಳಿಂದ ಸ್ಫುರಿಸುವ ಸಾಮರ್ಥ್ಯವನ್ನೂ ನಿಶಿಷ್ಟ ನರ್ಚಸ್ಸನ್ನೂ ಬಗೆಯಿರಿ: 


೫ ಭೂಸತಿಯ ರೂಪಾಂತ ರೋಮಾಂಚನದಂತೆ 
ಗಂಧಶಾಲೀಫಲದಂಕುರನಿಹುದು | 


ಚ ಕಣ್ಣಅಯದೊಡೇನ ಕರುಳ್ಬಲ್ಲಂತೆ | 
ಚಿಣ್ಣನ ತಾಯಿ ನೋಡಿದಳು |? 


ಳ ಯಮನ ದಾಡೆಯ ಕೀಟ್ವಿ ದಡಿಗ ದೈತ್ಯರ ಕಾಹು | 
ಮನು ಕುಮಾರಿತಿಯ ಗೋಪುರಕೆ |” 


ಕವಿಯನ್ನು ಪರಿಹಾಸಪ್ರಿಯನೆಂದು ಕರೆಯಲಾಗದು ; ಆದರೂ ಹಾಸ ದ 
ಊದುಗುಳ್ಳೆಗಳು ಆಗಾಗ ಮೇಲಕ್ಕೇರಿ ವಿನಿಧ ವರ್ಣಗಳನ್ನು ತೋರಿ ಬಡು 
ಮಾಯವಾಗುತ್ತವೆ. ಕಂಠಪೂರ್ತಿ ಉಂಡ ಬುಧರು: 


«4 ಫೊಸ ವಿಘ್ನರಾಜನ ಬಳಗವೆಂಬಂತೇಟಕ | 
ವಶವಲ್ಲದೆದ್ದರುತ್ಸವದಿ | 


ಅನಿರುದ್ಧನ ಜನನವನ್ನು ಕೇಳಿ 


«« ತ್ರಳಿರುಗಾಸೆಯ ಥೋತ್ರ ಬಹಿರ್ವಾಸ ಮೂಗಿನಿಂ | 
ದಿಲಿದ ನಾಮಗಳ ವೈಷ್ಣನರು | 
ಗಳಿಲನೆ ನಳೆಯದಿಂ ಬಂದರು |? 


ಕನಿ ತಾನೇ ದೂಷಣೆ ಕಟಕಿ,ಅನಹಾಸ್ಯಾದಿ ಚುಚ್ಚುಮಾತನ್ನು ನುಡಿಯುವ 
ಸಂಭವ ವಿರಳ; ಅವನ ನಾರದಪಾತ್ರವಾದರೋ ಅವನ್ನು ಸಾಕಷ್ಟು ತಂದು 
ಕೊಡುತ್ತದೆ ನಮಗೆ. ರತಿ ಪ್ಪ ಪ್ರದ್ಯುಮ್ಮರ ಗೃಹಪ್ರವೇಶಕ್ಕೆ ದಿನ ನೋಡಿ ಹೇಳಿ 
ರೆಂದು ಕೃಷ್ಣ ಜ್ಯೋತಿಷ್ಯರನ್ನು ಕೇಳಬಗೆಯುತ್ತಾನೆ; ಅಡ್ಡಬರುತ್ತಾನೆ ನಾರದ; 


«« ನಾಟಕವಲ್ಲವೆ ನರರಂತೆ ನಕ್ಸ್‌ತ್ರ 
ಪಾಠಕರ ಪ್ರಶ್ನೆಗೇಳುವುಹು | 
ಕೀಟಿಕರೇನ ಬಲ್ಲರು ಕೃಷ್ಣ ನಿನಗೆ ಚು | 
ನ್ನ್ನಾಟ ಬೇಡೆಂದ ನಾರದನು |” 


ಶಂಬರನ ಹತ್ತಿರ ಅವನು ನುಡಿಯುವ ನುಡಿಗಳಿಗೆ ಎರಡರ್ಥ; ಬಾಣಾಸುರನ 
ಪ್ರಕರಣದಲ್ಲಂತೂ ಅವನ ಹದಿರುನುಡಿಗೆ ಮಿತಿಯೇ ಇಲ್ಲ. ದ್ವಾರಪಾಲಕನಾದ 
ಶಂಭುವೇ ಮೊದಲು ಹೀಯಾಳಿಕೆಗೆ ಗುರಿಯಾಗುತ್ತಾನೆ: 


ಕನಕದಾಸನ ಶೈಲಿ ೮೧ 


ಕಂದಾಯಸ್ರಾಸಿಗೆ ಖಳನಿತ್ತ ಜೀವಿತ | 
ಸಂದಂದೆ ನಿಮಗೆಂದ ನಗುತ |” 


ಕ ದುಟ್ಟಿ ರಕ್ಕಸನ ಬಾಗಿಲ ಕಾದಲ್ಲದೆ | 
ಹೊಟ್ಟಿ ಯ ಹಸಿವು ತಂಪಿಸದೆ |? 


“5 ಅಪ್ಪಣೆಗುಡು ಬಾಗಿಲವರ ಕೇಳದೆ ಪೋಗ । 
ಬರ್ಪುಜೆ ಬಡವರು ನಾವು | 


" ಭಾಳಾಕ್ಟನ ಸದ್ಭಕ್ತ ನಂದನೆಯತ್ತ | 
ಸೂಳೆಯಾಗಿರ್ಪುದು ಸುಖವೇ |” 


ಎಂಬ ವಚನಕಠಾರಿಯಿಂದ ಇರಿದು, ಗಾಯದ ಮೇಲೆ ಈ ನಿರಸರಾಧ ನುಡಿಯ 
ಸುಣ್ಣವನ್ನು ಸವರುತ್ತಾನೆ: 
ಹೊಗಲಲದೇಕೆ ನಿಂದಿಸಲದೇಕೆ ನಿಮಗೆ ನಾ | 
ಜಗಳವನಿಕ್ಕ ಬಂದವನೆ । 


ಮಗಳನು ಕೆಡಿಸಿದನಿಗೆ ರಹವಜಾಿಯದೆ । 
ದೃಗುಯುಗದೊಳು ಕಿಡಿಯೇಕೆ |. 


"«ನಳಚರಿತ್ರೆ''ಯ ಕಾರ್ಕೋಟಕ ಪ್ರಸಂಗದಲ್ಲೂ ಬಾಹುಕ ಕನವರಿಸಿಕೊಂಡು 
ಎಚ್ಚೆತ್ತಮೇಲೆ ವಾರ್ಷ್ಣೇಯ ಅವನನ್ನು ಆಮೋದದಿಂದ ಹಂಗಿಸುವ ಪ್ರಸಂಗ 
ದಲ್ಲೂ ಹಾಸ್ಯ ಕುಣಿದಾಡುತ್ತದೆ. ಹೆಂಗಸಿನ ಸೀರೆಯ ತುಂಡನ್ನು ನಳ ಉಟ್ಟು 
ಸುಳಿಯುವುದು, ಕುರೂಪಿಯ ಬಗೆಗೆ ಅಯೋಧ್ಯೆಯಲ್ಲೂ ಕುಂಡಿನನಗರದಲ್ಲೂ 
ಏಳುವ ಕುತೂಹಲದ ಸಡಗರ, ಐದು ಮಂದಿ ನಳರ ಪ್ರವೇಶ, ಪರಮ 
ಪತಿವ್ರತೆಗೆ ಎರಡನೇ ಮದುವೆಯೆಂಬ ಕಡ್ಡ ಸಮಾಚಾರ--ಇಂಥ ಪರಿಸ್ಥಿತಿಗಳಲ್ಲಿ 
ವಿಕಟಿವಾದೊಂದು " ಹಾಸ್ಯ? ಕುಳಿತಿದೆ; ಅದು ಜೀವನದ ತಟ್ಟಿ ತಳದಲ್ಲಿ 
ಮಿಡಿಯುತ್ತಿರುವ ಗುಪ್ತ ಕಟಕೆಯ "ಸಹೋದರ?', ಅದನ್ನು ಅನುಭವಿಸಿ 
"ಆನಂದ' ಹೊಂದಬೇಕಾದರೆ ಪರಿಪಕ್ವವಾದ ಅಭಿರುಚಿ ಅಗತ್ಯ. 

ನೇರ ಕಥನದ ಗಾಡಿಗಾಗಿ ""ನಳಚರಿತ್ರೆ''ಯನ್ನು ಎಷ್ಟು ಹೊಗಳಿದರೂ 
ಕಡವಮೆಯೇ. ಸರಳ ಹೃದಯನಾದ್ದರಿಂದ ಕನಕದಾಸನಿಗೆ ಕಥನದ ಮೇಲೆ 
ಮನಸ್ಸು ನೆಟ್ಟಿತ್ತು; ಚಿತ್ತವನ್ನು ಚಂಚಲವಾಗಗೊಡಲಿಲ್ಲ; ಹಿಡಿದ ದಾರಿಯನ್ನು 
ಸ್ಥಿರಸಂಕಲ್ಪದಿಂದ ದುಡುಕದೆ ನಿಲ್ಲದೆ ನಡೆದು ಗುರಿಯನ್ನು ತಲಪಿ ಕೃತಕೃತ್ಯ 
ನಾದ. ಲಕ್ಷ್ಮೀಶನ ಚಂದ್ರಹಾಸ ಚರಿತ್ರೆ'' ಹೋಲಿಕೆಗಾಗಿ ತವಕಿಸಿ ಮುಂದೆ 
ಬರುತ್ತದೆ. ಎರಡೂ ಒಳ್ಳೆಯ ಸಮರ್ಪಕ ವಿರಚನೆಗಳೇ; ಆದರೆ ಒಂದು 


೮೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಖಂಡ ಉಪಾಖ್ಯಾನ, ಇನ್ನೊಂದು ಅಖಂಡಕಾವ್ಯ. ಲಕ್ಷ್ಮ್ಮೀಶನಿಗಿಂತಲೂ 
ಕನಕದಾಸನಿಗೆ ಹೆಚ್ಚು ತ್ರಾಸವಿತ್ತು; ಕಥನದಿಂದಾಚೆಗೆ ಎಳೆಯುವ ಪ್ರಲೋಭನೆ 
ಗಳು ಹೆಚ್ಚಾಗಿದ್ದುವು ಅವನಿಗೆ. ಅವೊಂದಕ್ಕೂ ತಲೆಬಾಗದೆ ನಿಂದದ್ದರಿಂದ 
ಕಥನಕೃತಿ ಮುದ್ದಾಯ್ತು. ಕನಿ ಗೆದ್ದ. ಕಾವ್ಯ ಯಾವುದೇ ಆಗಲಿ ಅದು 
ಮೈತುಂಬಿಕೊಂಡಿರಬೇಕು, ಬೊಜ್ಜು ಗೂಡಿರಬಾರದು ; ಅದರ ಯಾವೊಂದು 
ಅಂಗವೂ ಅತಿಯಾಗಿ ಪ್ರಬಲಿಸಬಾರದು, ತನ್ನ ಪಾಲಿನ ಕರ್ತವ್ಯವನ್ನು ಲೋಪ 
ನಿಲ್ಲದಂತೆ ನೆರವೇರಿಸಬೇಕು; ಮುಖ್ಯಾಂಶದ ಮೇಲೆ ಗಮನವೂ ಆಸಕ್ಕಿಯೂ 
ಕೇಂದ್ರೀಕೃತವಾಗಿರಬೇಕು; ಗೌಣಾಂಶಗಳು ನಿಷ್ಠುರ ನಿತಿಯನ್ನು ಅತಿಕ್ರಮಿಸ 
ಬಾರದು. ಈ ಸರ್ವವಿದಿತವಾದ ಸೂತ್ರಗಳು ಸಕಲ ಸಾಹಿತ್ಯಕ್ಕೂ ಆನ್ವಯಿಸು 
ತ್ತವೆ; ನಾಟಕ ಕಥನ ಕಾವ್ಯಗಳ ಮೇಲೆ ಅವುಗಳ ವೀಕ್ಷಣೆಯೂ ಅಧಿಕಾರವೂ 
ಕಂಡಹಾಗೆಯೇ ಹೆಚ್ಚು. ""ನಳಚರಿತ್ರೆ'' ಸಂಕ್ಸಿಪ್ತವೂ ಅಲ್ಲ, ಸುದೀರ್ಥವೂ 
ಅಲ್ಲ; ಹಾಳತವಾಗಿದೆ. ಅದರ ೪೮೧ ಷಟ್ಟದಿಗಳನ್ನು ಕಠೋರದೃಷ್ಟಿಯಿಂದ 
ಪರೀಕ್ಷಿಸಿದರೆ, ಪ್ರಾಯಶಃ ೧೬ ಅಥವಾ ೧೭ ಅನಾವಶ್ಯಕ ಎನ್ನಿಸಿಯಾವು. 
ಸ್ತ್ರೀಯರನ್ನು ಟೀಕಿಸುವ ಮೂರನೇ ಸಂಧಿಯ ೨೨ ರಿಂದ ೨೬ ರ ವರೆಗಿನ 
ಪದ್ಯಗಳಲ್ಲಿ ೨೨ ಒಂದೇ ಸಾಕಾಗಿತ್ತು. ದಮಯಂತಿಯ ತಾಯಿತಂದೆಗಳ 
ನಿಷಾದ ಪ್ರಕರಣದಲ್ಲಿ ಎರಡು ಪದ್ಯ ಅಧಿಕ. ಒಂಬತ್ತನೇ ಸಂಧಿಯ ಯುದ್ಧ 
ಭಾಗವನ್ನು ಕವಿ ತಂದಿಡದೇ ಹೋಗಿದ್ದರೆ ಒಳಿತಾಗುತ್ತಿತ್ತು. ವ್ಯಾಸಭಾರತದಲ್ಲ 
ನಳ ಪುಷ್ಕರರಿಗೆ ಕೈ ಕೈ ಕದನವಾಗುವುದು ರಣರಂಗದಲ್ಲಲ್ಲ ದ್ಯೂತದ 
ಹಾಸಿನ ಮೇಲೆ. ಅದ್ಭುತ ಕಥೆಗೂ ರಕ್ತಪಾತಕ್ಟೂ ಸಮಂಜಸತ್ವವಿಲ್ಲ. 
ಅಷ್ಟಾದಶ ವರ್ಣನೆಯ ನಿರ್ಬಂಧದಿಂದ ಕನಕದಾಸ ಪಾರಾಗದೇ ಹೋದದ್ದು 
ಆಶ್ಚರ್ಯ; ಸೂಳೆಗೇರಿಯನ್ನು ಬಿಟ್ಟಂತೆ ಯುದ್ಧವನ್ನೂ ಬಿಡದೇ ಹೋದದ್ದು 
ಹೆಚ್ಚಿನ ಆಶ್ಚರ್ಯ. ಹೋಗಲಿ ; ಯುದ್ಧವನ್ನು ತಂದಿಟ್ಟರೂ ಹದಿನೈದು 
ಷಟ್ಟದಿ ಪೂರ್ತ ಅದನ್ನು ಲಂಬಿಸಬೇಕಾದ್ದಿರಲಿಲ್ಲ. ಏಶಕೈಂದರೈ ಎಂಟನೇ 
ಸಂಧಿಯ ಅಂತ್ಯದಲ್ಲಿ ಆಗಲೇ ನಾಯಕ ನಾಯಕಿಯರ ಸೌಭಾಗ್ಯ ಹಿಂತಿರುಗಿ 
ತಲೆದೋರಿದೆ; ನಿಷಧರಾಜ್ಯ ಅವರ ಕೈ ವಶವಾಗುವುದು ಶೀಘ್ರದಲ್ಲಿಯೇ 
ಜರುಗುವ ನಿಸ್ಸಂಶಯ ವ್ಯಾಪಾರ. ಅದಕ್ಕೋಸ್ಕರ ರೌದ್ರ ಘಟನೆಗಳ 
ಅಬ್ಬರವನ್ನು ಎಬ್ಬಿಸುವುದೇತಕ್ಕೆ, ಕಥೆಯ ಶ್ರುತಿಯನ್ನು ಕೆಡಿಸುವುದೇತಕ್ಕೆ? 

ಏಳೆಂಟು ಘಟಿನಾವಳಿಗಳಿಂದ ಸುಪುಷ್ಟವಾದ ಕಥಾವಸ್ತುವಿನಲ್ಲಿ ನಲವ 
ತ್ರೈವತ್ತು ಬಿಡಿ ವ್ಯವಹಾರಗಳು ಬಂದು ಸೇರಲೇಬೇಕು. ಅವುಗಳ ಜಾಗವನ್ನು 
ನಿಗದಿ ಮಾಡುವಾಗ ಕವಿ ವಾಸ್ತುಶಿಲ್ಪಿಯ ಜಾಗರೂಕತೆಯನ್ನೂ, ವಿವೇಚನಾ 
ಶಕ್ತಿಯನ್ನೂ, ನಿಷ್ಟ ಕ್ಷಪಾತವನ್ನೂ ಪಡೆದಿರಬೇಕು. ಕನಕದಾಸನ ಸಂವಿಧಾನ 
ಜಾಣ್ಮೆ ಮೆಚ್ಚತಕ್ಕದ್ದಾಗಿದೆ. ದಮಯಂತಿಯ ಕೇರ್ತಿ ದೇವಲೋಕಕ್ಕೆ 


ಕನಕದಾಸನ ಶೈಲಿ | ಲಕ್ಕಿ 


ಹಬ್ಬಿದಾಗ ಕಾರ್ಯಚಟುವಟಕೆಗೆ ಅದು ಪ್ರೇರಿಸುವುದು ಮಹೇಂದ್ರನೊಬ್ಬ 
ನನ್ನೇ ಎಂದು ನಾವು ಭಾವಿಸಿಕೊಳ್ಳು ತ್ತೇವೆ ಮೂರನೇ ಸಂಧಿಯ ೧೦ರಿಂದ 
೧೪ ಷಟ್ಟದಿ ಪೂರ್ತ; ೧೫ ರಲ್ಲಿ " ಯಮ ವರುಣ ವಾಯುವ್ಯರು ಸಹತ 
ಹೊರವಟ್ಟನು > ಎಂದು ಗೊತ್ತಾಗುತ್ತದೆ... ಆನಂತರ ೨೦ ರಲ್ಲಿ "" ಈತ 
ನಿತೃಪತಿ ಯಮರಪತಿ ತಾನೀತ ವರುಣನು ವಾಯುವೀತನು?'' ಎಂಬ ಪರಸ್ಪರ 
ಪರಿಚಯ ಭಾಷಣದಲ್ಲಿ ಮಾತ್ರ ಆ ಮೂವರ ನಾಮಾಂಕಿತ ಕೇಳಿಬರುತ್ತದೆ, 
ಮಿಕ್ಸೈಲ್ಲ ಕಡೆಯಲ್ಲೂ ಸುರಪತಿಯೇ ಮಾರ್ಗದರ್ಶಿ, ಕಾರ್ಯಕರ್ತ, ಮಾತುಗಾರ, 
ನಾಯಕ. ಅದು ನ್ಯಾಯವೇ? "ತಸ್ಮಾದ್‌ ವಾ ಇನ್ಟ್ಟೋತತಿತರಾಮಿವಾನ್ಯಾನ್‌ 
ದೇವಾನ್‌?” ಎಂದು ಸಾರಿಲ್ಲವೆ "" ಕೇನೋಪನಿಷತ್ತು''? ವ್ಯಾಸಭಾರತದಲ್ಲಿ 
ದೇವತೆಗಳಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಪುಷ್ಕಳ ವರದಾನ ಸಲ್ಲುತ್ತದೆ ನಳನಿಗೆ; 
ಅದಾವುದಕ್ಕೂ ಆಸ್ಪದವಿತ್ರಿಲ್ಲ ಮಿತತತ್ವದ ನಿಷ್ಠದಾಸ ಕನಕದಾಸ. 
ಸ್ವಯಂವರದ ಭಾಗಗಳನ್ನು ನಿಷ್ಕರ್ಶಿಸಿರುವ ರಚನಾನಿಧಾನವನ್ನು ತೆಗೆದುಕೊಳ್ಳಿ 
ಲೋಕಪಾಲಕ ಭೂಪಾಲಕರ ಆಗಮನಕ್ಕೆ ೨ ಪದ್ಯ, ಅವರಿಗಾಗುವ ಸ್ವಾಗತಕ್ಕೆ 
೨, ದಮಯಂತಿಯ ಶೃಂಗಾರಕ್ಕೆ ೨, ಮಂಟಪಕ್ಕೆ ಅವಳು ಬರುವುದಕ್ಕೆ ೩, 
ಅವಳಿಂದ ನೆರವಿಯ ಅವಲೋಕನಕ್ಕೆ ೪, ಅಂತಃಪುರಕ್ಕೆ ಹಂದಿರುಗಿ ದೇವಿ 
ಭಾರತಿಯ ಸಲಹೆ ಪಡೆಯುವುದಕ್ಕೆ ಇ, ಮಂಟಿಸಕ್ಕೆ ಅವಳು ಪುನರಾಗಮನ 
ಗೈದು ನಳನನ್ನು ವರಿಸುವುದಕ್ಕೆ ೧೦, ಪಾಣಿಗ್ರಹಣ ಮಹೋತ್ಸವಕ್ಕೆ ೨ ಒಟ್ಟು 
೨೧ ಷಟ್ಟದಿಗಳಲ್ಲಿ ನಾನಾ ನಿಚಾರಗರ್ಭಿತವಾದ ಮಂಗಳ ಪರಿಚ್ಛೇದವನ್ನು 
ಅಳವಡಿಸಿ ಜಯಶೀಲನಾಗಿದ್ದಾನೆ ಕನಕದಾಸ, ಕಾರ್ಕೊೋಟಿಕನ ಪ್ರಸಂಗಕ್ಕೆ 
ಕೊಟ್ಟಿರ.ವ ೧೪ ಪದ್ಯಗಳು ಸ್ವಲ್ಪ ಹೆಚ್ಚೆಂದು ತೋರಬಹುದು; ಆದರೆ ಅವುಗಳಲ್ಲಿ 
ಯಾವುದನ್ನು ಕೈಬಿಡುವುದೋ ಗೊತ್ತಾಗುವುದಿಲ್ಲ. ಸರಿಸುಮಾರಾಗಿ ಪ್ರತಿಯೊಂದು 
ಘಟನಾವಳಿಗೂ ಅದಕ್ಕೆ ಅನುರೂಸನಾದಷ್ಟು ಸ್ಥಳವನ್ನು ನಿರ್ವಂಚನೆಯಿಂದ 
ಮಮತೆ ತಾತ್ಸಾರಗಳಿಗೆ ಒಳಗಾಗದೆ ಜೋಡಿಸಿಬಿಟ್ಟಿ ದ್ದಾನೆ. ಒಂದು ಮಾತು. 
ಕಾವ್ಯಶರೀರದ ಅಂಗಾಂಗಗಳನ್ನು ಪರಿಕಿಸುವಾಗ ಉದ್ದಳತೆಯ ಲೆಕ್ಕಾಚಾರ 
ಅಗತ್ಯವಾಗಿ ಬೇಕು ರಸಿಕವೃಂದಕ್ಕೆ ; ಆದರೆ ಗಣಿತದ ಗುಲಾಮಗಿರಿ ಬೇಡ. 
ಕಥನಕ್ಕೆ ವೈರಿಯಾಗಬಲ್ಲ ವಿಚಾರ ಎರಡು ಮೂರು ಇವೆ. ಮೊದಲನೆ 
ಯದು, ಪಾತ್ರಗಳಲ್ಲಿ ಉಕ್ಕಿಬರುವ ಚಿತ್ರವೃತ್ತಿಗಳ ತಪಶೀಲು. ಆ ಕೆಲಸದಲ್ಲಿ 
ತಲ್ಲೀನನಾಗಿ ಯುಕ್ತಾಯುಕ್ತತೆಯನ್ನು ಮರೆತುಬಿಡುವುದು ಸಂಭವನೀಯ. ನಳ 
ದಮಯಂತಿಯರ ಪ್ರೇಮದ ವಿವರಣೆಗೆ ಕನಕದಾಸ ಒಂದೋ ಎರಡೋ ಷಟ್ಟದಿ 
ಗಳನ್ನು ನಿವೇದಿಸಿ, ಮಿಕ್ಕವನ್ನು ಕಾರ್ಯಾವಳಿಗೆ ತೆಗೆದಿಟ್ಟ ದ್ದಾನೆ. ನಳನ ಶೋಕ, 
ದಮಯಂತಿಯ ತಾಪಗಳ ವಿವರಣೆಗೂ ಅಂತೆಯೇ. ಎಂಥ ಸಂಯಮತಶೀಲ 
ಈ ಕವಿ! ಸಟಿ ಸ್ವಯಂವರದ ವಾರ್ತೆಗನುಸಾರವಾಗಿ ತ್ವರೆಯಿಂದ ಕುಂಡಿನ 


೮೪ ಕನಕದಾಸ ಪ್ರಶಸ್ತಿ ಗ್ರಂಥ 


ವೇ 
ಮುಂ ದಕ್ಕೆ ಹೆಜ್ಜೆಯಿಡುತ್ತಾನೆ 


ಣೆ ಖಿನ್ನನಾದನು ಚಿತ್ತದಲಿ ಯತು । 
ಪರ್ಣ ಭೂಸುರನೆಂದ ಮಾತಿನ । 
ಬಿನ್ನಣಕೆ ಮರುಳಾಗಿ ಬಂದೆನು ಮೂಢನಾದೆನಲಾ | 
ಭಿನ್ನವಿಲ್ಲದೆ ಕೊಂಡ ನಾಚಿಕೆ | 
ಗಿನ್ನು ಹದನೇನೆನುತ ಗುಣಸಂ | 
ಪನ್ನ ಮರುಗಿದ ತನ್ನ ಮನದ ದುರಂತ ಚಿಂತೆಯಲಿ | '' 


ಏತಕ್ಕೆಂದರೆ, ದಮಯಂತಿ ನಳರ ಭೇಟ ಕಾದಿದೆ, ಅದಕ್ಕಾಗಿ ನಾವೂ ಕಾದಿದ್ದೇವೆ; 
ಪ್ರ ಪ್ರಸ್ತಾವದಲ್ಲಿ ಖುತುಪರ್ಣನೂ ಅಮುಖ್ಯ ಪಾತ್ರಗಳಲ್ಲಿ ಒಬ್ಬ. ಕವಿಯ 
ಹಾಲಿಗೆ ಬೇಡಿ ಗುಂಡನ್ನು ತೂಗುಹಾಕುವ ಎರಡನೇ ವಿಚಾರ "ವರ್ಣನೆ, 
ಪೂರ್ವ ಕವಿಗಳನ್ನು ಮರುಳುಮಾಡಿರುವ * ವರ್ಣನೆ, ವರ್ಣನೆಯ ಚಟವನ್ನು 
ಹೆಚ್ಚುಕಡಮೆ ಪೂರ್ತಿಯಾಗಿ ಹೊರದೂಡಿದ್ದಾನೆ ಕನಕದಾಸ, "ನಳಚರಿತ್ರೆ ” 
ಯಲ್ಲಿ. ನಾಯಕಿಯ ಅನುಪಮ ಲಾವಣ್ಯದ ಪ್ರಶಂಸೆಗೆ ಒಂದು ಕಡೆ ಮೂರು, 
ಇನ್ನೊಂದು ಕಡೆ ಒಂದು ಪದ್ಯ, ಅಷ್ಟೆ. 


ೆ ಸುಂದರಿಗೆ ಮಿಕ್ಕಿನ ಬಣಗು ಸತಿಯರು ಸರಿಯೆ ಲೋಕದೊಳು”? 


ಎಂದಮೇಲೆ ಮತ್ತಾವ ಗಳಹಕ್ಕೆ ಆವಶ್ಯಕತೆ ಇದೆ? ಜೇಟಿಗೆ ಕೇವಲ ಎರಡು 
ಪದ್ಯ; ಹಂಸದೌತ್ಯಕ್ಕೆ ಹೋಗುವ ಆತುರವಿದೆ ಕವಿಗೆ. ಕಾಡ್ಗಿಚ್ಚಿನ ಚಿತ್ರ 
೨: ಷಟ್ಪದಿಯಲ್ಲಿ ಪೂರೈಸುತ್ತದೆ: ಏತಕ್ಕೆಂದರೆ, ಆ ಪ್ರಸ್ತಾವದಲ್ಲಿ ಪ್ರಧಾನ 
ವಿಷಯ ಕಾಡ್ಗಿಚ್ಚಲ್ಲ, ಕಾರ್ಕೋಟಕನಿಂದ ನಳನಿಗಾಗುವ ಅನುಗ್ರಹ. 

ಬರಿ ಕಥನಕಾರನನ್ನೇ ಅಲ್ಲ, ನಾಟಕ ನಿರ್ಮಾಪಕ, ಗೀತಲೇಖಕ, ಮಹಾ 
ಕಾವ್ಯಕರ್ತ್ಯ ಎಲ್ಲರನ್ನೂ ಬಡಿದು ಕೆಡನಿ ಧೂಳಂಓಸುವ ಸಾಹಿತ್ಯಾಂಗ ಒಂದಿದೆ: 
ಶಬ್ದ. ಎಲ್ಲಿ ಅರ್ಥಕ್ಕೆ ಪ್ರಾಮುಖ್ಯತೆ ಇದೆಯೋ ಅಲ್ಲಿ ರಸಾಸ್ವಾದ ಸಮರ್ಪಕ, 
ಪ್ಲಿಕರ, ಲಾಭದಾಯಕ ; ಎಲ್ಲಿ ಶಬ್ದವು ಪ್ರಥಮಸ್ಥಾನವನ್ನು ಹಿಡಿದುಕೊಳ್ಳು 
ದೋ ಅಲ್ಲಿ ರಸಭಂಗ, ಅತೃಪ್ತಿ, ದುಗುಡ. ಹಿಂದಣ ಕನ್ನಡ ಕವಿಗಳಾರೂ 
ಸ್ಯ ಅನುಪ್ರಾಸ, ಯಮಕಗಳನ್ನು ಪರಿತ್ಯಜಿಸುವಂತಿರಲಿಲ್ಲ; ಭಾಮಿನಿ 
ಸಿದಿ ಸಾಂಗತ್ಯಗಳಲ್ಲಂತೂ ಅವುಗಳಿಗೆ ಮನೆಯ ಯಜಮಾನನಂತೆ ಆಳುವ 
ಹೆಬ್ಬಯಕೆ. ಅವನ್ನು ಹದ್ದಿನಲ್ಲಿಟ್ಟು "ಭಾವಾರ್ಥವೇ ಯಜಮಾನ, ಅವು ಪರಿ 
ಚಾರಿಕೆ ಮಾಡಬೇಕೇ ವಿನಾ ಪಾರುಪತ್ಯಕ್ಕೆ ಆಟಸಬಾರದು' ಎಂಬ ವಿಧಿಯನ್ನು 
ಪಾಲಿಸುವುದು ಕರಕಷ್ಟ. ಒಟ್ಟಿನಲ್ಲಿ ಕನಕದಾಸ ತನ್ನ ಕಾವ್ಯಗಳಲ್ಲಿ ಪದಗಳ 


ಕನಕದಾಸನ ಶೈಲಿ ೮೫ 


ಸಪ್ಪಳ ಎಲ್ಲೆ ಲ್ಲಿಯೂ ರಾದ್ಧಾಂತವಾಗದಂತೆ ನೋಡಿಕೊಂಡಿದ್ದಾನೆ. ಅವನ 
- ಕೇರ್ತನೆಗಳ ವಿಷಯ ಬೇರೆ. ಗಾಯನಕ್ಕೆ ಅವು ಹುಟ್ಟಿ ಬಂದುದರಿಂದ ಶಬ್ದದ 
ಲಾಸ್ಯತಾಂಡವಗಳನ್ನು ಹೇಗೆ ನಿಷೇಧಿಸಿಯಾವು? 


ಸ ತಾಳಲಲ್ಲಲ್ಲಲ್ಲಲ್ಯೋ ಮೈಸುತ್ತಳಲ್ಲಲ್ಲಲ್ಲಲ್ಕೋ (ನ 
ಎಂಬ ಪಲ್ಲವಿ ಕೀರ್ತನೆಗೆ ಸಲುತ್ತದೆ. 


"" ರಣರಂಗಧೀರಂ ಗುಣಗಂಭೀರಂ | 
ದಾನವ ದೈತ್ಯಾರಣ್ಯಕುಠಾರಂ pA 


"" ಸೈಯವ್ವ ಇದು ಸೈಯೆ ಗೋಪಿ! 
ಸೈಯವ್ವ ಇದು ಸೈಯೆ ತ 


"« ಎಲ್ಲಾರು ಮಾಡುವುದು ಹೊಟ್ಟಿಗಾಗಿ 
ಗೇಣಂ ಬಟ್ಟೆಗಾಗಿ ತುತ್ತು ಹಟ್ಟ ಗಾಗಿ ದ 


"" ಕಂಡೆ ನಾ ತಂಡತಂಡದ ಹಿಂಡು ಹಿಂಡು ದೈವ ಪ್ರಪಂಡ ರಿಪು | 
ಗಂಡ ಉದ್ದಂಡ ನರಸಿಂಹನ ಕಂಡೆನಯ್ಕ 2 


ಇವೂ ಬಹುಶಃ ಸಲ್ಲುತ್ತವೆ. ಅಥವಾ 


"" ಫುಡುಘಂಡಿಸಿ ಕಂಬದಲಿ ಧಡಧಡ ಸಿಡಿಲು ಸಿಡಿಲೆಯೆ | 
ಕಡಿಕಿಡಿಸೆ ನುಡಿಯಡಗಲೊಡನೆ ಮುಡಿವಿಡಿದು | 
ಘಡಘಡನೆ ನಡುನಡುಗೆ ಘುಡುಘಡಿಸಿ ಸಭೆ ಬೆದರೆ | 
ಹಿಡಿಹಿಡಿದು ಹಿರಣ್ಯಕನ ತೊಡೆಯೊಳಿಡೆ ಕೆಡಹಿದನ |” 


ಎಂದು "ಡ'ಕಾರದ ಸುರಿಮಳೆಯನ್ನು ಕರೆಯಬಹುದು. ಕಷ್ಟನಷ್ಟ ವೆಲ್ಲವನ್ನೂ 
ಮುಚ್ಚಿಬಿಡುವುದಕ್ಕೆ ಅನುವಾಗುತ್ತದೆ ಸಂಗೀತ. 

ಕಾವ್ಯಗಳಲ್ಲಿ ಅದೇ ರೀತಿ ಮೇರೆ ಮಾರಿ ಹೋಗುವುದಿಲ್ಲ ಕನಕದಾಸ. 
ಹುಡುಕಿ ಹುಡುಕಿ ತೆಗೆಯಬೇಕು ಆಭಾಸವೆನ್ನಿಸುವಂಥ ಸದಗುಚ್ಛಗಳನ್ನ. 


$$ ಹರಿಶರಣರಚ್ಚು ಬುಧಜನರಿಗೆ ಸೆಚ್ಚು | 
ದುರಿತವನಕೆ ಕಾಲ್ಯಚ್ಚು | 
ವಿರಹಿಗಳಿಗೆ ಪುಚ್ಚು ವೀರರ್ಗೆ ನುಚ್ಚು ಫೇ | 
ಳ್ಯರಿಗಿದು ತನಿಬೆಲ್ಲದಚ್ಚು i 


44 ಫಪನೆ ಸಕಲ ಕಲಾಪನೆ ಸತ್ಯುಲ | 
ದೀಪನೆ ಲಲಿತ ಪುಂಡ್ರೇಕ್ಸು | 
ಚಾಫನೆ ಮೋಹನರೂಸನೆ ನಿನ್ನ ಬಿ | 
ಟ್ಟೀಸರಿಯಲಿ ಬಾಲಕ್ಕಿ ಜೀಯ ॥ ಪ 


೮೬ ಕನಕದಾಸ ಪ್ರಶಸ್ತಿ ಗ್ರಂಥ 


"4 ನೀಲೋತ್ಸಲ ಗಾಡಿ ವಿರಹಿಗಳೆದೆಗೇಡಿ | 
ಜ್ವಾಲಾಂಬಕ ಪುತ್ರ ಶತ್ರು | 
ಹಾಲಾಹಲ ಬಂಧು ತ್ರಿದಶಾಮೃತ ಸಿಂಧು | 
ಲೋಲಾಕ್ಸಿ ನೋಡ ಪೂರ್ಣೇಂದು ॥'' 


ಗಂಧ ಸುಗಂಧ ಗಂಧಿಯ ಮೊಗ ನೋಡಲು | 
ಗಂಧಕುಂಕುಮು ರಸಭರಿತ | 
ಗಂಧವ ಗಂಧೋದಕದಿಂದೆ ಹದಮಾಡಿ | 
ಗಂಧವಟ್ಟಿ ಲನಿರಿಸಿದಳು 106 


ಇಂಥವು ತೀರ ಅಸರೂಸ. 


ಚೆಂಡನ್ನು ಗೋಡೆಗೆಸೆದು ಆತುಕೊಳ್ಳುವಂತೆ, ನೆಲಕ್ಕೆ ಹಾಕಿ ಹಿಡಿಯುತ್ತ 
ಪುಟಿಜೆಂಡನ್ನಾಡುವಂತೆ, ಶಬ್ದದೊಡನೆ ಸಾಮಾನ್ಯವಾಗಿ ಸಮಸ್ತ ಕವಿಗಳೂ 
"ಆಟವಾಡುತ್ತಾರೆ. ಕನಕದಾಸನಲ್ಲೂ ಅಪೂರ್ವವಾಗಿ ಆ ಹವ್ಯಾಸ ಗೋಚರಿ 
ಸುತ್ತದೆ. ದೈತ್ಯರು ಅನಿರುದ್ಧನನ್ನು "" ಎಳವಾಲ? ಯೆಂದು ಹಂಗಿಸಿದಾಗ 
ಅವನಾಡುವ ಪ್ರತಿಮೂದಲಿಕೆ: 


"" ಬಾಲಕಿ ನಾನಹುದು ನಿಮ್ಮವ ಕೊಲ್ಲದನ್ನಕ | 
ಬಾಲಕಿ ಬಿಲಾಸ್ವಿತನಾಗಿ | 
ಬಾಲಕಿ ಬಾಣಾತ್ಮ ಸಂಭವೆಯಿಲ್ಲದಾನೊರ್ವ | 
ಾಳೆನೆಂದನಿರುದ್ದ ಮುಡಿದ!” 


ಕುಂಭಾಂಡನ ಸಾಹಸ: 


"" ಪಂಚ ಬಾಣನ ಕುಮಾರಕನಾದ ಕಾರಣ | 
ಪಂಚಸಾಯಕವ ತೋಣಜ್‌ಿಸಿದೆ | 
ಪಂಚಗುಂಡಿಗೆಯಿಂದೆ ಕಾದುಕೊ ಎನುತಲಿ | 
ಸಂಚಸಾಯಕದೊಳಿಕ್ಕಿದನು i. 


ಉಷೆ ಚಿತ್ರಲೇಖೆಯನ್ನು ನುತಿಸುವ ರೀತಿ: 


"" ತಾಯೆಂದು ಕಳುಹಲು ತಂದೆ ನೀ! 
ಕೇಳೆನ್ನ ಪ್ರೀಯದ ಗುರುವಕ್ಪೋಜೆ | 
ಬಾಯೆನ್ನ ಬಂದುಗೆವಾಯ ಭಾಮಿನಿ ರನ್ನೆ | 
ಬಾಯೆಂದು ಸಖಿಯನಸ್ಪಿದಳು ॥'' 


ಇವೆಲ್ಲ ಮಿತವಾಗಿರುವುದರಿಂದ ಹಿತವಾಗಿವೆ; ಪದಗಳೊಡನೆ ಆಡುವ "ಆಟ? 
ಎಲ್ಲೂ ಚೇಷ್ಟೈಯಾಗಿಲ್ಲ. 


ಕನಕದಾಸನ ಶೈಲಿ. ೮೭ 


"ವಡಿ ಎಂಬ ಮಾತನ್ನು ಕನಕದಾಸ ಹೇಳಿದ್ದಾನೆ, "" ಮೋಹನ 


ತರಂಗಿಣಿ?'ಯ ಪೀಠಿಕಾ ಪದ್ಯಗಳಲ್ಲಿ. ಆದರೆ ವಡಿಯ ನಿದರ್ಶನಗಳು ಆ ಕಾವ್ಯ 


ದಲ್ಲಿ ಅಷ್ಟೆ (ಮೂ ಕಣ್ಣ ನ್ನು ಕುಕ್ಳುವಷ್ಟಿ ಸಿಲ್ಲ; ಬರುವ ಕಡೆಯಲ್ಲೆ ಲ ಅದು ಸಲಕ್ಷ ಣ 
ಸ ಬರಿ ರಬ್ಧ ಚಿತ್ರದಂತೆ ತಿರಸ್ಕಾರಯೋಗ್ಯ ವಾಗುವುದಿಲ್ಲ. ಇವುಗಳನ್ನು 


ಡಂ 
ಲಕ್ಷಸಿ 


ಭು ಕರಗಸವೆತ್ತ ಕಂದಳಿಯೆತ್ತ ಕಾಲಸಂ | 
ಹರನೆತ್ತ ಕಂದರ್ಪನೆತ್ತ |” 


"" ಮೊನೆದೋಣಜದೆ ಮೃದುವಾಕ್ಯದಿಂದಡಿಗೆಯ | 
ಮನೆಗೆಲಸಕೆ ಸಾರ್ಚಿದಳು |? 


"" ಬಾರದ ಬಟ್ಟೆಯ ಬಲೌವಿಡಿದನ ಬಿಟ್ಟು | 
ನೇರದಿ ಬಾಳೆಂದು ನುಡಿದ |? 


ಕ ಕೀಲಣೆಗೆಯ್ದ ಸುವರ್ಣವೇತಂಡ ಶುಂ। 
ಡಾಲದೆ ಸುರಿದುದು ಸಲಿಲ | 


"" ಮಾತಾಡು ಮಜ್ಜನ್ಮದುಃಖವಿಚ್ಛೇದನ 
ಮಾತಾಡು ಮತ್ಪುಣ್ಯನಿಧಿಯೆ 
ಮಾತಾಡು ಮತುತ ಕುಂಜರ ನೀ ಮುದ್ದು | 
ಮಾತನಾಡೆಂದಳರ್ಭಕನ ಗ? 


44 ಗಿರಿಜೇಶನೊಳ್‌ | 
ಭೇದವಿಲ್ಲದೆ ಭಕುತಿಯಲಿ | 
ಪಾದಪದ್ಮವ ನಿರೀಕ್ಷಿಸಿ ಬೇಗ ಬಹುದೆಂದು 
ಭೂಧವ ಬೀಳ್ಕೊಟ್ಟಿನವಳ Bp 


"4 ಮಾರನ ಮಂತ್ರ ದೇವತೆ ಮಂಗಳಾಂಗಿ ಮಂ | 
ದಾರ ಗಂಧಾಶ್ವಿತೆ ಯೆಸೆನ | 
ತೋರನುಣ್ಮೊಲೆಯ ಮಾನಿನಿ ರನ್ನೆ ಕತೆಯ ವಿ 
ಸ್ತಾರವ ಕೇಳು ಪೇಯುವೆನು ॥'' 


4 ಕಂಡುದ ನುಡಿದರೆ ಕೋಪವೆ ಕುಸುಮ ಕೋ | 
ದಂಡ ಕಾದಲಿಕೆ ಬಂದಿಹನೆ |. 
""ನಳಚರಿತ್ರೆ''ಯಲ್ಲಿ ಆದ್ಯಕ್ಷ ಕ್ಷರ ಪ್ರಾಸ ಇನ್ನೂ ನಿರಳ; ಪಂಜು ಹಿಡಿದು ಅರಸಿ 
ದರೆ ಇವು ಕೆಲವು ಸಿಕು ತುನೆ: 
"" ಫಪ್ರತಿವಿಹೀನೆಗೆ ಸಲುವುದೇ ಸು । 


ವ್ರತ ಸುಭೋಜನ ಸೌಖ್ಯ ಸುಖಸಂ! 
ಗತಿಗಳುಂಟೀ ತಾಯೆ |? 


ಲಲ ಕನಕದಾಸ ಪ್ರಶಸ್ತಿ ಗ್ರಂಥ 


"" ಮರೆದು ಮಲಗಿದಳವಳ ಮಗ್ಗುಲ | 
ಸೆರಗ ಮೆಲ್ಲಗೆ ಜಾರಿಸುತಲಾ | 
ಗರಸ ವಸನವ ಕೊಂಡು ಮಲಗಿದ ಸತಿಯನೀಕ್ಷಿಸುತ ! 
ಮರುಗಿದನು ಮನದೊಳಗೆ | 


"" ಪರರ ದುಃಖವ ಪರಿಹರಿಸಿ ಮಿಗೆ | 
ಪರರಿಗುಪಕಾರಾರ್ಥವೆಸಗಲು | 
ಪರಮಪುಣ್ಮವಿದೆಂದು ಪೇಳ್ಕರು ಪಿರಿಯರಾದವರು | 
ಪರಮ ಬಾಂಧವ ನೀನೆನಗೆ ಸತ್ಯರಿಸು ಚ್ದ 


ದಾಸಪಂಥದ ಶೆ ಶ್ರೇಷ್ಠ ವೃಕ್ತಿಗಳಲ್ಲಿ ಕನಕದಾಸನಿಗೆ ಇರುವ ಸಾ ನವನ್ನು 
ಕುರಿತು ಯಾರೂ ಆ ಬಣ್ಣಿ ಸಬೇಕಾಗಿಲ್ಲ, ಅದಾಗಲೇ ನಿಶ್ಚಿ ತವಾಗಿಬಿಟ್ಟದೆ. 
ನಡುಗನ್ನಡದ ಕವಿಗಡಣದಲ್ಲಿ "ಸ್ಮರಣೇಯರಾದವರು 1೫೪ ಟು] ಅವರಲ್ಲಿ 
ಕನಕದಾಸನೂ ಒಬ್ಬನೆಂಬುದು ರಾ 


ಕನಕದಾಸರ ಕೃತಿಗಳಲ್ಲಿ ಕಂಡುಬರುವ ಚಾರಿತ್ರಿಕ 
| ಅಂಶಗಳು 
ಶ್ರೀ ಬಿ. ಎಸ್‌. ಸಣ್ಣಯ್ಯ 


ಕನಕದಾಸರು ಶ್ರೀ ವ್ಯಾಸರಾಯರ ಶಿಷ್ಯರು, ಪುರಂದರದಾಸರ ಸಮ 
ಕಾಲೀನರು. ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಉಚ್ಛಾ ್ರಯಸ್ಥಿತಿಯಲ್ಲಿ 
ವೈಭವದಿಂದ ಮೆರೆಯುತ್ತಿದ್ದ ಕಾಲದಲ್ಲಿದ್ದಪರು. ಕರ್ಣಾಟಕ ಇತಿಹಾಸದಲ್ಲಿ 
ಸುವರ್ಣಯನ:ುಗವೆಂದು ಕರೆದ ಕೃಷ್ಣದೇವರಾಯನ ಕಾಲದಲ್ಲಿದ್ದವರು. ಎಂದರೆ 
ಕನಕದಾಸರ ಕಾಲವನ್ನು ಸುಮಾರು ಕ್ರಿ.ಶ. ೧೫೫೦ ಎಂದು ಎಲ್ಲರೂ ಒಪ್ಪಿ 
ಕೊಂಡಿದ್ದಾರೆ. | 

ಕನಕದಾಸರು ಧಾರವಾಡ ಜಿಲ್ಲೆಯ ಬಾಡ ಎಂಬ ಗ್ರಾಮದವರು. ತಂದೆ 
ಬೀರಪ್ಪ, ತಾಯಿ ಬಚ್ಚಮ್ಮ. ಕನಕನ ಹುಟ್ಟು ಹೆಸರು ತಿಮ್ಮಪ್ಪ. ತಂದೆ 
ಬೀರಪ್ಪನು ವಿಜಯನಗರದ ಅರಸರಲ್ಲಿ ದಂಡನಾಯಕನಾಗಿದ್ದನು. ತಿಮ್ಮಸ್ಸ್ಪನು 
ಚಿಕ್ಕವನಾಗಿದ್ದಾಗಲೇ ತಂದೆಯು ತೀರಿಕೊಂಡನು. ಇದರಿಂದ ದಂಡನಾಯಕನ 
ಕೆಲಸ ತಿಮ್ಮಸ್ಸನ ಪಾಲಿಗೆ ಬಂದಿತು. ತಿಮ್ಮಸ್ಸನು ಚಿಕ್ಕಂದಿನಿಂದಲೂ ಗರಡಿ 
ಸಾಧನೆ, ಕುಸ್ತಿ, ಕತ್ತಿವರಸೆ ಮೊದಲಾದುಪುಗಳಲ್ಲಿ ಆಸಕ್ತನಾಗಿ ಉತ್ತಮ ದೇಹ 
ದಾಢ್ಯಾವನ್ನು ಪಡೆದಿದ್ದುದರಿಂದ ದಂಡನಾಯಕನ ಕೆಲಸವನ್ನು ದಕ್ಷತೆಯಿಂದ 
ನಿರ್ವಹಿಸಲು ಸಮರ್ಥನಾದನು. ಕೆಲವು ಯುದ್ಧಗಳಲ್ಲಿಯೂ ಭಾಗವಹಿಸಿ 
ತನ್ನ ಶೌರ್ಯವನ್ನು ಪ್ರ ದರ್ಶಿಸಿದನು. 

ದಂಡನಾಯಕನಾಗಿದ ತಿಮ್ಮಸ್ಪನು ಒಮ್ಮೆ ಭೂಶೋಧನೆ ಮಾಡು 
ತ್ರಿರುವಾಗ್ಗೆ ಅಪಾರ ಧನರಾಶಿ ದೊರೆಯಿತು. ಇದನ್ನು ಹಾಳುಮಾಡದೆ 
ಕಾಗಿನೆಲೆಯಲ್ಲಿ ದೇವಾಲಯವನ್ನು ಕಟ್ಟಿಸಿ ಆದಿಕೇಶವನ ಮೂರ್ತಿಯನ್ನು ಪ್ರತಿಷ್ಠಿಸಿ 
ಪೂಜಾಸದ್ದತಿಯನ್ನೇರ್ಪಡಿಸಿದನು. ಹೀಗೆ ಅಪಾರ ಧನವನ್ನು ಹೊಂದಿ 
ಸದ್ವಿನಿಯೋಗ ಮಾಡಿದ ತಿಮ್ಮಸ್ಸನನ್ನು ಜನರು ಕನಕನೆಂದು ಕರೆದರು. 

ಮೊದಲೇ ತಂದೆಯನ್ನು ಕಳೆದುಕೊಂಡಿದ್ದ ಕನಕನು ಕೆಲವು ದಿನಗಳ 
ನಂತರ ತಾಯಿಯನ್ನೂ, ಹೆಂಡತಿಯನ್ನೂ ಕಳೆದುಕೊಂಡನು. ಇದರಿಂದ 
ಜೀವನದಲ್ಲಿ ಜಿಗುಪ್ಸೆ ಹೊಂದಿದ ಕನಕನ ಬಾಳಿನ ದಿಕ್ಕೇ ಬದಲಿಸಿತು. ದಂಡ 
ನಾಯಕನ ಕೆಲಸವನ್ನು ಬಿಟ್ಟು ವ್ಯಾಸರಾಯರ ತಿನ್ಯನಾದನು. ವ್ಯಾಸರಾಯರ 
ಶಿಷ್ಯನಾಗಿ, ಪುರಂದರದಾಸರ ಸಮಕಾಲೀನನಾಗಿ ಸ್ವಪ್ರತಿಭೆಯಿಂದ ಪ್ರಸಿದ್ಧಿಗೆ 
ಬಂದನು. ತಿಮ್ಮಸ್ಸನು ಕನಕನಾದಂತೆ ಕನಕನು ಕನಕದಾಸರಾದರು. 


೯೦ ಕನಕದಾಸ ಪ್ರಶಸ್ತಿ ಗ್ರಂಥ 


"ನಾವು ಕುರುಬರು ನಮ್ಮ ದೇವರೋ ಬೀರಪ್ಪ 

ಕಾವ ನಮ್ಮಜ್ಜ ನರಕುರಿಯ?' 

"ಕುಲನಿಲ್ಲದ ದಾಸ ಕುರುಬ ದಾಸ? 
ಎಂದು ಮೊದಲಾಗಿ ಅವರೇ ಹೇಳಿಕೊಳ್ಳುವಂತೆ ಸಾಮಾನ್ಯವಾದ. ಕುರುಬ 
ಜಾತಿಯಲ್ಲಿ ಹುಟ್ಟಿದ ಕನಕದಾಸರು ವ್ಯಾಸರಾಯರ ಶಿಷ್ಯರಾಗಿ, ಪುರಂದರದಾಸರ 
ಹೊಯಿಕಯ್ಯಾ ಗಿ ಲೋಕ ಪೂಜ್ಯ ತ್ವವನ್ನು ಪಡೆದುದು ಸಾಮಾನ್ಯವಲ್ಲ. ಅಂತಹ 
ಅಸಾಧಾರಣ ಧಾ SN ರು ಹೆಲವಾರು ರ ರಚಿಸಿ 
ಭಕ್ತಿ ವೈರಾಗ್ಯಗಳ ಪ್ರತಿಪಾದನೆ ಮಾಡಿರುವುದಲ್ಲದೆ ಜನರ ದಿನನಿತ್ಯದ ವಂಕು 
ಡೊಂಕುಗಳನ್ನು ತಿದ್ದಲು ಹವಣಿಸಿದ್ದಾರೆ. ಅದಕ್ಕಾಗಿ ಹಲವಾರು ಹಾಡುಗಳು 
ಅವರ ಬಾಯಿಂದ ಹೊರಬವೆ. ನೂರಾರು ಹಾಡುಗಳನ್ನು ಹಾಡಿದುದಲ್ಲದೆ 
ಮೋಹನತರಂಗಿಣಿ, ನಳಚರಿತ್ರೆ, ರಾಮಧಾನ್ಯಚರಿತೆ, ಹರಿಭಕ್ತಿಸಾರ ಎಂಬ 
ಗ್ರಂಥಗಳನ್ನು ರಚಿಸಿದ್ದಾರೆ. ನೃಸಿಂಹಸ್ತವ ಎಂಬ ಇನ್ನೊಂದು ಗ್ರಂಥವೂ 
ಇವರದೇ ಇರಬೇಕೆಂಬ ಊಹೆಯಿದೆ. 

ಅವುಗಳಲ್ಲೆಲ್ಲೂ ದೊಡ್ಡ ಕಾವ್ಯವೆಂದರೆ ಸಾಂಗತ್ಯದಲ್ಲಿ ರಚಿತವಾಗಿರುವ 
ಮೋಹನತರಂಗಿಣೀ ಕಾವ್ಯ. ಇದನ್ನು ರಚಿಸಿದುದು ವಿಜಯನಗರ ಸಾಮ್ರಾಜ್ಯ 
ಅತ್ಯಂತ ಉಚ್ಛ್ರಾ_ಯಸ್ಥಿಕಿಯಲ್ಲಿ ಮೆರೆಯುತ್ತಿದ್ದ ಕಾಲದಲ್ಲಿ. ಇತಿಹಾಸಕಾರರೂ 
ಅನೇಕ ವಿದೇಶ ಯಾತ್ರಿಕರೂ ವಿಜಯನಗರ ಸಾಮ್ರಾಜ್ಯವನ್ನೂ ಕೃಷ್ಣದೇವ 
ರಾಯನನ್ನೂ ಹಾಡಿ ಹೊಗಳಿ ಅದಕ್ಕೆ ಚಿರಸ್ಮರಣೀಯವಾದ ಒಂದು ಉನ್ನತ 
ಸ್ಥಾನವನ್ನು ನೀಡಿ ಹೋಗಿದ್ದಾರೆ. ಅಂತಹ ಸುಖಸಂಪತ್ತುಗಳ ಆಗರವಾದ 
ನಿಜಯನಗರವನ್ನೂ, ಅದಕ್ಕೆ ಕಾರಣನಾದ ಕೃಷ್ಣದೇವರಾಯನನ್ನೂ ಕಂಡ ಕನಕ 
ದಾಸರಿಗೆ ಸಂತೋಷ ಹೆಚ್ಚಿ, ಆ ಕಾಲದ ಜನಜೀವನವನ್ನೂ ಒಂದೆಡೆ ಹಿಡಿದಿಡ 
ಬೇಕೆಂದು ತೋರಿರಬೇಕು. ಇತಿಹಾಸನ, ಪ್ರಸಿದ್ಧ ಪಜ ಇ ಕೃಷ್ಣ ದೇವ 
ರಾಯನನ್ನು ಪರೋಕ್ಷವಾಗಿ ಹೊಗಳುವ ದಾರಿಯನ್ನು ನರದು. 
ಅದರಿಂದ ಮೋಹನತರಂಗಿಣೀ ಕಾವ್ಯ ಸೃಷ್ಟವಾಗಿರಬೇಕು. 
ಇದರಿಂದಲೇ, ಎಂದರೆ ಕೃಷ್ಣದೇವರಾಯನ ಚರಿತೆಯನ್ನು ರಚಿಸುವ 

ದೃಸಿ, ಯಿಂದಲೇ, ವ ಕಾವ ವನ್ನು ಶ್ರೀಕೃಷ್ಣ ಚರಿತೆ ಎಂದೂ 
ಕರೆದಿದ್ದಾರೆ. ಮ ಪವಿತ್ರ ಕ್ಸೇತ್ರ ER ದ್ವಾರಕಾಪುರದ ಶ್ರೀ 
ಕೃಷ್ಣ ನನ್ನೂ, ಇತಿಹಾ ಪ್ರಸಿದ್ಧ ವಾದ ಸುಖಸಂಪತ್ಮುಗಳ ESE 
ನಿಜಯನಗರದ ಕೃತ ನೂ ಒಂದೇ ತೊಟ್ಟಿಲಲ್ಲಿ ಲ್ಲಿಟ್ಟು ತೂಗಿದಂತೆ 
ತೋರುತ್ತದೆ. ಬಾಹ್ಯವಾಗಿ ಅದು ದಾ ಪರಕಾಪುರದ ಶ್ರಿ ಗೆ ಸ್ಣ ಚರಿತೆಯಾದರೂ 
ಆಂತರ್ಯವಾಗಿ ಕೃಷ್ಣದೇವರಾಯನನ್ನು ಗು] ಕಟ (| ಚರಿತ್ರೆಯೂ 


ಅಗಿದೆ... ಕನಕದಾಸರು ನೋಡಿದ್ದ ತಮ್ಮ ಕಾಲದ ಸುಖಜೀವನವನ್ನು 


ಕನಕದಾಸರ ಕೃತಿಗಳಲ್ಲಿ ಕಂಡುಬರುವ ಚಾರಿತ್ರಿಕ ಅಂಶಗಳು ೯೧ 


ಕಾವ್ಯದಲ್ಲಿ ಕಂಡರಸಿದ್ದಾಕೆ. ಕೃಷ್ಣದೇವರಾಯನ ಕಾಲದ ಮುತ್ತು ರತ್ನಗಳಿಂದ 
ದ್ವಾಪರ ಯುಗದ ಕೃಷ್ಣಚಿತ್ರವನ್ನು ಅಲಂಕರಿಸಿದ್ದಾರೆ. ಆ ಚಿತ್ರವನ್ನು 
ಅಲುಗಿಸಿ ನೋಡಿದರೆ ಅದರಲ್ಲಿ ಅಡಗಿರುವ ವಿಜಯನಗರದ ಕೃಷ್ಣದೇವರಾಯನ 
ಚಿತ್ರವೂ ಕಣ್ಣಿಗೆ ಬೀಳುತ್ತದೆ. 

ಕನಕದಾಸರ ಹುಟ್ಟು ಕುರುಬಮನೆತನದಲ್ಲಾ ದರೂ, ವೃತ್ತಿ ದಂಡ 
ನಾಯಕನದಾದರೂ, ಕೊನೆಗೆ ಅವರು ಸಿ ಸೀಕರಿಸಿದ ತತ್ವ ಯಾವುದು? ಯಾವ 
ಸಂಪ್ರದಾಯವನ್ನು ಅನುಸರಿಸಿದರು? ನಿಂಬುಜಿಲ್ಲವೂ" ಅವರ ಕೃತಿಗಳಿಂದಲೇ 
ತಿಳಿದುಬರುತ್ತದೆ. 


ಶ್ರೀಮದ್ದುರುರಾಯ ದುರಿತವಿಜೀಯ ದು | 

ಸ್ಯಾಮ ನಿಚ್ಛೇದನಾಹ್ಲಾದ | 

ತಾಮುಸಗುಣನಾಶ ಸಾತ್ತಿಕೋಲ್ಲಾಸ ಶ್ರೀ 

ರಾಮಾನುಜಮುನಿ ಶರಣು , | ೧೨೨॥ 


ಅರ್ಕನೊಳಾಟನೆ ತಮಕೆ ತಾರ್ಕ್ಯನ ಕೂಡೆ | 
ಕಾರ್ಕೋಟಕ ಮೇಳೆನಿಪುದೆ 1 
ತರ್ಕಕೆ ರಾಮಾನುಜರೊಳು ವಾದಿಸಂ | 


ಪರ್ಕ ನಿಲ್ವುದೆ ನಿಲ್ಲಲರಿದು Il ೧೨೩ ॥ 

ಈ ರೀತಿ ಪೆಂಪುವಡೆದ ಸದ್ಗುರುಕರ | 

ವಾರಿಜೋದ್ಭವ ಶಿಸ್ಕಜನರ | 

ಪೇರಿಸಿ ನಾಲ್ವಗೆ ಫಲನೀವ ತಾತಾ | 

ಚಾರಿಯರಡಿಗೆರಗುವೆನು . ॥ ೧-೪ ॥ 
ಎಂಬೀ ಪದ್ಯಗಳಲ್ಲಿ ಕನಕದಾಸರು ರಾಮಾನುಜರನ್ನೂ, ಅವರ ಗುರು ತಾತಾ 
ಚಾರಿಯವರನ್ನೂ ಸ್ತುತಿಸಿರುವುದರಿಂದ ವೈಷ್ಣವ ಮತಾನುಯಾಯಿಗಳಾಗಿದ್ದ 
ರೆಂದು ತೋರುತ್ತದೆ. ಹೀಗೆ ವೈಷ್ಣವ ಮತವನ್ನು ಅವಲಂಬಿಸಿದ್ದರೂ ಯಾವ 
ಮತವನ್ನೂ ತೆಗಳಿಲ್ಲ. ಎಲ್ಲ ಮತದವರೂ ಒಂದೇ ಎಂಬ ಉದಾತ್ತ ತತ್ವವನ್ನು 
ಜನತೆಗೆ ಸಾರಿದರು. ; 


8 ಕುಲಕುಲವೆನ್ನುತಿಹರೇ ಕುಲ ಯಾವುದು ನೋಡಿ ಸತ್ಯಸಜ್ಜ ನರೆ ॥ ಪ॥ 


ಕೆಸರೊಳು ತಾವರೆ ಪುಟ್ಟಿ ಲು ಅದ ತಂದು 
ಬಿಸಜನಾಭನಿಗರ್ಸಿಸ ರಿಲ್ಲನೇ? 

ಘಹಸುವಿನ ಮಾಂಸದೊಳುದಿಸಿದ ಕಿ ೫ (ರನ 
ಹು! ಭೂಸುರರುಣಲಿಲ್ಲನೆ? ಕ 


ಆತ ಮುಹಾತ್ಮ ನು ನೆಲೆಯಾದಿಕೇಶವ 
ಯಾತರ ಕುಲನಯ್ಯ ಆತನೊಲಿದ ಮೇಲೆ ॥” 


ಎಂಬ ಹಾಡಿನಲ್ಲಿಯೂ, 


೯೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಳಕುಲಕುಲಕಾುಲನವೆಂದು ಹಾರಾಡದಿರಿ, ನಿಮ್ಮ 
ಕುಲದ ನೆಲೆಯನೇನಾದರು ಬಲ್ಲಿರಾ ॥'' 


ಎಂಬ ಹಾಡಿನಲ್ಲಿಯೂ ಕೀಳುಜಾತಿ ಮೇಲುಜಾತಿ ಎನ್ನುತ್ತಿದ್ದ ಜನರಿಗೆ ಉತ್ತರ 
ವಿತ್ತಿದ್ದಾರೆ. ಜನತೆಯನ್ನು ಎಚ್ಚರಿಸಿದ್ದಾರೆ. 

ಮೋಹನತರಂಗಿಣೀಕಾವ್ಯದಲ್ಲಿ ರಾಮಾನುಜ, ತಾತಾಚಾರಿಯರನ್ನು 
ಸ್ಲುತಿಸಿದ ಮೇಲೆ, 


ನಿಮ್ಮುಯ ಫಿತ ಕೃಷ್ಣರಾಯನ ಮಹಿಮೆಯ | 

ಹೆಮ್ಮೆಯೆಜಕಿದು ಕೀರ್ತಿಪೊಡೆ । 

ಎಮ್ಮಳವಲ್ಲ ಶಾರದೆಗೂಡಿ ಚತುರಾಸ್ಯ 

ಬೊಮ್ಮ ಬಾರೆನ್ನ ವಂದನೆಗೆ ॥ ೧-೯॥ 


ಎಂದು ಹೇಳುತ್ತಾರೆ. ಇಲ್ಲಿ ಕೃಷ್ಣರಾಯ ಎಂಬ ಪದವನ್ನು ನೋಡಿದರೆ ಕವಿಯು 
ದ್ವಾರಕಾಪುರದ ಶ್ರೀಕೃಷ್ಣನನ್ನಲ್ಲದಿ ವಿಜಯನಗರದ ಕೃಷ್ಣದೇವರಾಯನನ್ನೂ 
ನೆನೆಯುವಂತೆ ತೋರುತ್ತದೆ. ಮುಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿನ ಜನರ 
ಸುಖಜೀನನವನ್ನೂ, ವಿಲಾಸನಿಭ್ರ ಮಗಳನ್ನೂ ಕಣ್ಣಾರೆ ಕಂಡ ಕನಕದಾಸರು 
ಕಾವ್ಯದುದ್ದಕ್ಕೂ ಹೃದಯಂಗಮವಾಗಿ ವರ್ಣಿಸಿದ್ದಾರೆ. ಅವುಗಳಲ್ಲಿ ಕೆಲವನ್ನು 
ಮಾತ್ರ ಇಲ್ಲಿ ನೋಡಬಹುದು. ದೇಶದ ವರ್ಣನೆಯನ್ನು ಮಾಡುತ್ತಾ, 


ರಾರಾಜಿಸುತಿಪ್ಪ ತೊಟಕಿ ನಿಖಳಾಗ್ರ | 

ಹಾರ ಸಷಡ್ಡರ್ಶನಾರ್ಯರಿಗೆ | 

ನೀರ ಮಾನ್ಯವನಿತ್ತ ಪುರಗಳೊಸ್ಸಿರ್ದುದಾ | 

ದ್ವಾರಾನತಿಯ ದೇಶದೊಳು ॥ ೨-೧೭ ॥ 


ಆವಾವ ಗ್ರಾಮಾನುಗ್ರಾಮದಿ ಶಿವ ವಿಷ್ಣು | 

ದೇವಾಲಯ ಪಾತ್ರಭೋಗ | 

ತೀವಿದ ಮೃಷ್ಟಾನ್ನ ಸತ್ರದೊಳೊತ್ತಿಲಿ | 

ಭಾವಿಸೆ ಕೊಳಗಳೊಸ್ಪಿದುವು ॥ ೨-೧೮ ॥ 


ಕೆಂ ಬಾವಿಗಳಿಲ್ಲದೆಡೆಯೆಲ್ಲಿ | 

ತೊಟಕಿ ನೀರ ಕಂಬಿಯೊಳ ರಿಸಿ | 

ನೆಜ್‌ ಧರ್ಮಿಷ್ಮರು ನಿರ್ಮಿತವನು | 

ಮಾಡಿದಜವಟ್ಟಿ ಗೆಗಳೊಪ್ಪಿದವು ॥ ೨೨೨೬ ॥ 


ಮೊದಲಾದ ಹಲವಾರು ಪದ್ಯಗಳನ್ನು ಓದಿದಾಗ ಅಥವಾ ಕೇಳಿದಾಗ ಇಂದಿನ 
ಈ ಕಾಲದ ಜನರಿಗೆ ಆ ಕಾಲದಲ್ಲಿ ನಾವೂ ಇರಬಾರದಿತ್ತೆ ಎಂದೆನಿಸುವುದು 


ಕನಕದಾಸರ ಕೃತಿಗಳಲ್ಲಿ ಕಂಡುಬರುವ ಚಾರಿತ್ರಿಕ ಅಂಶಗಳು ೯೩ 


ಸಹಜವಾಗಿದೆ. ಕೆರೆ ಬಾವಿಗಳು ಇಲ್ಲದ ಕಡೆ ನದಿಯಿಂದ ನೀರನ್ನು ಕಂಬಿಯ 
. ಮೂಲಕ ತರಿಸಿ ಪಾಠೀಯ ಶಾಲೆಗಳನ್ನು ನಿರ್ಮಿಸುವ ಆ ಧರ್ಮಿಷ್ಠರ ಆ ಕಾಲ 
ದಲ್ಲಿದ್ದ ಜನ ಧನ್ಯರು; ಪುಣ್ಯವಂತ ಜನರೇ ಸರಿ. ಯಾವುದಕ್ಕೂ ಸರ್ಕಾರದ 
ಕಡೆಯೇ ಕೈಚಾಚಿ ಕುಳಿತಿರುವ ಇಂದಿನ ಕಾಲದಲ್ಲಿ ಜನರು ಈ ಕೆಲವಾರು ಪದ್ಯ 
ಗಳನ್ನಾದರೂ ಓದಿ ಮನನಮಾಡಬೇಕು, ಅದೂ ಹಣವಂತರು. ಮೇಲಿನ 
ಪದ್ಯಗಳಲ್ಲಿ ದ್ವಾರಾವತಿಯ ಹೆಸರು ಬಂದರೂ ವಿಜಯನಗರದ ಐಸಿರಿಯೇ ಇದು 
ನಿಂಬುದು ವಿಜಯನಗರದ ಇತಿಹಾಸವನ್ನು ಬಲ್ಲ ಎಲ್ಲರಿಗೂ ವುನವರಿಕೆ 
ಯಾಗುತ್ತದೆ. 

ಇನ್ನು ಮುಂದಿನ ಕೆಲವು ವರ್ಣನೆಗಳನ್ನು ನೋಡಿ. ವಿಜಯನಗರದ 
ಸಂಪತ್ತು ಎಷ್ಟಿತ್ತು? ಎಂತಿತ್ತು? ಎಂಬುದೆಲ್ಲವೂ ತಾನಾಗಿಯೇ ತಿಳಿಯುತ್ತದೆ: 


ಸೋಮುಸೂರಿಯ ವೀಥಿ ನೀಥಿಯಿಕ್ಕೆ ಲದಲ್ಲಿ ॥ 

ಹೇಮುನಿರ್ನಿತ ಸೌಧಡೋಳಳಿ | 

ರಾನುಣೀಯತೆನೆತ್ತ ಕಳಸದಂಗಡಿಯಿರ್ದು | 

ನಾ ಮಹಾದ್ವಾರಕಾಪುರದೆ ॥ 4-೧೧1 


ಭೋಜಿಪ ಕರ್ಪೂರ ಕಸ್ತೂರಿ ಜೀರ್ಣಜ । 

ವಾಜಿ ಪ್ರಣುಗು ಬಹುತೈಲ 

ಸೋಜಿಗವಡೆದ ಸುಗಂಧದಂಗಡಿಗಳು | 

ರಾಜಿಸುತಿರ್ದುನಿಕ್ಕೆಲದಿ ॥ 4-೧೮1 


ಚಪ್ಪನ್ನದೇಶದ ನಾಣೆಯಂಗಳ ನೋಟ | 

ತಪ್ಪದ ಚಪಲ ಸೆಟ್ಟಗಳು | 

ಒಪ್ಪವಡೆದು ಕುಳಿತಿರ್ದರು ಹಣಹೊನ್ನ 

ಕುಪ್ಪೆಯ ಮಂಂದಿಟ್ಟು ಕೊಂಡು । ಕ-೨೭॥ 


ಒರೆಗಲ್ಲ ರಜನ ಮೇಣದೊಳೊತ್ತಿ ತೆಗೆದದ | 

ಕರಗಿಸುವರ್ಣ ಬಂಡುಗವ |। 

ನೆರೆದ ಯಾಚಕರಿಗೆ ಹಂಚಿಕುಡುವ ಚಿನ್ನ | 

ವರದರೊಸ್ಪಿದರು ಕಟ್ಟಿಯಲಿ 1 ೩-೨೮ ॥ 


ಓರಂತೆ ಮರಕಾಲರು ಹಡಗಿನ ವ್ಯವ | 

ಹಾರದಿ ಗಳಿಸಿದ ಹಣನ । 

ಭಾರಸಂಖ್ಯೆಯಲಿ ತೂಗುವರು ಬೇಡಿದರೆ ಕು | 

ಬೇರಂಗೆ ಕಡನ ಕುಡುನರು 4-೨೯ 


ಇಂತಹ ಐಶ್ವರ್ಯದ ಆಗರವನ್ನು ಸಂದರ್ಶಿಸಿದ ಸಹೃದಯರ ಮನಸ್ಸು 
ವಿಜಯನಗರ ಸಾಮ್ರಾಜ್ಯವನ್ನು ತಾನಾಗಿಯೇ ನೆನೆಯುತ್ತದೆ. ಚಿನ್ನದಿಂದಲೇ 


ಅಯಿ 


೯೪ ಕನಕದಾಸ ಪ್ರಶಸ್ತಿ ಗ್ರಂಥ 


ನಿರ್ಮಿತವಾದ ಉಪ್ಪರಿಗೆ ಮನೆಗಳು, ಸುಗಂಧದ ಅಂಗಡಿಗಳು, ಹಣಹೊನ್ನಿ 
ಗುಡ್ಡೆಗಳನ್ನು ಮುಂದಿಟ್ಟುಕೊಂಡು ಕುಳಿತಿರುವ ಸೆಟ್ಟಿರುಗಳನ್ನು ನೋಡಿದರೆ 
ಯಾವನಿಗಾದರೂ ಮನಸ್ಸು ಚಂಚಲವಾಗುವುದು ಸಹೆಜವಾಗುತ್ತದೆ. ಸುವರ್ಣ 
ಬಂಡುಗವನ್ನು ಯಾಚಕರಿಗೆ ಹಂಚಿಕೊಡುವ ಚೆನಿವಾರರನ್ನೂ, ಹಡಗಿನ 
ವ್ಯಾಪಾರದಿಂದ ಗಳಿಸಿದ ಹಣವನ್ನು ಭಾರಸಂಖ್ಯೆಯಲ್ಲಿ ತೂಗುವ, ಬೇಡಿದರೆ 
__ಶುಬೇರನಿಗೂ ಕಡಕೊಡುವ ಹರದರನ್ನೂ ನೆನೆದರೆ ಎಂತಹ ವೈಭವದ ಕಾಲ 
ಎಂದೆನಿಸುತ್ತದೆ. "ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳಿಂದ 
ತುಂಬಿದ್ದ ಅಂಗಡಿಗಳನ್ನು ಹಾಗೆಯೆಃ ತೆರೆದುಹೋಗುತ್ತಿದ್ದರು. ಕಳ್ಳಕಾಕರ 
ಭಯವಿರಲಿಲ್ಲ. ಮೋಸ ವಂಚನೆ ಸುಲಿಗೆಗಳ ಹೆಸರಿರಲಿಲ್ಲ' ಎಂದು ಮೊದಲಾಗಿ 
ಹೇಳುವ ಇತಿಹಾಸಕಾರರ ಮಾತುಗಳು ನೂರಕ್ಕೆ ನೂರು ಸತ್ಯವಾಗಿ ತೋರುತ್ತವೆ. 


ಜತೆ 
೨ 


ಇದಿಷ್ಟನ್ನು ನೋಡಿದ ಮೇಲೆ, 


ಬ ತಾಳಮದ್ದಳೆ ಪಾವುಜ ಶು ತಿ ಮುಖವೀಜೆಿ | 

ಸಾಳಂಗ ಶುದ್ಧಗಾನೆಯರ ಕೆ 

ಮೇಳನಟ್ಟುವ ನಾನಾ ವಿದ್ಯೆಗಳ ಗಟ್ಟ | 

ವಾಳರ ಮನೆಗಳೊಪ್ಪಿದವು 4 ॥ 2-401 


ರವಿಸಿದ್ದಾಂತ ಪಾಠಕರಷ್ಟಭಾಷಾ | 

ಕನಿಗಮಕಿಗಳು ತಾರ್ಕಿಕರು | 

ವಿನಿಧನಿದ್ವತ್ಸಭೆ ನೆರೆದುದು ಲಲಿತ ಭಾ । 

ರ್ಗವಿಯ ಕಾಂತನ ಪುರದೊಳಗೆ u 4-೪೦ Il 


ಏನ ಬಣ್ಣಿಸಬರ್ಪುದು ಚಂದ್ರಕಾಂತ ಸೋ 

ಪಾನ ಪುಷ್ಕರಣಿಗಳೊಳಗೆ | 

ನಾನಾ ದೇಶಭಾಷೆಯ ಬುಧರುಗಳನು | 

ಷ್ಕಾನನ ಮಾಲ್ಪ ಸಂಭ್ರಮವ ॥ 4-921 


ಮೊದಲಾದ ಸದ್ಯಗಳಲ್ಲಿ ಸಂಗೀತ ಸಾಹಿತ್ಯದ ವಿನಿಧ ಪ್ರಕಾರದ ವೈಭವ 
ಗೊತ್ತಾಗುತ್ತದೆ. ಅಷ್ಟಭಾಷಾಕನಿಗಳ ಗಮಕಿಗಳ ತಾರ್ಕಿಕರ ನಿದೃತ್ಸಭೆ 
ಅಂದೇ ಕೂಡಿದ್ದಿ ತಂತೆ. ಎಂದರೆ, ವಿವಿಧ ಕಲೆಗಳಿಗೆ ವಿವಿಧ ಭಾಷೆಗಳಿಗೆ ರಾಜನ 
ಪ್ರೋತ್ಸಾಹವಿದ್ದುದು ತಿಳಿದುಬರುತ್ತದೆ. ಇದಾದ ನಂತರ ಊಟದ ವೈಭವ 
ಕಣ್ಣಿಗೆ ಕಟ್ಟುತ್ತದೆ. 

ಹೀಗೆ ಜನಜೀವನದ ವಿವಿಧ ರೀತಿನೀತಿಗಳನ್ನು ಚಿತ್ರಿಸಿದ ಕನಿಯು ಮುಂದೆ 
ಪುರಾಣಕಥೆಯನ್ನು ಮುಂದುವರಿಸುತ್ತಾನೆ. ಕಥೆಯ ಓಟದೊಡನೆ ವಿಜಯನಗರದ 
ವೈಭವವೂ, ಕೃಷ್ಣದೇವರಾಯನ ಐಸಿರಿಯೂ ಜೊತೆಗೂಡಿಯೇ ಮುಂದು 


ಕನಕದಾಸರ ಕೃತಿಗಳಲ್ಲಿ ಕಂಡುಬರುವ ಚಾರಿತ್ರಿಕ ಅಂಶಗಳು ೯೫ 


ವರಿಯುತ್ತವೆ. ಕೊನೆಗೆ ಯುದ್ದ ವರ್ಣನೆ ಬರುತ್ತದೆ. ಸ ತಃ ಯುದ್ಧಮಾಡಿ ಅನು 
ಭವವಿದ್ದ ಕನಕದಾಸರಿಗೆ ಯುದ್ಧ ದ ವರ್ಣನೆಯನ್ನು pe ಚಾತುರ್ಯ 
ಮತ್ತೊ ಬ್ಬ ರಿಂದ ಬರಬೇಕೆ? ಆ ಯುದ್ಧವರ್ಣನೆಯನ್ನು ಸಹಜಸುಂದರವಾಗಿ 
ಬಣ್ಣ ಸಿದ್ದಾರೆ. ಇಲ್ಲಿ ಕೃಷ್ಣ ಸ್ಮನು ಬಾಣಾಸುರನ ಶೋಣಿತಪುರದ ಮೇಲೆ ದಂಡೆತ್ತಿ 
ಹೋಗುವಾಗ ಕಣಕ. 


ಮುತ್ತಿನ ಗದ್ದುಗೆ ಗರುಡನ ಹೆಗಲಿನೊ | 

ಳೆತ್ತಿಸಿ ಬಿಗಿದು ಹಲ್ಲಣಿಸೆ | 

ಅತ್ಯಂತ ಸೌಖ್ಯವ ಮಾಡಿ ಸಂತಸದಿಂದೆ | 

ಹತ್ತಿದ ಶ್ರೀಕೃಷ್ಣರಾಯ ॥ 4೬-2೭ 


ಎಂದು ಹೇಳುತ್ತಾರೆ. ಇಲ್ಲಿ "ಶ್ರೀಕೃಷ್ಣ ರಾಯ ಎಂದು ಸಂಬೋಧಿಸುವುದನ್ನು 
ನೋಡಿದರೆ ಕೃ ಷ ನ ದೇವರಾ ಸ ನೆನಪು ಸಹಜವಾಗಿ ಬರುತ್ತದೆ. ಕೃಷ್ಣನು 
ಬಾಣಾಸುರನ ಜತ ಯು ದ್ಧಕ್ಕೆ ಹೋಗುವುದನ್ನು ಕೃಷ್ಣ ಕಾಡ ಆದಿಲ 
ಶಹನ ವಶದಲ್ಲಿದ್ದ ರಾಯಚೂರ ಕೋಟೆಯನ್ನು ೫ ದ ವಿಷಯಕ್ಕೆ ಹೋಲಿಸ 
ಬಹುದು. ಈ ವಿಷಯ ಕನಕದಾಸರ ಮನಸ್ಸಿನಲ್ಲಿದ್ದಿ dE ಮತ್ತೆ 
ಕನಕದಾಸರು ಈ ಕಾ ವ್ಯ ದಲ್ಲಿ ಸೆಟಲಂಬಿನವರ ಪಥಕಗಳನ್ನು ಹೇಳಿದ್ದಾರೆ. 
ಎಂದರೆ ಆ ಕಾಲಕ್ಕೆ ದಕ್ಷ € 'ಜೇಶದಲ್ಲಿ ತುಬಾಕಿಯ ಉಪಯೋಗ ಇದ್ದಿ ತಿಂದು 
ತಿಳಿಯಬಹುದು. 


ಕಾವ್ಯದ ಕೊನೆಗೆ ಕನಕದಾಸರು, 


ದುಷ್ಟರ ಮುಂಜಕಿದು ಸಜ್ಜನರ ಪಾಲಿಗೆ ಸಂ | 
ತುಸ್ಟಿಯ ಮಾಡಿ ಭಕ್ತರಿಗೆ! 
ಇಷ್ಟಾ ರ್ಥವನೀವ ಕೃಷ್ಣ ಸ್ಮ ದ್ವಾರಕಿಯೊಳ [ 


ಗಸೆ ಕ ಶ್ವರ್ಯ ದೊಳೊಪ್ಬಿ ದನು ॥ ೪೨-೭೪ ॥ 


ಭೋಜ್ಯವಸ್ತುಗಳೊಳು ಮುಖ್ಯವಾದುದು ಲಲಿ 1 


ತಾಜ್ಯ ನಿರ್ಜರ ಜನರೊಳಗೆ | 


ಸೋಜ್ಯ ಸುಖಾಢ್ಯ ಪಾಲಕ ಕೃಷ್ಣ ಸುಖಸಾ । 
ಮ್ರಾಜ್ಯವನಾಳಿದ ಮುದದೆ ॥ ೪೨೨೭೫ ॥ 


ಮೊದಲಾಗಿ ಹೇಳುವ ಮಾತುಗಳು ಕೃ ಸ್ಣ ದೇವರಾಯನ ನಿಷಯದಲ್ಲಿ ಅಕ್ಷ ರಶಃ 
ಒಪ್ಪುತ್ತ ವೆ. ಇಲ್ಲಿ ದ್ರಾ ರಕಿಯಸ್ಸಾ ನಕ್ಕ 'ನಿಜಯನಗರವನ್ನು ಸೇರಿಸಿದರೆ ಕು. 
ಅಲ್ಲಿಗೆ ಕ್ಳೃ ಸ್ತ್ರ ದೇವರಾಯನ ವೈಭವ ತಾನಾಗಿಯೇ ವಿದಿತವಾಗುತ್ತದೆ. 

ಉಳದ ಕೃತಿಗಳಲ್ಲಿ ನಳಚರಿತ್ರೆಯನ್ನು ನೋಡಬಹುದು. ಇದರಲ್ಲಿ ಪುರಾಣ 


ಪ್ರಸಿದ್ಧ ವಾದ ನಳೋಪಾ ಖ್‌ ಸನದ ಕಥೆಯನ್ನು ಆರಿಸಿಕೊಂಡು ಅತ್ಯಂತ ಸರಳವಾಗಿ 


| 


೯೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಪದಾಧಿ 


ಸುಲಭವಾಗಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ರಚಿಸಿದ್ದಾರೆ. ಮೂಲದಲ್ಲಿ 
ಯಾನ ಯುದ್ಧವ ೯ನೆಯಿಲ್ಲದಿದ್ದ ರೂ ತಮ್ಮ ಕಾವ್ಯದಲ್ಲಿ ಯುದ್ಧದ ವರ್ಣನೆ 
ಯನ್ನು ತಂದಿದ್ದಾ ಥ್ರ ಇದಕ್ಕೆ ೫ ಅಂದಿನ "ಯುದ್ಧ ಸ್ರಿ ಪಿಯ ಜನರ ವೀರಜೀವನ 
ನಿರಬಹುದು. ಮತ್ತೆ ಯುದ್ಧಾ ನುಭವಿಗಳಾದ ಕನಕದಾಸರ ಜೀವನವೂ ಇರ 
ಬಹುದು. ಮೋಹನತರಂಗಿಣಿಯು ಕಾಗಿನೆಲೆಯ ಆದಿಕೇಶವನ. ಅಂಕಿತದಲ್ಲಿ 
ರಚಿತವಾದರೆ, ನಳಚರಿತ್ರೆಯು "ವರಪುರದ ಚೆನ್ನಿಗರಾಯನ’ ಅಂಕಿತದಲ್ಲಿ 
ರಚಿತವಾಗಿದೆ. ಇದರಿಂದ ಈ ಕೃತಿ ಬೇಲೂರಿನಲ್ಲಿ ರಚಿತವಾಗಿರಬಹುದೆಂದು 
ತೋರುತ್ತದೆ. ಕನಕದಾಸರು . ಮೋಹನತರಂಗಿಣಿಯಲ್ಲಿ ವಿಜಯನಗರ 
ಸಾಮ್ರಾ ಜ್ಯದ ವೈಭವವನ್ನೂ , ಅಲ್ಲಿಯ ಜನಜೀವನವನ್ನೂ, ಕೃಷ್ಣದೇವರಾಯನು 
ಅನೇಕ ಯುದ್ಧಗಳಲ್ಲಿ ಇಟ 1 ಸುಖಸಂತೋಷಗಳಿಂದ ಮೆರೆಯು 
ತ್ತಿದ್ದುದನ್ನೂ ಚಿತ್ರಿಸಿದರೆ, ನಳಚರಿತ್ರೆಯಲ್ಲಿ ವಿಜಯನಗರದ ಅರಸರು ರಾಕ್ಸಸ 
ತಂಗಡಿಯಲ್ಲಿ ಸೋತು ಕೆಲಕಾಲ ತೊಂದರೆಗೊಳಗಾಗಿ ಮತ್ತೆ ಅಧಿಕಾರಕ್ಕೆ 
ಬಂದುದನ್ನು ವರ್ಣಿಸಿರಬಹು ದು. ವಿಜಯನಗರದ ಔನ ತ್ಯವನ್ನೂ ಕೃ ನ್ನದೇವ 
ರಾಯನ ಧರ್ಮನಿಷ್ಠೆ ಯನ್ನೂ ಸುಖಸಂತೋಷಗಳನ್ನೂ ಹಾಡಿ ಭರಿ 
ಪುರಾಣಕಥೆ ಶ್ರೀಕೃಷ್ಣ ಚರಿತೆಯನ್ನು ಅರಿಸಿಕೊಂಡಂತೆ, ವಿಜಯನಗರದ ಅರಸರು 
ಯುದ್ದ ದಲ್ಲಿ ಜಾ ಕಷ್ಟ ಗಳಿಗೆ ಗುರಿಯಾಗಿ ಮತ್ತೆ ಅಧಿಕಾರಕ್ಕೆ ಬಂದುದನ್ನು 
ವವರು” ಪುರಾಣಕಥೆ ನಳಚರಿತ್ರೆ ಯನ್ನು ಆರಿಸಿಕೊಂಡಿದ್ದಾರೆ. 

ರಾಮಧಾನ ಚರಿತೆಯಲ್ಲಿ ರಾಗಿಯೇ ಎಲ್ಲ ಧಾನ್ಯಗಳಿಗಿಂತಲೂ ಶ್ರೇಷ್ಠ 
ಎಂಬುದನ್ನು ಸ ಚ ಬಣ್ಣಿಸಿದ್ದಾರೆ. ಹರಿಭಕ್ತಿಸಾರದಲ್ಲಿ 
ಕನಕದಾಸರು ಹರಿಯನ್ನು. ುತಿಸಿದ್ದಾರೆ. ಇದು ಸರಳವಾಗಿಯೂ ಸುಲಭ 
ವಾಗಿಯೂ ಇದೆ. ಇಲ್ಲಿ ನಾವ ಭಕ್ತನ: ಹೃದಯತುಂಬಿದ ಪಾ ೨ ರ್ಥನೆಯನ್ನು 
ಇಣುತ್ತೇವೆ. 

ಕನಕದಾಸರ ಕಾವ್ಯಗಳಿಂದ ಇಷ್ಟನ್ನು ತಿಳಿದ ನಾವು ಮುಂದೆ ಅವರ 
ಹಾಡುಗಳನ್ನು ನೋಡೋಣ. . ಅವರ ಕಾವ್ಯಗಳಿಂದ ಅಂದಿನ ಕಾಲದ ವೈಭವ, 
ಜನಜೀವನ ಮೊದಲಾದುವುಗಳನ್ನು ತಿಳಿದರೆ, ಅವರ ಹಾಡುಗಳಿಂದ ಕನಕದಾಸರ 
ಓಡಾಟ, ಅನುಭವಿಸಿದ ಕಷ್ಟ ಗಳು, ಒದಗಿದ ತಿರಸ್ಥಾರ ಪುರಸ್ಕಾರಗಳು ತಿಳಿದು 
ಬರುತ್ತವೆ. ಇದರಲ್ಲಿ ಸ ತಿರುಪತಿ, ಬೇಲೂರು, ವಿಜಯನಗರ ಮುಂತಾ 
ದೆಡೆಗಳಲ್ಲಿ ಸಂಚರಿಸಿದುದು, ತಮ್ಮ ಭಕ್ತಿಯನ್ನು ಬೆಳಸಿಕೊಂಡುದು, ಅನುಭಾವ 
ಹೆಚ್ಚಾದುದು, ಅನೇಕ ಸಾಜ ಜನರ ಕಣ್ಣನ್ನು ತೆರೆಯಿಸಿದುದು ಗೋಚರ 
ವಾಗುತ್ತದೆ. 

ದಾಸರು ಕಾಗಿನೆಲೆಯಲ್ಲಿ ದೇವಾಲಯವನ್ನು ಕಟ್ಟಿಸಿ ಬಾಡದಲ್ಲಿದ್ದ 
ಆದಿಕೇಶವ ಮೂರ್ತಿಯನ್ನೂ ತಂದು ಪ್ರತಿಸ್ಕಿ ರಂದ | ಹಾಡುಗಳನ್ನು 


ದ 


Se" ಂೋಣ BUCCI ೦೧೪೩೦೦ 


ಮು 


ಜಾ ಹಾ ಈ ಕ ಫಾ ಸೊ ಹ್‌ ್‌್‌ ಚಚ 


3 


ಅಂ 
4 ಬ yp ( 
ಇಡು ಲಂಂಜಂಣಂಂ ೧೫೧8೧೩" ರೈಲ ಐ 


ಕನಕದಾಸರ ಕೃತಿಗಳಲ್ಲಿ ಕಂಡುಬರುವ ಚಾರಿತ್ರಿಕ ಅಂಶಗಳು ೯೭ 


ಹಾಡಲು ತೊಡಗಿದರು. ಒಂದೊಂದೂ ಮನದಾಳದಿಂದ ಮಧಿಸಿಬಂದ ಆಣಿ 
ಮುತ್ತುಗಳು. ಇವುಗಳಲ್ಲಿ ಕೆಲವು ಭಕ್ತಿಯಿಂದ ಭಾವಪರವಶರಾಗಿ ಹಾಡಿದವು 
ಗಳಾದರೆ, ಮತ್ತೆ ಕೆಲವು ಜನರ ನಡೆನುಡಿಗಳನ್ನು ನೋಡಿ ಅವರನ್ನು ಸರಿಯಾದ 
ದಾರಿಯಲ್ಲಿ ನಡೆಯಿಸುವ ದಾರಿದೀನಿಗೆಗಳಾಗಿನೆ. 

ಕನಕದಾಸರು "ಎಲ್ಲರು ಮಾಡುವುದು ಹೊಟ್ಟೆ ಗಾಗಿ ಗೇಣು ಬಟ್ಟೆ ಗಾಗಿ 
ಎಂಬ ಹಾಡಿನಲ್ಲಿ ಎಲ್ಲ ವರ್ಗದ ಜನರನ್ನೂ ಕುರಿತು ನವರನ್ನು ಮರೆಯಬಾರದು, 
ಅದರಿಂದಲೇ ಮುಕ್ತಿ ಎಂದು ಉಪದೇಶಿಸಿದ್ದಾರೆ. ಬಿದುರುಗಳನ್ನು ಹೊತ್ತು 
ಕೂಲಿಮಾಡುವುದು, ನಾಲ್ಕು ವೇದ ಪುರಾಣ ಶಾಸ್ತ್ರ ಮ ಹೇಳಿ 
ಕೊಂಡು ಕಾಲಕಳೆಯುವುದು, ಕಬ್ಬಿಣವನ್ನು ಬಡಿದು ತುಬಾಕಿಯನ್ನು ಮಾಡು 
ವುದು, ಮದ್ದು ಗುಂಡುಗಳನ್ನು ಮಾಡುವುದು, ಕತ್ತಿಢಾಲವನ್ನು ಹಿಡಿದು ಖಂಡ 
ತುಂಡ ಮಾಡುವುದು, ಕುದುರೆಯೇರಿ ರಾವುತರಾಗಿ ಹೊಡೆದಾಡಿ ಸಾಯುವುದು, 
ಹೆಂಟಿಮಣ್ಣನ್ನು ಹದಮಾಡಿ ಕಷ ಪಡುವುದು, ಕಳ್ಳತನ ಮಾಡಿ ಕಟ್ಟಿ ಹೊಡೆಸಿ 
ಕೊಳು ವುದು, ಸನ್ಯಾಸಿ ಜಾಗರ!” ಜೋಗಿ : ಜಟ್ಟಿ ಆ! ಬೈರಾಗಿಗಳ ಇನು 
ವೇಷಗಳನ್ನು ತೊಟ್ಟು ಅಲೆಯುವುದು--ಎಲ್ಲವೂ "ಕೊಟ್ಟಿ ಬಟ್ಟಿ ನಾ ಈ ಎಲ್ಲ 
ರದ ದೊರೆಯುವ ಒಂದೇ ಒಂದು ಫಾಭತಂಡಕೆ ಹೊಟ್ಟಿ ಹೊರೆಯು 
ವುದು, ಬಟ್ಟೆ ಯನ್ನು ತೊಡುವುದು. ಆದರೆ ಕಾಗಿನೆಲೆಯಾದಿಕೇಶವನನ್ನು ಭಕ್ತಿ 
ಯಿಂದ ನೆನಪೆ ಮುಕ್ತಿ ದೊರೆಯುತ್ತದೆ. ಇದೇ ಜೀವನದ ಸರಮ ಧೈ (ಯ 
ಎಂದು ಸಾರಿದ್ದಾರೆ. ಇದರಿಂದ ಕನಕದಾಸರು ಜನತೆಗೆ ಉಳಿದೇ ಡು 
ತಿಳಿಯುವುದಲ್ಲದೆ, ಅಂದಿನ ಜನಜೀವನ ವಿಶದವಾಗಿ ಗೊತ್ತಾಗುತ್ತದೆ. ಈ ಹಾಡು 
" ಕಾಗಿನೆಲೆಯಾದಿಕೇಶವ'ನ ಅಂಕಿತದಿಂದ ಕೂಡಿರುವುದರಿಂದ ಇದು ಕಾಗಿನೆಲೆ 
ಯಲ್ಲಿಯೇ ರಚಿತವಾಗಿರಬೇಕು. 


ಕನಕದಾಸರು ಕಾಗಿನೆಲೆಯನ್ನು ಬಿಟ್ಟು ತಿರುಪತಿಗೆ ಬಂದು ತಮ್ಮ ಜೀವನದ 
ಬಹುಭಾಗವನ್ನು ಅಲ್ಲಿಯೇ ಕಳೆದಂತೆ ಐತಿಹ್ಯ ನಿದೆ, 


ನಡುಗಿದೆ ಯಾಕೆ ತಾಯಿಭೂಮಿ | ನಡುರಾತ್ರಿಯೊಳು 


ಈ ಈ. SS EE 6 6... 0. ಬಜ 0119 85,18, SM) 


ಗಂರುವೆ ಕೇಳಯ್ಯ ಕನಕಪ್ರಿ ಯಂ ತಿರುಪತಿಯ 
ಗಿರಿಯಾದಿಕೇಶನನೆ ಒಲಿದು ನಿಲ್ಲಸಿರಾ || 


ಎಂಬ ಹಾಡಿನಲ್ಲಿ "ತಿರುಪತಿಯ ಗಿರಿಯಾದಿಕೇಶನನ' ಎಂಬ ಅಂಕಿತನಿರು 
ವುದರಿಂದ ಇದು ತಿರುಸತಿಯಲ್ಲಿ ರಚಿತವಾಗಿರಬೇಕು. ಅವರು ತಿರುಪತಿಗೆ ಬಂದು 
ಗೋವಿಂದನನ್ನು ಕುರಿತು 

4 


೯೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಬಂದೆನಯ್ಯ ಗೋವಿಂದಶೆಟ್ಟ--ಇಂದು ನಿನ್ನ ಮದುವೆಗೆ ಬಾರೆಂದೆನೆ ॥ ಪ॥ 


6996 96 ಅ 9 9 9 ಅ ಅ ಈ ಈ * 6 € ಅ ಅ ಅ 9ಅ 9 


ಶೇಸಗಿರಿಯ ಮೇಲೆ ಇರುವ ತಿಮ್ಮ ಶೆಟ್ಟ 
ದೇಶದೇಶಕ್ಕೆಲ್ಲಾ ಪ್ರಸಿದ್ಧ ಶೆಟ್ಟ 
ಆಶೆಯ ತೋರಿ ಮಂಡುಪನ್ನೆ ತರಿಸುವ 
ಫೇಶವ ನಾರಾಯಣ ವೆಂಕಟಿಶೆಟ್ಟಿ ll 


ಮೊದಲಾಗಿ ತಿರುಪತಿಯ ದೇವರನ್ನು ಕುರಿತು ವಿಡಂಬನೆ ಮಾಡಿದುದಲ್ಲದೆ 
"ಗೋವಿಂದ ಸಲಹೆನ್ನನು ಸದಾನಂದ ಗೋವಿಂದ ಸಲಹೆನ್ನನು? ಎಂದು 
ಗೋವಿಂದನನ್ನು ಸ್ತುತಿಸುತ್ತಾರೆ. ಕನಕದಾಸರು ತಿರುಪತಿಯಲ್ಲಿದ್ದಾಗ್ಗೆ ಇಂತಹ 
ಹಲವಾರು ಹಾಡುಗಳನ್ನು ರಚಿಸಿರುವುದಲ್ಲದೆ, ಅನೇಕ ಪವಾಡಗಳನ್ನೂ 
ಮೆರೆದಂತೆ ಐತಿಹ್ಯವಿದೆ. | 

ಕನಕದಾಸರು ಹಲವಾರು ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿರಬೇಕು. 
ಅವುಗಳಲ್ಲಿ ಮುಖ್ಯವಾಗಿ ನಮಗೆ ತಿಳಿದುಬರುವ ತೀರ್ಥಕ್ಷೇತ್ರಗಳೆಂದರೆ ತಿರುಪತಿ, 
ಬೇಲೂರು, ಉಡುಪಿ ಮೊದಲಾದುವು. ಕಾಗಿನೆಲೆಯನ್ನು ಬಿಟ್ಟಮೇಲೆ 
ತಿರುಪತಿಗೆ ಹೋಗಿರಬೇಕು. ಅಲ್ಲಿಂದ ಉಡುಪಿ, ಮತ್ತೆ ಬೇಲೂರು ಹೀಗೆ ಸಂಚಾರ 
ಮಾಡಿರಬೇಕು. ಇದನ್ನು ನಿಖರವಾಗಿ ಹೇಳುವಂತಿಲ್ಲ. ಈ ಕಡೆಗಳಲ್ಲೆಲ್ಲಾ 
ಹರಿದಾಡಿದುದಕ್ಕೆ ಅವರ ಕೃತಿಗಳೇ ಸಾಕ್ಷಿಯಾಗಿವೆ. ಅವರು ಉಡುಪಿಗೆ ಬಂದಾಗೆ 
ಕೀಳುಕುಲದವರೆಂದು ಕೃಷ್ಣದರ್ಶನ ಮಾಡಲು ಅವಕಾಶ ಸಿಕ್ಕಲಿಲ್ಲ. ಹಾಗಾ 
ದಾಗ ಕನಕದಾಸರು ನಿರಾಶರಾಗಲಿಲ್ಲ. ಅವರು ಕೃಷ್ಣ ದರ್ಶನಮಾಡಲು 
ಉತ್ಕಟೀಚ್ಛಿಯುಳ್ಳವರಾಗಿಯೇ ಬಂದಿದ್ದರು. ಆದ್ದರಿಂದ ಅವರು ತಮ್ಮನಿಶ್ವಲಭಕ್ತಿ 
ಯಿಂದ ಗೋಡೆಯ ಹೊರಗೆ ನಿಂತು ಕೃಷ್ಣನನ್ನು ಸ್ತುತಿಸಿದರು. ಕನಕದಾಸರ 
ಅನನ್ಯ ಭಕ್ತಿಗೆ ಬೆರಗಾದ ಶ್ರೀಕೃಷ್ಣನು ಕನಕನ ಕಡೆಗೆ ತಿರುಗಿನಿಂತನು. ಎಂದರೆ 
ಪೂರ್ವಾಭಿಮುಖವಾಗಿದ್ದವನು ಪಶ್ಚಿಮಾಭಿಮುಖನಾದನು. ಕನಕದಾಸರು 
ನಿಂತೆಡೆಯಲ್ಲಿ ಗೋಡೆಯು ಒಡೆದುಬಿದ್ದಿ ತು. ಆ ಎಡೆಯಲ್ಲಿ ಒಂದು ಕಟಾಂಜನವು 
ನಿರ್ಮಿತವಾಗಿರುವುದು ಈಗಲೂ ಇದೆ. ಕೃಷ್ಣನೂ ಆ ಕಡೆಗೆ ನಿಂತಿದ್ದಾನೆ. 
ಇದೆಲ್ಲವನ್ನೂ ನೋಡಿದರೆ ಕನಕದಾಸರು ಎಂತಹ ಮಹಿಮಾನ್ವಿತ ವ್ಯಕ್ತಿ 
ಗಳೆಂಬುದು ಅರಿವಾಗುತ್ತದೆ. ಉಡುಪಿಗೆ ಬಂದಾಗ್ಗೆ ಅವರಿಗೆ ಹಲವಾರು 
ಕಷ್ಟಗಳು ಒದಗಿಬಂದರೂ ಹೆದರದೆ, ತಷ್ಮು ನಿಶ್ಚಲ ಭಕ್ತಿಯಿಂದ ಕೃಷ್ಣನ 
ಅನುಗ್ರ ಹಕ್ಕೆ ಪಾತ್ರರಾದರು. ಅದರಿಂದ ಅಲ್ಲಿಯ ಜನರ ಕಣ್ಣನ್ನು ತೆರೆಯಿಸಿದರು. 
ಆಗ ಅಲ್ಲಿಯ ಗುರುಗಳಾಗಿದ್ದ ವಾದಿರಾಜರು ಕನಕದಾಸರನ್ನು ಸತ್ಕರಿಸಿದರು. 
ಇಬ್ಬರೂ ಜೊತೆಯಲ್ಲಿಯೇ ಇದ್ದು ಭಜನೆ ಮುಂತಾದ ಕಾರ್ಯಗಳಲ್ಲಿ ಭಾಗ 
ವಹಿಸುತ್ತಿದ್ದರು. 


ಕನಕದಾಸರ ಕೃತಿಗಳಲ್ಲಿ ಕಂಡುಬರುವ ಚಾರಿತ್ರಿಕ ಅಂಶಗಳು ೯ 


ಕನಕದಾಸರು ಉಡುಪಿಯನ್ನು ಬಿಟ್ಟನಂತರ ಬೇಲೂರಿಗೆ ಬಂದರೆಂದು 
ತೋರುತ್ತದೆ. ಇಲ್ಲಿ ಹಲವಾರು ಹಾಡುಗಳನ್ನು ರಚಿಸಿದುದಲ್ಲದೆ ನಳಚರಿತ್ರೆ 
ಮತ್ತು ಹರಿಭಕ್ತಿಸಾರಗಳನ್ನು ಇಲ್ಲಿಯೇ ರಚಿಸಿರಬಹುದೆಂದು ಹೇಳುತ್ತಾರೆ. 
ಬೇಲೂರಿಗೆ ಬಂದಾಗ್ಗೆ ಅವರು ಅಲ್ಲಿಯ ಪ್ರಸಿದ್ಧ ದಾಸರಾದ ವೈಕುಂಠದಾಸರ 
ಮನೆಯಲ್ಲಿ ಊಳಿಗವನ್ನು ಮಾಡಿಕೊಂಡಿದ್ದರು. ಅದನ್ನು 

"" ಬಂಟಿನಾಗಿ ಬಾಗಿಲಕಾಯುನವೆ ವೆ 
ಕುಂಠದಾಸೋತ್ತಮ ದಾಸರ ಮನೆಯ 

ಎಂಬ ಹಾಡಿನಲ್ಲಿ ವಿವರಿಸಿದ್ದಾರೆ. ಇದು ವೈಕುಂಠದಾಸರಿಗೆ ತಿಳಿದ ಕೂಡಲೆ 
ಅವರ ಕೈಹಿಡಿದು ಏಕಾಂತಗೃಹಕ್ಕೆ ಕರೆದೊಯ್ದು ಅವರ ಊಳಿಗವನ್ನು ಕೈಕೊಂಡು 
ತಮಗೆ ಪ್ರಾಯಶ್ಚಿತ್ತ ವೇನೆಂದು ಚಿಂತಿಸಿ ದಾಸರನ್ನು ಉಪಚರಿಸಿದರು. ಕನಕ 
ದಾಸರು ಬಹುಕಾಲ ವಾಸಮಾಡಿದ ಸ್ಥಳಗಳಲ್ಲಿ ಬೇಲೂರೂ ಒಂದಾಗಿದೆ. 

ಕನಕದಾಸರು ಬೇಲೂರನ್ನು ಬಿಟ್ಟಮೇಲೆ ಹಲವೆಡೆ ಸಂಚರಿಸಿರಬಹುದು. 
ಕರ್ಣಾಟಕದ ಎಲ್ಲ ಪ್ರಸಿದ್ಧ ಕ್ಷೇತ್ರಗಳನ್ನೂ ಸಂದರ್ಶಿದರೆಂದು ತೋರುತ್ತದೆ. 
ವ್ಯಾಸರಾಯರ ಶಿಷ್ಯರಾಗಿ ಪ್ರಸಿದ್ಧ ಹರಿದಾಸರಾದರೂ ಒಂದು ದಿನವೊ ಮೇನೆ 
ಪಲ್ಲಕ್ಸಿಗಳಲ್ಲಿ ಕುಳಿತವರಲ್ಲ. ಕಾಲು ನಡಗೆಯಲ್ಲೇ ಅಲೆದರು. ಬೇಲೂರನ್ನು 
ಬಿಟ್ಟಿ ನಂತರ ಮೇಲುಕೋಟಿಗೆ ಬಂದರು. ಅಲ್ಲಿ ಚೆಲುವರಾಯಸ್ವಾಮಿಯ 
ಮೇಲೆ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಅಲ್ಲಿಂದ ಮುಂದೆ ಇನ್ನೂ 
ಹಲವೆಡೆ ಸಂಚರಿಸಿರಬಹುದು. 


" ಯಾಕೆ ನೀನಿಲ್ಲಿ ಪನಡಿಸಿದೆ ಹರಿಯೆ ಜಗ 
ದೇಕ ವಿಖ್ಯಾತ ಪಶ್ಚಿಮ ರಂಗನಾಥ”? 


ಎಂಬುದರಿಂದ ಕನಕದಾಸರು ಮೇಲುಕೋಟಿಯಿಂದ ಶ್ರೀರಂಗಪಟ್ಟಣಕ್ಕೆ 
ಬಂದುದು ತಿಳಿಯುತ್ತದೆ. ಮುಂದೆ ನಂಜನಗೂಡು, ಮಳೂರು, ಮುಳಬಾಗಿಲು 
ಗಳನ್ನೂ ಸಂದರ್ಶಿಸಿದಂತೆ ಅವರ ಹಾಡುಗಳಿಂದ ತಿಳಿದುಬರುತ್ತದೆ. 

ಒಟ್ಬಿ ನಲ್ಲಿ ಕನಕದಾಸರು ದಾಸಪಂಕ್ತಿಯಲ್ಲಿ ಶ್ರೇಷ್ಠ ಸ್ಥಾನವನ್ನು ಗಳಿಸಿ 
ಕೊಂಡರು. ಅವರು ಹಿರಿಯ ದಾಸರಾದುದಲ್ಲದೆ, ಉತ್ತಮ ಉಪದೇಶಕ 
ರಾಗಿದ್ದಾರೆ. ಶ್ರೇಷ್ಠ ಸಾಹಿತಿಯಾಗಿದ್ದಾರೆ. ಮೇಲಾಗಿ ಅವರು ತಮ್ಮ ಕೃತಿಗಳಲ್ಲಿ 
ಅಂದಿನ ಜನಜೀವನವನ್ನೂ ಅರಸರ ಆಳ್ವಿಕೆಯನ್ನೂ ಕರ್ಣಾಟಕದ ವೈಭವ 
ವನ್ನೂ ಹಿಡಿದಿಟ್ಟ ರುವುದಲ್ಲದೆ, 'ತಮ್ಮ ವ ಕ್ರಿತ್ವವನ್ನು ತಮ್ಮ ಕೃತಿಗಳ ಮೂಲಕ 
ಅರಿಯಲು ಸಹಾಯಕರಾಗಿದ್ದಾರೆ. ಹೀಗಾಗಿ ಅವರು ಶ್ರೇಷ್ಠ ಸಾಹಿತಿಯಾದಂತೆ 
ಪ್ರಸಿದ್ಧ ಇತಿಹಾಸಕಾರರೂ ಆಗಿದ್ದಾರೆ. 


ಕನಕದಾಸರ ಕಾಣೆ 
ಶ್ರೀ ಸಿದ್ಧಯ್ಯ ಪುರಾಣಿಕ 


ಬ ಪುಟ್ಟದಂದಿನಾರಭ್ಯ ಸುಖನೆಂಬುವುದನರಿಯೆ 
ಕಷ್ಟಪಟ್ಟೈನು ಕೇಳೊ ಕೃಷ್ಣ! 
ತೊಟ್ಟ ಲ ಶಿಶು ತಾಯ್ಗೆ ಬಾಯ್ಬಿಟ್ಟ ತೆರನಂತೆ ಕಂ 
ಗೆಟ್ಟು ಶೋಕಿಹೆನೊ ಕೃಷ್ಣ! 
ಮುಟ್ಟಿ ಲಮ್ಮರು ಎನ್ನ ಬಂಧುಗಳು ಕಂಡರೆ 
ಅಟ್ಟ ಬಿಡುವುತಲಿಹರೊ ಕೃಷ್ಣ! 
ದಟ್ಟ ದಾರಿದ್ರ್ಯನನು ಪರಿಹರಿಸದಿದ್ದರೆ 
ಮುಟ್ಟುವುದು ದೂರು ನಿನಗೆ ಕೃಷ್ಣ 1?” 


ಎಂದು ಆದಿಯಲ್ಲಿ ಅಳಲ ಕೊಳಲನ್ನೂದಿದ ಕನಕದಾಸಕೇ ಕೊನೆಗೆ: 


ಬದುಕಿದೆನು ಬದುಕಿದೆನು ಭನನೆನಗೆ ಹಿಂಗಿತು 
ಪದುಮುನಾಭನ ಸಾದದೊಲುನು ಎನಗಾಯ್ತು ! 
ಹರಿತೀರ್ಥಪ್ರಸಾದ ಜಿಹೈಗೆ ದೊರಕಿತು, 
ಹರಿಯ ನಾಮಾಮೃತವು ಕನಿಗೊದಗಿತು, 
ಹರಿದಾಸರು ಎನ್ನ ಬಂಧುಗಳಾದರು, 
ಹರಿಯ ಶ್ರ್ರೀಮುದ್ರೆ ಆಭರಣವಾಯ್ತು ! 
ಮುಕ್ತರಾದರು ಎನ್ನ ನೂರೊಂದು ಕುಲದವರು, 
ಮುಕ್ತಿಮಾರ್ಗಕೆ ಯೋಗ್ಯ ನಾನಾದೆನು, 
ಅಕಳಂಕ ಶ್ರೀಹರಿಯ ಭಕ್ತಿಗೆ ಮುನನೊಲಿದು 
ರಕುಮಿಣೀಯರಸ ಕೈನಶನಾದ ನನಗೆ! 
ಇಂದೆನ್ನ ಜೀವಕ್ಕೆ ಸಕಲ ಸಂಪದನಾಯು,, 
ಮಂಂದೆನ್ನ ಜನ್ಮ ಸಾಫಲ್ಯವಾಯ್ರ ! 
ತಂದೆ ಶ್ರೀ ಕಾಗಿನೆಲೆಯಾದಿಕೇಶವರಾಯ 
ಬಂದೆನ್ನ ಹೃದಯದಲಿ ನೆಲೆಯಾಗಿ ನಿಂತ!” 


ಎಂದು ಧನ್ಯತೆಯ ಕೈವಲ್ಯನೀಣೆಯನ್ನು ನುಡಿಸಿದರು. ಅದು ಸಾಧಕನ ಆರ್ತ 
ಧ್ವನಿಯಾದರೆ ಇದು ಸಿದ್ಧನ ಸಂತೃಪ್ತಿಯ ಸೊಲ್ಲು. ನಿಜ, "ಅಕಳಂಕ ಶ್ರೀಹರಿಯ 
ಭಕ್ತಿಗೆ ಮನವೊಲಿದ? ಕನಕದಾಸರಿಗೆ "ರುಕುಮಿಣೀಯರಸ ಕೈವಶನಾದ'ನು; 
"ತಂದೆ ಶ್ರೀ ಕಾಗಿನೆಲೆಯಾದಿಕೇಶವರಾಯ ಬಂದು? ಅವರ "ಹೃದಯದಲಿ 
ನೆಲೆಯಾಗಿ ಸಿಂತ', 

ಅವರ ಸಾಧನೆಯ ಗುರಿಯೂ ಅದೇ ಆಗಿದ್ದಿತು: "" ಮೊದಲು ನಿನ್ನ ಪಾದ 
ಪೂಜೆ । ಮುದದಿ ಮಾಡುವೆನು ನಾನು । ಹೃದಯದೊಳಗೆ ಹುದುಗಿಸಯ 
ಮಧುಸೂದನ ॥ ಮದನನಯ್ಯ ನಿನ್ನ ಮಹಿಮೆ 1 ವದನದಲ್ಲಿ ಇರುವಹಾಗೆ 


ಕನಕದಾಸರ ಕಾಣ್ಕೆ ೧೦೧ 


ಹೃದಯದಲ್ಲಿ ಸದನಮಾಡು । ಮುದದಿ ಶ್ರೀಧರ”? ಎಂದಲ್ಲವೆ ಅವರು ಮತ್ತೆ 
ಮತ್ತೆ ಬೇಡಿಕೊಂಡುದು? 


ಊರಿಗೆ ಬಂದರೆ ದಾಸಯ್ಯ--ನಮ್ಮ 
ಕೇರಿಗೆ ಬಾ ಕಂಡ್ಯ ದಾಸಯ್ಯ 
ಆದಿನಾರಾಯ ಣ ದಾಸಯ್ದ್ಮ.-- ಒಂಡು 
ಸಾಸಿರನಾನುದ ದಾಸಯ್ಯ ! 
ಇರುಳು ಹಗಲು ನಿನ್ನ ಕಾಣದೆ ಇರಲಾರೆ 
ಮರುಳುಮಾಡುವಂಥ ದಾಸಯ್ಯ 


ಎಂದಲ್ಲವೇ ಅವರು ಪುನಃ ಪುನಃ ಪ್ರಾರ್ಥಿಸಿಕೊಂಡುದು? "" ವೇದಶಾಸ್ತ್ರ ಪುರಾಣ 
ಪುಣ್ಯದ ಹಾದಿಯನು ನಾನರಿಯೆ; ತರ್ಕದ ವಾದದಲಿ ಗುರುಹಿರಿಯರರಿಯದ 
ಮೂಢಮತಿಯೆನಗೆ; ಆದಿಮೂರುತಿ ನೀನು ನೆರೆ ಕರುಣೋದಯನು; ಹೃದ 
ಯಾಂಗಣದಿ ಜ್ಞಾನೋದಯವನೆನಗಿತ್ತು ರಕ್ಷಿಸು ನಮ್ಮನನವರತ!?' ಎಂದಲ್ಲವೆ 
ಅವರು ಮರಳಿ ಮರಳಿ ಮೊರೆಹೊಕ್ಕುದು? 

ಮಧುಸೂದನ " ಹೃದಯದಲ್ಲಿ ಸದನಮಾಡು?ನ ಮೊದಲು : * ಹೃದ 
ಯಾಂಗಣದಿ ಜ್ಞಾನೋದಯ'ವಾಗಬೇಕು. " ಏನು ಮಾಡಿದಡೇನು ಮುಕ್ತಿ 
ಜ್ಞಾನವಿಲ್ಲದಡಿಲ್ಲ'ವೆಂ ದುದನ್ನು ಅರಿತಿದ್ದ ಅವರು: 


ಮಣ್ಣು ಮಣ್ಣಿನೊಳುದಿಸಲದರಲಿ 
ಮಣ್ಣು ಬೊಂಬೆಗಳಾಗಿ ರಂಜಿಸಿ 
ಮಣ್ಣಿನಾಹಾರದಲಿ ಜೀವವ ಹೊರೆದು ಉಪಚರಿಸಿ 
ಮಣ್ಣಿನಲಿ ಬಂಧಿಸಿದ ದೇಹವ 
ಮಣ್ಣುಗೂಡಿಸಬೇಡ ಜ್ಞಾನದ 
ಕಣ್ಣ ದೃಷ್ಟಿ ಯನಿತ್ತು ರಕ್ಷಿಸು ನಮ್ಮನನವರತ'' 


ಎಂದು ಕೇಳಿಕೊಳ್ಳದಿರಲಿಲ್ಲ. "ತಾನ್ಯಾರೋ ತನ್ನ ಜೀಹವ್ಯಾರೋ-ದಿವ್ಯ 
ಜ್ಞಾನದಿಂದ ತಿಳಿದವನೆ ಪರಮ ಯೋಗಿ, ಆದುದರಿಂದ ಜ್ಞಾನದ ಕಣ್ಣು 
ಮೊದಲು ತೆರೆಯಬೇಕು. ಹೌದು, ಇದು ಮೊದಲು ಒದಗಬೇಕು. 


$$ ಕಣ್ಣೆ ಕಾಮುನ ಬೀಜ ಈ 
ಕಣ್ಣಿಂದಲೆ ನೋಡೊ ನೋಕ್ಸಸಾಮ್ರಾಜ್ಯ 
ಕಣ್ಣಿನ ಮೂರುತಿ ಬಿಗಿದು... ಒಳ 
ಗಣ್ಣಿನಿಂದಲೆ ದೇನರ ನೋಡಣ್ಣ!” 


ಪ್ರ್ಯ ಒಳಗಣ್ಣಿನಿಂದ, ತಿಳಿಗಣ್ಣಿನಿಂದ ನೋಡಿದಾಗ "ಎಲ್ಲಿ ನೋಡಿದರೆ ಅಲ್ಲಿ 
ರಾಮ! ಎಂಥ ರಾಮ? 


೧೦೨ ಕನಕದಾಸ ಪ್ರಶಸಿ, ಗ್ರಂಥ 
"4 ತಾಮುರಸದಳನಯನ ಭಾರ್ಗವ 
ರಾಮ ಹಲಧರರಾಮ ದಶರಥ 
ರಾಮ ಮೇಘಶ್ಶ್ಯಾಮ ಸದು ಣಧಾಮ ನಿಸ್ಸೀಮ 
ಸಾಮಗಾನ ಪ್ರೇಮು ಕಾಂಚನ 
ದಾಮಧರ ಸುತ್ರಾಮ ನಿರಚಿತ 
ಕಾಮ ರನಿಕುಲ ಸೋಮ”? 


ನಾದ ರಾಮ. ಕೃಷ್ಣನು ಕಾಣಿಸುವುದಿಲ್ಲವೆ? ಅವನೂ ಕಾಣಿಸುತ್ತಾನೆ. ಅವ 
ರಿಬ್ಬರಲ್ಲಿ ಭೇದವೆಲ್ಲಿ? "ದೇವ ದೇವ ಜಗದ್ಭರಿತ ವಸುದೇವಸುತ ಜಗದೇಕನಾಥ 
ರಮಾವಿನೋದಿತ ಸಜ್ಜನಾನತ ನಿಖಿಲಗುಣಭರಿತ ಭಾವಜಾರಿಪ್ರಿಯ ನಿರಾಮಯ 
ರಾವಣಾಂತಕ ರಘುಕುಲಾನ್ಹಯ ದೇವ ಅಸುರವಿರೋಧಿ' ರಾಮನೂ ಅಹುದು, 
ಕೃಷ್ಣನೂ ಅಹುದು. ಎಂಥ ಕೃಷ್ಣ? 


ಳಕರದಲಿ ಕೊಳಲನು ಊದುತ ಪಾಡುತ 
ಸರಿಗಮ ಪಧನಿ ಸ್ವರಗಳ ನುಡಿಸುತ 
ಹರಿಹರ ಬ್ರಹ್ಮರು ನಲಿದಾಡುತಿರೆ--ತುಂ . 
ಬುರ ನಾರದರು ಪಾಡುತಿರೆ 
ಪರಿಪರಿ ವಿಧದಲಿ ರಾಗವ ನುಡಿಸುತ 
ತುರುಹಿಂಡುಗಳ ಕೂಡುತ ಪಾಡುತ 
ತುರುಹಿಂಡುಗಳಾ ತರತರದಲಿ ತನ್ನ 
ಕರದಿಂ ಲಾಲಿಸಿ ಸಂತೈಸುತಲಿ-_ ನಮ್ಮ 


ಅರವಿಂದದಳನಯನ ಕೃಷ್ಣ 


ಹರಿಹರಬ್ರಹ್ಮರು ಬೇರಾಗಿ ಕಂಡರೆ ಕನಕದಾಸರ ತಿಳಿಗಣ್ಣಿಗೆ? ಇಲ್ಲ: 


44 ಮೂರು ಗುಣ ಮೊಳೆದೋರಿತದರೊಳು 
ಮೂರು ಮೂರ್ತಿಗಳಾಗಿ ರಂಜಿಸಿ 
ತೋರಿ ಸೃಷ್ಟಿಸ್ಥಿತಿಲಯಂಗಳ ರಚಿಸಿ ವಿಲಯದಲಿ 
ಮೂರು ರೂಪೊಂದಾಗಿ ಪ್ರಳಯದ 
ವಾರಿಯಲಿ ವಟಪತ್ರ ಶಯನದಿ 


ಸೇರಿದವ ನೀನೀಗ ರಕ್ಷಿಸು ನಮ್ಮನನವರತ'' 


ದೇವರ ಬಗ್ಗೆ ಎಂಥ ಕಾಣ್ಕೆ ಕನಕದಾಸರದು! ಇದೋ, ಕೇಳಿ: 
"4 ಆರು ಬಲ್ಲರು ಹರಿಹರಾದಿಗಳ ಮಹಿಮೆಯನು ॥ 


ಪ ॥ 
ವಾರಿಜೋದ್ಭವ ಸುರೇಂದ್ರಾದಿಗಳಿಗಳವಲ್ಲ ॥ ಅ.ಪ.॥ 


ಪೌರತ್ರಯವ ಗೆಲ್ವ ಸಮಯದಲಿ ತಪಮಾಡಿ 
ನಾರಾಯಣಾಸ್ತ್ಯ ವನು ಪಡೆದನೀಶ 
ಗೌರೀಮನೋಹರನ ಘನತರಾರ್ಚನೆಗೈದು 
ಚಾರುತರ ಚಕ್ರನನು ಪಡೆದನಾ ಶೌರಿ ॥ 


ಕನಕದಾಸರ ಕಾಣ್ಕೆ ೧೦೩ 


ಬಲಿಚಕ್ರವರ್ತಿ ಭಕ್ತಿಗೆ ಮೆಚ್ಚಿ ಆನನ ಬಾ- 
ಗಿಲಕಾಯ್ದ ನಚ್ಯುತನು ಅನುಗಾಲದಿ 
ಬಲುಭುಜನು ಬಾಣಾಸುರನ ಗೃಹದ್ವಾರವನು 
ಬಳಸಿ ಕಾಯ್ದನು ಹರನು ವರವ ತಾನಿತ್ತು ॥ 


ಭೋಗಿ ಶಯನನು ಆಗಿ ಭೋಗಿಭೂಷಣನಾಗಿ 
ವಾಗೀಶನಾಗಿ ಸೃಷ್ಟಿಸ್ಥಿತಿಲಯ 

ಕ್ಭಾಗು ಕಾರಣ ಕಾರ್ಯಕರ್ಸೂದಿ ರೂಪಕ್ಕೆ 
ಕಾಗಿನೆಲೆಯಾದಿಕೇಶವನ ಮಹಿಮೆಯನು ॥” 


ಇಂಥ ಉದಾರ ದೃಷ್ಟಿಯ ಕನಕದಾಸರು "" ಕೇಶವನೆಡೆಗೆನ್ನೆಡೆಗಾನನೋರ್ವನು ) 
ದ್ರೇಷಬುದಿ ಯ ಮಾಡಿದರು । ದೋಷ ಸಂಭನಿಸುವುಡೆಂದು ॥'' ಧೂರ್ಜಟಿ 
ಯಿಂದ ಬಾಕಣಾಸುರನಿಗೆ ಹೇಳಿಸಿದುದು ಅಚ್ಚರಿಯಲ್ಲ. ತಮ್ಮ "ಮೋಹನ 
ತರಂಗಿಣಿಯಲ್ಲಿ ಇನ್ನೂ ಮುಂದುವರಿದು: | 


ಳ4 ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು ॥ಪ॥ 
ದಾಸನಾಗಬೇಕು | ಕ್ಲೇಶಪಂಚಕವಳಿದು 


ಆಶೆಯಲಿ ಮನ |! ಸೂಸದೆ ಸರ್ವದಾ ॥ ಅ.ಪ, ॥ 


ಮನದ ಕಲ್ಮಷ ತಳೆದು | ಮಹೇಶನ 
ಮಹಿಮೆಗಳನು ಇನಿತು ತಿಳಿದು 

ಈ ಜಗವೆಲ್ಲ ಈಶ್ವ್ಯರಮಯವೆಂದು 

ಘನವಾದ ಮೋಹದ ಗಡಿಯನು ದಾಟುತ 
ದಾಸನಾಗಬೇಕು ಸದಾತಿನನ ದಾಸನಾಗಬೇಕು:?' 


ಎಂದು ಹಾಡಿದುದು ಅರಿದಲ್ಲ. "ಈ ಜಗವೆಲ್ಲ ಈಶ್ವರಮಯವೆಂದು' ಅರಿತು 
ಹೊಂಡ ಮೇಲೆ ಆರೊಡನೆ ವೈರ? ಇದನ್ನರಿಯದೆ ದೇವರ ಹೆಸರುಗಳಿಗಾಗಿ 
ಹೋರಾಡುವ ವೇಷಧಾರಿಗಳನ್ನು, ದಾಂಭಿಕರನ್ನು, ಬಾಹ್ಯಾಡಂಬರದ ದೊಂಬ 


ರನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸುತ್ತಾರೆ ಕನಕದಾಸರು-- 
4 ಶೀರ್ಥವನು ಪಿಡಿದವರೆಲ್ಲ ತಿರುನಾಮಧಾರಿಗಳೆ, ಜನ್ಮ 
ಸಾರ್ಥಕವಿಲ್ಲದವರೆಲ್ಲ ಭಾಗನತರೇ? ॥ ಸ॥ 


ಮೂಗ್ಲಿಡಿದು ನೀರೊಳಗೆ ಜಪತಪವ ಮಾಡಿ 
ವೇದಶಾಸ್ತ್ರ ಪುರಾಣಗಳನೋದಿ ತಿಳಿದು 

ಬಾಗಿ ಪರಸ್ತ್ರೀಯರಿಗೆ ಭ್ರಮಿಸಿ ಕಣ್ಣಿಡುವಂಥ 
ನೀತಿತಪ್ಪಿದವರೆಲ್ಲ ದೇನಬ್ರಾಕ್ಮಣರೇ ಕೃಷ್ಣಾ? ॥ 


೧೦೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಪಟ್ಟಿನಾಮನ ಬಳಿದು ಪಾತ್ರೆ ಕೈಯಲಿ ಹಿಡಿದು 
ಗುಟ್ಟನಲಿ ರಹೆಸ್ಕವ ಗುರುತರಿಯದೆ 

ಕೆಟ್ಟಿ ಕೂಗನು ಕೂಗಿ ಬೊಗಳಿ ಬಾಯಾರುವಂಥ 
ಹೊಟ್ಟೆಗುಡ ಮೃಗಗಳೆಲ್ಲ ಶ್ರೀವೈಷ್ಣನರೆ ಕೃಷ್ಣಾ? ॥ 


ಅಂಗಲಿಂಗದೊಳಗಿರುವ ಚಿನ್ಮಯವನ ತಿಳಿಯ ದಲೆ 
ಲಿಂಗಾಂಗದ ನೆಲೆಯ ಗುರುತರಿಯದೆ 
ಜಂಗಮಸ್ಥಾವರದ ಭಾನವನು ತಿಳಿಯದೆ 
ಭಂಗಿಮುಕ್ಕುಗಳೆಲ್ಲ ಲಿಂಗವಂತರಹರೆ ಕೃಷ್ಣಾ? | 


ಅಲ್ಲಾ ಖುದಾ ಎಂದು ಆತ್ಮದಲಿ ತಿಳಿಯದೆ 
ಮಲ್ಲಾ ಶಾಸ್ತ್ರ ದ ನೆಲೆಯ ಗುರುತರಿಯದೆ 
ಜೊಳ್ಳು ಕೂಗನು ಕೂಗಿ ಬೊಗಳಿ ಬಾಯಾರುವಂಥ 
ಕಳ್ಳ' ತುರುಕರಿಗೆಲ್ಲ ನೀರಸ್ವರ್ಗವುಂಟಿ ಕೃಷ್ಣಾ? 


ಹಾಸ್ಕಗಳನು ಕಲಿತು ಘೋಷಾ ವಸ್ತ್ರಗಳ್ಲಾಕಿ 
ಆಸೆಗಳ ತೊರೆದೆವೆಂದು ತಪಸು ಕುಳಿತು 
ವಾಸುವೆಯ ಗುರುಕೃಪಾ ಗುರುತರಿಯದಂಥ 
ವೇಷಧಾರಿಗಳೆಲ್ಲ ಸನ್ಯಾಸಿಗಳಾಗಬಲ್ಲರೆ ಕೃಷ್ಣಾ? ॥ 


ಆರು ಚಕ್ರದ ನೆಲೆಯ ಅಷ್ಟಾಂಗಯೋಗದಲಿ 
ಮೂರು ಮೂರ್ತಿಯ ಮೂರು ಕಡೆಯೊಳಿರಿಸಿ 
ಮಾರನಯ್ಯ ಕಾಗಿನೆಲೆಯಾದಿ ಕೇಶವನ 

ಸಾರಿ ಭಜಿಸಿದವರಿಗೆ ಮನದ ಕೊರತೆಯೂಂಟಿ? ॥” 


"ಮನದ ಕೊರತೆ? ಯಿದ್ದನರು ಶೈನರಾದರೇನು, ವೈಸ್ಣವರಾದರೇನು, 
ಮಹಮ್ಮದೀಯರಾದರೇನು, ಕೈಸ್ತರಾದರೇನು, ಇನ್ನಾರಾದರೇನು? ಅವರೆಲ್ಲ 
ಜೊಳ್ಳು ಕೂಗನು ಕೂಗಿ ಬಳಲಿ ಬಾಯಾರುವಂಥ ವೇಷಧಾರಿಗಳು. ಅರಿವಿನ 
ಕೊರತೆಯಿಂದ ಮನದ ಕೊರತೆ, ಮನದ ಕೊರತೆಯಿಂದ " ಸತ್ಯಸುಖ' ದ 
ಕೊರತೆ... ಆದುದರಿಂದ ಅರಿವಿನ ಕಣ್ಣು ಮೊದಲು ತೆರೆಯಬೇಕು. ಆಗ 
ಹಲವು ನಾಮಗಳುಳ್ಳ ದೇವನೊಬ್ಬ ನೇ ಎಂಬುಡು ಹೊಳೆಯುವುದು; ಅವನ 
ಮಕ್ಕಳು ಯಾವ ಕೆ ಪಕ ಯಾವ ಉದೊ ೀಗದವರೇ ಇರಲಿ, 
ಯಾ ಕುಲದವರೇ ಇರಲಿ-ಮೂಲತಃ ಒಂದೇ ನು ತಿಳಿಯುವುದು. 
ಹೀಗೆ ತಿಳಿದವರಿಗೆ ಕುಲವಾವುದೂ ಇಲ್ಲ. "ಕುಲಕುಲ ಕುಲನೆನ್ನುತಿಹರೊ, 
ಕುಲಯಾವುದು ಸತ್ಯಸುಖ ಸಜ್ಜ ನರಿಗೆ?... .ಆತಕೊಲಿದಮ್ಯಾಲೆ ಯಾತರ 
ಕುಲವೊ?? ಫುಲ ಕುಲ ಕುಲವೆಂದು ಹೋರಾಡದಿರಿ ನಿಮ್ಮ ಸ ನೆಲೆಯ 
ನೇನಾದರು ಬಲ್ಲಿರಾ? ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಚಾನು, ಅಟು. 


ಕನಕದಾಸರ ಕಾಣ್ಕೆ ೧೦೫ 


ಉಣ್ಣದ ವಸ್ತುಗಳಿಲ್ಲ!' ಇಂದು ಈ ಕುಲದಲ್ಲಿರುವಿರಿ; ಹಿಂದೆ ಯಾವ ಯಾವ 
ಕುಲದಲ್ಲಿ ಹುಟ್ಟದ್ದಿರಿ, |, ಯಾವ ಯಾವ ಭೂಮಿಯಲ್ಲಿ ಹುಟ್ಟಿದ್ದಿರಿ, ಏನೇನು 
ಭುಂಜಿಸಿದ್ದಿರಿ ಹೇಳಬಲ್ಲಿರಾ? ಏಕೆ ಈ ಜನ್ಮದ ಕುಲದ ಛಲ? ಉದ್ಯೋಗವೆ? 
"ಎಲ್ಲರೂ ಮಾಡುವುದು ಹೊಟ್ಟೆ ಗಾಗಿ--ಗೇಣು ಬಟ್ಟೆ ಗಾಗಿ! ಯಾವ ಉದ್ಯೋಗ 
ಮಾಡಿದರೂ ಗುರಿ ಒಂದೇ: ಹೊಟ್ಟೆ, ಬಟ್ಟೆ ! ಅದರಲ್ಲಿ ಹಿರಿದು ಕಿರಿದೆಲ್ಲಿ 
ಬಂತು? ವರ್ಣಪೆ? 


"ಸಾಲ ಕರ್ಮಡೊಳುಸೇಕ್ಷೆ ಮಾಡಿ ಹರಿ ಭಕುತಿ 
ಶೀಲರಹಿತ ಬ್ರಾ ಹ್ಮಣನಾಗಲೊಲ್ಲೆ 


ಕೀಲನರಿತು ಭಕುತಿ ಮಾಳೃ ಚಂ- 
ಡಾಲನ ಮನೆಯ ಬಾಗಿಲ ಕಾಯಿಸೆನ್ನ ತೆ 


ಹೊಲೆಯೆ? 


"" ಕೊಲಗುವರು ಕಡೆಕಡೆಗೆ ತಾ ಹೊಲೆ 
ಹೊಲೆಯೆನುತ ಕಳವಳಿಸಿ ಮೂತ್ರದ 
ಬಿಲದೊಳಗೆ ಬಂದಿಹುದ ಕಾಣದೆ ಬರಿದೆ ಮನನೊಂದು 
ಜಲದೊಳಗೆ ಮುಳುಗಿದರೆ ತೊಲಗದು 
ಹೊಲೆಗೆಲಸ ನೀ ದೇಹದೊಳು ನೀ 
ನೆಲೆಸಿರಲು ಹೊಲೆಯುಂಟಿ? ರಕ್ಷಿಸು ನಮ್ಮನನವರತ! 


ಹೀಗಿದ್ದೂ ಯಾತಕ್ಕೆ ಮಾತು ಮಾತಿಗೆ ಯಾತರವರೆಂದು ಕೇಳುವಿರಿ? ಯಾತರವ 
ನೆಂದು ಹೇಳಬೇಕು? 


"" ಯಾತರವನೆಂದುಸುರಲಿ? ಜಗನ್ನಾಥ ಮಾಡಿದನು ನರಜನ್ಮವ! 
ಇಂದ್ರಿಯದ ಸೂತಕ ಮಲ ಮೂತ್ರ ದುರ್ಗಂಧ- 
ದಿಂದಲಿ ಬಂದೆನು ನಿಜವರಿಯದೆ 
ಬಂದದ್ದು ಮೂತ್ರಕುಳಿ ತಿಂದದ್ದು ಮೊಲೆಮಾಂಸ 
ಹಿಂದೆ ಹೀಗಿರಲದಿನ್ನೇತರ ಕುಲನಯ್ಯ?'' 


ಈ ಹಾಳು ಮಾತುಗಳಲ್ಲಿ ಹೊತ್ತುಗಳೆಯದಿರಿ. ಇರುವ ಆಯುಷ್ಯವೇ ಸ್ವಲ್ಪ. 
ಅದರಲ್ಲಿ ಬಾಲ್ಯದಲ್ಲಿಷ್ಟು, ವಾರ್ಧಕ್ಯದಲ್ಲಿಷ್ಟು, ನಿದ್ರೆಯಲ್ಲಿಸ್ಟು, ರೋಗ 
ದಲ್ಲಿಷ್ಟು ಕಳೆದು ಹೋಗಿ ಉಳಿವುದೆಷ್ಟು? 


"" ವರುಷ ನೂರಾಯುಸ್ಯ ವದರೊಳ 
ಗಿರುಳು ಕಳೆದೈವತ್ತು ಐವ 
ತ್ತರಲಿ ವಾರ್ಧಿಕ ಬಾಲ್ಯ ಕೌಮಾರದಲಿ ಮೂವತ್ತು 
ಇರದೆ ಸಂದುದು ಬಳಿಕನಿಪ್ಪ 
ತ್ತ್ವರುಷ!'' 


೧೦೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಈ ಇಪ್ಪತ್ತು ವರ್ಷಗಳನ್ನೂ ವ್ಯರ್ಥವಾದಗಳಲ್ಲಿ ಕಳೆಯಬೇಡ. ಇಷ್ಟು ಕಾಲ 
ವಾದರೂ ಚೆನ್ನಾಗಿ ಬದುಕು. ಬಾಳಿನಲ್ಲಾವ ಸೊಗವಿಡೆ? 


"" ಕೇಳುವುದು ಕಡುಕಷ್ಟ ಕಸ್ಟದ 
ಬಾಳುವೆಯ! ಬದುಕೇನು ಸುಡುಸುಡು 
ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯು! 
ಬಾಳಬೇಕೆಂಬವಗೆ ನೆರೆ ನಿ 
ನ್ನೂಳಿಗನ ಮಿಗೆ ಮಾಡಿ ಭಕ್ತಿಯೊ- 
ಳಾಳಿ ಬದುಕುವುದುಚಿತ!? 


“ ನಿನ್ನ ನಾಮಾವಳಿಯ ಜಿಹ್ವೆಗೆ ತಂದು ಪಾಪವ ಕಳೆದ ಬದುಕೇ ಲೇಸು!?? 
ಇದು ಕನಕದಾಸರ ಸಂದೇಶ. ಈ ಹುದುವಾಳಿಕೆಗೆ ಎಲ್ಲರನ್ನೂ ಕರೆಯುತ್ತಾರೆ 
ಕನಕದಾಸರು. ಒಬ್ಬನೇ ಪರಮಾತ್ಮ, ಒಂದೇ ಮನುಕುಲ, ಒಂದೇ ದಾರಿ 
ಲೇಸಿನ ಬದುಕಿಗೆ: ಅವನ ಊಳಿಗ ಮಾಡಬೇಕು, ಭಕ್ತಿಮಾರ್ಗದಲ್ಲಿ 
ಮುನ್ನಡೆಯಬೇಕು. ಭಕ್ತಿಯೆಂದರೆ ಪರಮಾತ್ಮನನ್ನು ಪ್ರೀತಿಸುವುದಷ್ಟೇ ಅಲ್ಲ; 
ಪರಮಾತ್ಮನ ಮಕ್ಕಳನ್ನೂ ಅವರಿವಕೆನ್ನದೆ ಪ್ರೀತಿಸುವುದು, ಅವರಿಗೆ ನೆರವಾಗು 
ವುದು: 
"" ಪರರ ದುಃಖನ ಪರಿಹರಿಸಿ ಮಿಗೆ 


ಪರರಿಗುಪಕಾರಾರ್ಥನೆಸಗಲು 
ಪರಮಪುಣ್ಮವದು'* (ನಳಚರಿತ್ರೆ: ೨-೪೯) 


ಆದಃದರಿಂದ, 


"" ಮಾಸಲು ಊಳಿಗವನ್ನು ಮಾಡುವೆನು 
ಶೇಷ ಬ್ರಹ್ಮಾದಿ ನಂದಿತನಾದ ನಮ್ಮ 
ವಾಸುದೇವ ಆದಿಕೇಶವರಾಯನ 
ದಾಸ ದಾಸ ದಾಸ ದಾಸರ ಮನೆಯ!” 


ವಾಸುದೇವನ ದಾಸರ ದಾಸರ ದಾಸರ ಮಾಸಲು ಊಳಿಗವೇ ಲೇಸಾಗಿ ಬಾಳುವ 
ದಾರಿ. ಅದರಿಂದಲೇ ಅವನೊಲುಮೆಯೂ ದೊರೆಯುವುದು. ಹರಿಯ ಸೇವೆ 
ಸಿಕ್ಕಬಹುದು ; ಹರಿದಾಸರ ಸೇವೆ ಸುಲಭವಾಗಿ ಸಿಕ್ಕದು. ಇದನ್ನು ಮೊದಲು 
ಮಾಡು. ಇದರ ಮೂಲಕವೇ ಪದುಮನಾಭನ ಸದಪದ್ಮನನ್ನು ಸೇರು. 
ಇಡನ್ನು ಮಾಡದೆ ಜಪವ ಮಾಡಿದರೇನು, ತನನ ಮಾಡಿದರೇನು, ಕಪಟಗುಣ 
ವಿಸರೀತ ಕಲುಷನಿದ್ದವರು? 

ಮಾನವಪ್ರೇಮವೇ ಭಗವದ್ಭಕ್ತಿಯ ಒರೆಗಲ್ಲು. "ನೀನಾರಿಗಾದೆಯೋ 
ಎಲೆಮಾನವ?' ಎಂದು ಗೋವು ಕೇಳುವಂತೆ ಪರಮಾತ್ಮನೂ ಕೇಳುತ್ತಾನೆ. 


ಕನಕದಾಸರ ಕಾಣ್ಮೆ ೧೦೭ 


ಜನರಿಗೆ ಆಗದೆ ಭಕ್ತಿ ಸಫಲವಾಗದು. ಅದರಲ್ಲಿಯೂ ತಿರಸ್ಕೃ ತರಿಗೆ, ವಂಚಿತರಿಗೆ, 
ದುರ್ಬಲರಿಗೆ, ಪರಿತ್ಯಕ್ತರಿಗೆ ಪಾಮರರಿಗೆ ಮೊದಲು ಆಗಬೇಕು. * ಅವರಿಗಾಗುವ 
ಭಕ್ತನೇ ಹಿರಿಯ ಭಕ್ತ; ಅವರಿಗಾಗುವ ರಾಗಿಯೇ ಸಿರಿವಂತರಿಗಾಗುವ ಅಕ್ಕಿ 
ಗಿಂತ ಶ್ರೇಷ್ಠವಾದುದು. (ರಾಮಧಾನ್ಯಚರಿತೆ ನೋಡಿರಿ). ಹೀಗೆ ಸಾಮಾನ್ಯರ 
ಸೇವೆಯೇ ಶ್ರೀ ಹರಿಯ ಸೇವೆಯೆಂದು ನಂಬಿ ನಡೆದವರು ಕನಕದಾಸರು. 
(ಈಗಲೀ ಮರ್ಯಾದೆಯಲಿ ಶರಣಾಗತರ ಸೇನೆಯಲಿ ಹೊಂಪುಳಿಯಾಗಿ ಬಾಳುವ 
ಕೇನು ಧನ್ಯರೊ ಹರ ಮಹಾದೇವ--ಹರಿಕಥಾಮೃತಸಾರ : ೧೭). 

ಜ್ಞಾನವಾಯಿತು, ಮಾನವ ಪ್ರೇಮದಲ್ಲಿ ಪ್ರಕಟವಾಗುವ ಭಗವದ್ಭಕ್ತಿ 
ಯಾಯಿತು. ಆದರೂ ನಾನೆಂಬುದು ಉಳಿಯಿತು. "ನಾನು? ಹೋಗದೆ 
ವೈಕುಂಠಕ್ಕೆ ಯಾರೂ ಹೋಗರೆಂದು ಸಾರಿದ ಕನಕದಾಸರು ಈ "ನಾನು? ಎಂಬು 
ದನ್ನು ಉಳಿಸಿಕೊಳ್ಳುವರೆ? ಅದೊಂದಿದ್ದರೆ ಜ್ಞಾನ ಭಕ್ತಿಗಳೆರಡೂ ವ್ಯರ್ಥ 
ವಾಗುವುವೆಂಬುದನ್ನು ಅರಿಯರೆ ಅವರು? ಆದುದರಿಂದಲೇ ಜ್ಞಾನ ಭಕ್ತಿಗಳಿಗೆ 
ಪೂರಕವಾಗಿ ಅರ್ಪಣ ತತ್ತ್ವವನ್ನೂ ಆಲಿಂಗಿಸಿದರು ಅವರು: 


" ಮನವಚನದಿ ಮಾಡಿದ ಪುಣ್ಯ ಪಾಪಗಳ 
ನಿನಗರ್ನಿಸುವೆನು ಕಾಲಕಾಲದಲಿ,? 


ಎಂದು ನಿವೇದಿಸಿಕೊಂಡರು. 


4 ನನ್ನ ಸೂತ್ರದೊಳಾಡುವುವು ಚೈ 
ತನ್ಮ ಸಚರಾಚರಗಳೆಲ್ಲವು 
ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗು ವುವು ಹೂಹೆಗಳು 
ಇನ್ನು ನಮಗೆ ಸ್ವತಂತ್ರನೆಲ್ಲಿಯ 
ದನ್ಯ ಕರ್ಮ ಸುಕರ್ಮನೆಲ್ಲವ 
ನಿನ್ನದೆಂದೊಪ್ಪಿಸಿದೆ ರಕ್ಷಿಸು ನನ್ಮುನನವರತ,”' 


ಎಂದು ಬಿನ್ನನಿಸಿಕೊಂಡರು. ಇನ್ನೂ ಮುಂದುವರಿದು: 


" ತನು ನಿನ್ನದಂ ಜೀವನ ನಿನ್ನದೋ ॥ ಪ॥ 
ಅನುದಿನದಲಿ ಬಾಹ ಸುಖದುಃಖ ನಿನ್ನದಯ್ಯ ! ॥ ಅ.ಪ.॥ 


ಸವಿನುಡಿ ನೇದ ಪುರಾಣ ಶಾಸ್ತ್ರಂಗಳೆ 
ಹನಿಯಲ್ಲಿ ಕೇಳುವ ಕಥೆ ನಿನ್ನದೋ 
ನನನೋಹನಾಂಗಿಯರ ರೂಪವ ಕಣ್ಣಿಂದ 
ಎನೆಮಿಕ್ಕದೆ ನೋಡಿದ ನೋಟ ನಿನ್ನದಯ್ಯ ! 


* 6 ಜಾತಿ ಜಾತಿಗಳಲ್ಲಿ ತಿರಸ್ಕತರಾದನರಿಗೆ ಪುರಸ್ಕಾರ ಕೊಟ್ಟಿ ನರು ಕನಕದಾಸರು. 
ತಿರಸ್ಕಾರ ಶಬ್ದಕ್ಕೇ ತಿರಸ್ಕಾರ ಕೊಟ್ಟ ನರು ಕನಕದಾಸರು. ''--ಶ್ರೀ ಕರ್ಣಾಟಕ ಭಕ್ತ 
ನಜಯ: ಪು. ೩೧೫. 


೧೦೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಒಡಗೂಡಿ ಗಂಧ ಕಸೂರಿ ಪರಿನುಳಗಳ 
ಬಿಡದೆ ಲೇಪಿಸಿಕೊಂಡ ಸುಖ ನಿನ್ನದೋ 
ಸಡುರಸದನ್ನಕ್ಕೆ ನಲಿದಾಡುವ ಜಿಹ್ಮೆ 
ಕಡುರುಚಿಗೊಂಡರೆ ಆ ರುಚಿ ನಿನ್ನದಯ್ಯ ! 


ಮಾಯಾಪಾಶದ ಬಲೆಯೊಳಗೆ ಸಿಲ್ಮಿರುವಂಥ 
ಕಾಯ ಪಂಚೇಂದ್ರಿಯಗಳು ನಿನ್ನವೋ 
ನ್ಯಾಯದಿ ಕನಕನೊಡೆಯನಾದಿಕೇಶವ 
ರಾಯ ನೀನಲ್ಲದೆ ನರರ ಸ್ವತಂತ್ರವೆ??' 


ಎಂದು ಪ್ರಶ್ನಿಸಿದರು. " ಬುದ್ಧಿಯುಕ್ಟ್ಯೋ ಜಹಾತೀಹ ಉಭೇ ಸುಕೃತ 
ದುಸ್ನತೇ? ಎಂಬ ಗೀತೋಕ್ಕಿಯಂತೆ ಕನಕದಾಸರೂ " ಮನವಚನದಿ ಮಾಡಿದ 
ಪುಣ್ಯ ಪಾಸಗಳ ರಿನಗರ್ಪಿಸುವೆನು' ಎಂದು ಅದರಂತೆ ಆಚರಿಸಿದರು. ಭಗವಂತ 
ನನ್ನು ಅರಿತುಕೊಳ್ಳುವುದು, ಭಗವಂತನ ಮಕ್ಕಳನ್ನೂ ಅವನನ್ನೂ ಪ್ರೀತಿಸುವುದು, 
ಎಲ್ಲವನ್ನೂ ' ಭಗವಂತನಿಗೆ ಅರ್ಪಿಸುವುದು ಈ ಮೂರೂ ಅವರ ಕಾಣ್ಸೆಯ 
ಮೂರು ಮುಖಗಳು. ಅರಿವು, ಒಲವು, ಅರ್ನಣ- ಎಂಥ ಕಾಣ್ಮೆಯಿದು ! 


"ನೀರು ಶುಕ್ತಿಯ ಸೇರಿ ತೋರ ಮುತ್ತಾದ ಪರಿ | 
ಸೇರಿಸೋ ನಿನ್ನಂಫಿ) ಹರಿಯೇ !? | 


ಎಂದು ಕೇಳಿಕೊಂಡಿದ್ದರು ಕನಕದಾಸರು. ಅವರು ಭಗವದಂಘಫ್ರಿಯ ಶುಕ್ತಿ 
ಯನ್ನು ಸೇರಿ ತೋರ ಮುತ್ತಾದರು. ಅವರಿತ್ತ ಕಾಣ್ಟೆಯೂ ತೋರ ಮುತ್ತೇ. 
ಈ ಮುತ್ತು ಕೊಳ್ಳಿ: | 


"" ಮುತ್ತು ಬಂದಿದೆ ಕೇರಿಗೆ“ ಜನರು ಕೇಳಿ 
ಮುತ್ತು ಬಂದಿದೆ ಕೇರಿಗೆ 
ಭಕ್ತಿಯುಳ್ಳವರೆಲ್ಲ ಕಟ್ಟಿ ಕೊಳ್ಳಿ ಸೆರಗಿನಲ್ಲಿ 
ಮುತು, ಬಂದಿದೆ ಕೇರಿಗೆ! 


ಥಳಥಳಿಸುವ ಮಂತ್ತು 
ಕಲುಸಹಪರ್ವತತಕಿದು 
ಕುಲಿಶವಾಗಿಪ್ಸ ಮುತ್ತು 
ಭಕ್ತಿಯುಳ್ಳವರೆಲ್ಲ 

ಕಟ್ಟ ಕೊಳ್ಳಿ ಸೆರಗಿನಲ್ಲಿ!” 


ಕನಕದಾಸರ ಅನುಭಾವ ದೃಷ್ಟಿ 
ಶ್ರೀ ಜಿ. ಶಿವಮೂರ್ತಿ ಶಾಸ್ತ್ರೀ 


ಕನ್ನಡ ಸಾಹಿತ್ಯದ ವಿಖ್ಯಾತ ಕನಿಗಳಲ್ಲಿ ಕನಕದಾಸರ ಹೆಸರು ಹಲವಾರು 
ಕಾರಣಗಳಿಂದ ಗಣ್ಯವಾಗಿದೆ. ಇವರು ನಳಚರಿತ್ರೆ, ಮೋಹನತರಂಗಿಣಿ, ರಾಮ 
ಢಾನ್ಯಚರಿತೆ ಎಂಬ ಕಾವ್ಯಗಳನ್ನೂ, ಹರಿಭಕ್ತಿಸಾರ, ನರಸಿಂಹಸ್ತವನ ಮತ್ತು 
ಕೀರ್ತನೆಗಳು ಎಂಬ ಭಕ್ತಿ ಗೀತೆಗಳನ್ನೂ ಬರೆದು ಕನ್ನಡಿಗರಿಗೆ ಮಹೋಪಕಾರ 
ಮಾಡಿದ್ದಾರೆ. ಮೊದಲ ಮೂರು ಗ್ರಂಥಗಳು ಸಾಹಿತ್ಯ ಪ್ರಧಾನವಾಗಿಯೂ, 
ಅನಂತರದ ಮೂರು ಗ್ರಂಥಗಳು ಅನುಭಾವ ಪ್ರಧಾನವಾಗಿಯೂ ಇವೆ. ಈ ಆರು 
ಗ್ರಂಥಗಳಲ್ಲಿ ಐದು ಗ್ರಂಥಗಳು ಪ್ರಕಟವಾಗಿವೆ. ನೃಸಿಂಹಸ್ಮವನ ಮಾತ್ರ ಬೆಳಕಿಗೆ 
ಬಂದಿಲ್ಲ. ಆದರೆ ಕನಿಚರಿತ್ರೆಕಾರರಿಗೆ ಈ ಗ್ರಂಥ ಸಿಕ್ಕಿತ್ತೆಂದು ತಿಳಿದುಬಂದಿದೆ. 
ಕನಕದಾಸರ ಗ್ರಂಥಗಳು ನಿಜಗುಣರು, ಪುರಂದರದಾಸರು, ಸರ್ಪಭೂಷಣರ 
ಕೃತಿಗಳಂತೆ ಕನ್ನಡ ನಾಡಿನಲ್ಲೆಲ್ಲಾ ಪ್ರಸಾರವಾಗಿವೆ. ಸಂಗೀತ-ಸಾಹಿತ್ಯ- 
ವೇದಾಂತವೆಂಬ ತ್ರಿವೇಣೀ ಸಂಗಮದಿಂದ ಕೂಡಿವೆ. 

ಹನ್ನೆರಡನೇ ಶತಕದಲ್ಲಿ ಕನ್ನಡದಲ್ಲಿ ತಲೆಯೆತ್ತಿದ ಶಿವಶರಣರ ವಚನ 
ಶಾಸ್ತ್ರ ದಂತೆಯೇ ಹದಿನಾರನೇ ಶತಕದಲ್ಲಿ ಪ್ರಖ್ಯಾತವೆನಿಸಿದ ಹರಿದಾಸರ 
ಸಾಹಿತ್ಯ ಕೂಡ ಹಲವಾರು ಕಾರಣಗಳಿಂದ ಗಣ್ಯವಾದುದು. ವಚನಶಾಸ್ತ್ರ 
ಕಾರರಲ್ಲಿ ಭಕ್ತಿಗೆ ಬಸವಣ್ಣ, ಜ್ಞಾನಕೃ ಚೆನ್ನಬಸವಣ್ಣ, ವೈರಾಗ್ಯಕ್ಕೆ ಪ್ರಭು 
ದೇವರು ಪ್ರಮುಖರೆನಿಸಿದಂತೆ ದಾಸಸಾಹಿತ್ಯದಲ್ಲಿ ಕೂಡ ಭಕ್ತಿಗೆ ಪುರಂದರ 
ದಾಸರು, ಜ್ಞಾನಕ್ಕೆ ಜಗನ್ನಾಥದಾಸರು, ವೈರಾಗ್ಯಕ್ಕೆ ಕನಕದಾಸರು ಹಿರಿಯ 
ರೆನಿಸಿದ್ದಾರೆ. ಅದರಲ್ಲಿಯೂ ಕನಕದಾಸರು ಮಹಾ ಕನಿಗಳೂ ಅನುಭಾನಿಗಳೂ 
ಪವಾಡ ಪುರುಷರೂ ಭಗವಂತನನ್ನು ಪ್ರತ್ಯಕ್ಷ ಮಾಡಿಕೊಂಡ ಭಾಗ್ಯಶಾಲಿಗಳೂ 
ಎನಿಸಿದ್ದಾರೆ. ದಾಸಕೂಟದಲ್ಲಿ ಕನಕದಾಸರು ಧ್ರುವನಕ್ಷತ್ರದಂತೆ ಕಂಗೊಳಿಸುತ್ತಾ 
ಭಾಗವತೋತ್ತಮರೆನಿಸಿದ್ದಾರೆ.' ಕನಕದಾಸರು ೧೬ ನೆಯ ಶತಕದಲ್ಲಿ ಬಾಳಿ 
ಬದುಕಿದವರು; ಪುರಂದರದಾಸರು, ವ್ಯಾಸರಾಯರು, ನಾದಿರಾಜರು, ವೈಕುಂಠ 
ದಾಸರು, ತಾತಾಚಾರ್ಯರು ಮೊದಲಾದ ಮಹಾ ತತ್ತ್ಯಜ್ಞಾನಿಗಳ ಸಮ 
ಕಾಲೀನರು. ಮಾಧ್ವಮತ ಹಾಗೂ ರಾಮಾನುಜ ಮತಗಳ ಸಾರಸರ್ವಸ್ವವನ್ನು 
ಅರಿತವರು. ಜನ್ಮತಃ ಅಬ್ರಾಹ್ಮಣರಾದ ಕಾರಣ ಕೇವಲ ಭಾಗವತಪಂಥವನ್ನು 
ಅನುಸರಿಸಿದವರು. ವಿಜಯನಗರದ ಮಹಾ ವೈಭವವನ್ನು ಕಣ್ಣಾರ ಕಂಡವರು, 
ಕೃಷ್ಣದೇವರಾಯ, ಅಚ್ಯುತರಾಯರ ಆಡಳಿತವನ್ನು ಕಣ್ಣಾರ ಕಂಡವರು, 


೧೧೦ ಕನಕದಾಸ ಪ್ರಶಸ್ತಿ ಗ್ರಂಥ 


ಶ್ರೀ ತಿರುಪತಿ, ಬೇಲೂರು, ಶ್ರೀರಂಗಸಟ್ಟಣ, ಉಡುಪಿ ಮೊದಲಾದ ಕ್ಲೇಶ್ರ 
ಗಳನ್ನು ಸಂಚರಿಸಿದವರು. ಮಿಗಿಲಾದ ಲೋಕಾನುಭವ ಹಾಗೂ ಶಾಸ್ತ್ರ ಪಾಂಡಿತ್ಯ 
ಗಳನ್ನು ಪಡೆದವರು. ಎಲ್ಲಕ್ಕೂ ಮಿಗಿಲಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರ 
ರಾದವರು. ಆದ್ದರಿಂದಲೇ ಕಾರಣಪುರುಷರು, ಅನುಭಾವಿಗಳು, ಲೋಕೋ 
ದ್ಧಾರಕರು. 
| ಕನಕದಾಸರು ಧಾರವಾಡ ಜಿಲ್ಲಾ ಬಾಡ ಗ್ರಾಮದಲ್ಲಿ ಕುರುಬ ಮತಸ್ಥರಾದ 

ಬೀರಪ್ಪ-ಬಚ್ಚಮ್ಮನವರ ಮಗನಾಗಿ ಜನಿಸಿದರು. ಇವರ ಮೊದಲ ಹೆಸರು 
ತಿಮ್ಮಸ್ಸ, ಅನಂತರ ಇವರಿಗೆ ಅಲ್ಲಲ್ಲಿ ನಿಧಿ ಕಾಣಿಸಿಕೊಂಡುದರಿಂದ ಕನಕಪ್ಪ 
ಎಂದು ಜನ ಕರೆದರು. ತಂದೆಯ ಮರಣಾನಂತರ ಆತನ ಅಧಿಕಾರ ನಡೆಸಿ ಕನಕ 
ನಾಯಕರಾದರು. ಕೆಲಕಾಲ ಸಂಸಾರಸುಖ ಅನುಭವಿಸಿದರು. ಕಡೆಗೆ ತಂದೆ, 
ತಾಯಿ, ಹೆಂಡತಿ ಎಲ್ಲರೂ ಪರಲೋಕವಾಸಿಗಳಾದ ಮೇಲೆ ವೈರಾಗ್ಯ ತಾಳಿದರು. 
ಕಾಗಿನೆಲೆಯಲ್ಲಿ ಆದಿಕೇಶವ ಗುಡಿ ಕಟ್ಟಿಸಿದರು. ತಮ್ಮ ಜೀವನದ ಕಡೆಯಲ್ಲಿ 
ಅಲ್ಲಿಯೇ ವಾಸಮಾಡಿ ಭಗವಂತನ ಧ್ಯಾನದಲ್ಲಿದ್ದು ಸಮಾಧಿಸ್ಥರಾದರು. ಅವರ 
ಸಮಾಧಿ ಕಾಗಿನೆಲೆಯಲ್ಲಿದೆ. 

ಕನಕದಾಸರ ಅಂಕಿತ ಕಾಗಿನೆಲೆಯಾದಿಕೇಶವ. ಅದೇ ಅವರ ಇಷ್ಟದೇವರು. 
ಕೆಲ ಕಾಲ ಬೇಲೂರಿನಲ್ಲಿ ಇದ್ದು ಚೆನ್ನಕೇಶವಸ್ತಾಮಿಯನ್ನೂ ಒಲಿಸಿಕೊಂಡರು. 
ಅವರ ಹರಿಭಕ್ತಿಸಾರ ಬೇಲೂರು ಚೆನ್ನಕೇಶವಸ್ವಾಮಿಗೆ ಅಂಕಿತವಾಗಿದೆ, ಬಾಡದ 
ನೆಲೆಯಾದಿಕೇಶವನ ಅಂಕೆತವೂ ಉಂಟು. ಕನಕದಾಸರು ವೈಕುಂಠದಾಸರ 
ಕೈಂಕರ್ಯದಲ್ಲಿದ್ದಾಗ ಹರಿಭಕ್ತಿಸಾರ ರಚನೆಯಾಯಿತೆಂದು ತೋರುತ್ತದೆ. ಕನಕ 
ದಾಸರ ಕಾಲ ಕ್ರಿ.ಶ. ೧೫೦೮ ರಿಂದ ೧೬೦೬ ಎಂದು ಹೇಳಲಾಗಿದೆ. (ಕವಿ ಕನಕ 
ದಾಸರು, ಪುಟ ೫) ಕರ್ಣಾಟಕ ಕನಿಚರಿತ್ರೆಯಲ್ಲಿ ಇವೆರ ಕಾಲ ಸುಮಾರು 
ಕ್ರಿ.ಶ. ೧೫೫೦ ಎಂದು ತರ್ಕಿಸಲಾಗಿದೆ. (ಭಾಗ ೨, ಪುಟ ೨೩೭). 

ಕನಿ ಕನಕದಾಸರು ಭಗವಂತಠಿಂದಲೇ ಮಾರ್ಗದರ್ಶನ ಪಡೆದವರೆಂದು 
ತೋರುತ್ತಜಿ. ಹಲವಾರು ಸಲ ಅವರ ಸ್ವಪ್ನದಲ್ಲಿ ಆದಿಕೇಶವಸ್ವಾಮಿ ವೆಂಕಟ 
ರಮಣನಾಗಿ, ಚೆನ್ನಕೇಶವನಾಗಿ, ಉಡುಪಿ ಕೃಷ್ಣನಾಗಿ ಕಾಣಿಸಿಕೊಂಡಿದ್ದಾನೆ; 
ಮಹಾಮಹಿಮರಾದ ಮ್ನಾಸರಾಯರು, ವಾದಿರಾಜರು, ಪುರಂದರದಾಸರು, 
ವೈಕುಂಠದಾಸರು, ತಾತಾಚಾರ್ಯರು ಇಂತಹ ದಿವ್ಯ ಜ್ಞಾನಿಗಳ ಸಾಂಗತ್ಯವನ್ನು 
ದಾಸರಿಗೆ ದೊರೆಕಿಸಿಕೊಟ್ಟಿ ದ್ದಾನೆ. ಶಾಸ್ತ್ರಕಾರರು ಹೇಳುವ "ಮಾರ್ಜಾಲ ಕಿಶೋರ 
ನ್ಯಾಯ ಅಂದರೆ ಬೆಕ್ಕು ತನ್ನ ಮರಿಯನ್ನು ಬಾಯಿಯಲ್ಲಿ ಹಿಡಿದುಕೊಂಡು 
ರಕ್ಷಿಸುವಂತೆ ಎಂಬ ವಾಕ್ಯ ಇವರಿಗೆ ಅನ್ವಯಿಸುತ್ತದೆ. ಶ್ರೀ ಪುರಂದರದಾಸರ 
ಜೀವನವು "ಮರ್ಶಟ ಕಿಶೋರ ನ್ಯಾಯ'ದಂತಿದೆ. ಅಂದರೆ ಕೋತಿಯ ಮರಿ ತನ್ನ 
ತಾಯಿಯನ್ನು ಅಪ್ಪಿ ಕೊಂಡು ಜೀವಿಸುವಂತಿದೆ ಎಂಬುದನ್ನು ನಾವು ಅವರ ಚರಿತ್ರೆ 


ಕನಕದಾಸರ ಅನುಭಾವ ದೃಷ್ಟಿ ೧೧೧ 


ಯಿಂದ ತಿಳಿಯಬಹುದು. ಪುರಂದರದಾಸರು ಭಕ್ತಿಯಲ್ಲಿ ಹಿರಿಯರು, ಕನಕ 
ದಾಸರು ಅನುಭಾವದಲ್ಲಿ ಪ್ರಮುಖರು. 

ಶ್ರೀ ಕನಕದಾಸರ ಸುದೀರ್ಥವಾದ ಜೀವನಕಾಲದಲ್ಲಿ ಹಲವು ಮಹತ್ಕಾರ್ಯ 
ಗಳೂ ಪವಾಡಗಳೂ ನಡೆದಿವೆ. ಅವುಗಳು ದಂತಕಥೆಯ ರೂಪದಲ್ಲಿ ಪ್ರಸಾರ 
ದಲ್ಲಿವೆ. ಅವುಗಳಲ್ಲಿ ಕೆಲವು ಈ ಮುಂಡೆ ಹೇಳಿದಂತಿವೆ;-- 

೧. ಕನಕದಾಸರು ಕಾಗಿನೆಲೆಯಿಂದ ಹಂಪೆಗೆ ದೈವಪ್ರೇರಣೆಯಂತೆ 
ಆಗಮಿಸಿದರು. ದಿವ್ಯಜ್ಞಾನಿಗಳಾದ ವ್ಯಾಸರಾಯರ ಸನ್ನಿಧಿಗೆ ಬಂದರು. 
ತನ್ನ ಕುಲ ಜಾತಿಗಳನ್ನು ತಿಳಿಸಿದರು. ಗುರುಗಳು ತನಗೆ ಉಪದೇಶ ಮಾಡ 
ಬೇಕೆಂದು ಪ್ರಾರ್ಥಿಸಿದರು. ಕಾಲಧರ್ಮದಂತೆ ಗುರುಗಳು ""ಕುರುಬನಿಗೇನೋ 
ಕೋಣಮಂತ್ರ?' ಎಂದು ಹೇಳಿದರು.. ಶ್ರದ್ಧಾಸ್ವಿತನಾದ ಕನಕರು ಗುರು ಮುಖ 
ದಿಂದ ಬಂದ "ಕೋಣಮಂತ್ರ'ದಲ್ಲಿ ನಂಬಿಕೆಯಿಟ್ಟು "ಕೋಣ, ಕೋಣ? ಎಂದು 
ಎದುರಿನಲ್ಲಿದ್ದ ಒಂದು ಕಲ್ಲುಗುಂಡನ್ನು ನಾಟಿಸುತ್ತ ಜನಿಸಿದರು. ಯಮನ 
ಅವತಾರಿ ಎನಿಸಿದ್ದ ಅವನಿಗೆ ಆ ಜಪದಿಂದ ಚೈತನ್ಯಮೂಡಿ ಕಲ್ಲುಗುಂಡು ಕೋಣ 
ನಾಗಿ ಎದುರಿಗೆ ನಿಂತಿತು. ಗುರುಗಳು ಶಿಷ್ಯನ ಶ್ರದ್ಧೆಗೆ ತಲೆದೂಗಿದರು, "ಇವನೇ 
ನಿಜವಾದ ಶಿಷ್ಯ' ಎಂದು ಬೆನ್ನು ಚಪ್ಪರಿಸಿ ಕನಕನನ್ನು ತಮ್ಮ ಶಿಷ್ಯನನ್ನಾಗಿ 
ಅಂಗೀಕರಿಸಿದರು. ಪ್ರತ್ಯಕ್ಸವಾದ ಕೋಣ ಗುರುಗಳು ಕಟ್ಟಿಸುತ್ತಿದ್ದ ವ್ಯಾಸ 
ಸಮುದ್ರದ ಕೆರೆಯ ತೂಬಿಗೆ ಅಡ್ಡಲಾಗಿದ್ದ ಕಲ್ಲುಗುಂಡನ್ನು ಪಕ್ಕಕ್ಕೆ ಜರುಗಿಸಿ 
ತೆಂದೂ ಆದ್ದರಿಂದಲೇ ಆ ತೂಬಿಗೆ "ಕೋಣನ ತೂಬು? ಎಂದು ಹೆಸರು ಬಂದಿದೆ 
ಯೆಂದೂ ಹೇಳುತ್ತಾರೆ. ಇದು ದಾಸರ ಮೊದಲನೆಯ ಪವಾಡ. 

೨. ಒಂದು ದಿನ ಗುರುಗಳು ಶಿಷ್ಯರ ಯೋಗ್ಯತೆ ಪರೀಕ್ಷಿಸಲು ಒಂದು 
ಹಂಚಿಕೆ ಮಾಡಿದರು. ಎಲ್ಲರ ಕೈಗೂ ಒಂದೊಂದು ಬಾಳೆಹಣು ಕೊಟ್ಟರು. 
ಯಾರು ಈ ಹಣ್ಣನ್ನು ಯಾರೂ ಇಲ್ಲದ ಸ್ಥಳದಲ್ಲಿ ತಿಂದು ಬರುವರೋ ಅವರು 
ಗಣ್ಯರು ಎಂದು ಹೇಳಿದರು. ನೋಡಲಿಕ್ಕೆ ಸುಲಭವಾಗಿದ್ದ ಪ್ರ ಪರೀಕ್ಷೆಯಲ್ಲಿ 
ಸುಲಭವಾಗಿ ತೇರ್ಗಡೆಯಾಗಬಯಸಿ ಶಿಷ್ಯರು ನಾನು ತಾನು ಎಂದುಕೊಂಡು 
ಬಾಳೆಹಣ್ಣು ಈಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಓಡಿಹೋಗಿ ಗಬಗಬ ತಿಂದು 
ಬಂದರು. ದಿವ್ಯಜ್ಞಾನಿಯಾದ ಕನಕನು ಬಾಳೆಹಣ್ಣನ್ನು ತೆಗೆದುಕೊಂಡು. 
ಎಲ್ಲಿಗೆ ಹೋದರೂ ಅಲ್ಲಿ ಅನನ ಕಣ್ಣಿಗೆ ಸರ್ವವ್ಯಾನಿಯಾದ ಭಗವಂತನು 
ಕಾಣಿಸಿಕೊಂಡನು. " ಅಣೋರಣೀಯಾನ್‌ ಮಹತೋ ಮಹೀಯಾನ್‌' ಎಂಬ 
ಉಪನಿಷದ್ವಾಕ್ಯ ನೆನಪಾಯಿತು. ದೇವರಿಲ್ಲದ ಸ್ಥಳ ಇಲ್ಲ ಎಂದು ತಿಳಿದು 
ಹಣ್ಣನ್ನು ಹಿಂತಿರುಗಿ ತಂದು ಗುರುಗಳಿಗೆ ಕೊಟ್ಟನು. ವ್ಯಾಸರಾಯರು "ಏನು 
ಕಾರಣ ಹಣ್ಣು ತಿನ್ನದೆ ಬಂದೆ' ಎನ್ನಲು " ದೇವರಿಲ್ಲದ ಸ್ಥಳವಿಲ್ಲ. ಆದ್ದರಿಂದ 
ನಾನು ತಮ್ಮ ಅಸ್ಪಣೆ ಮಾರಿ ನಡೆಯಲಿಲ್ಲ. ತಮ್ಮ ಹಣ್ಣು ತಮಗೆ ಸಲ್ಲಲಿ? 


೧೧೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಎಂದನು... ಈ ದೃಶ್ಯವನ್ನು ಕಂಡ ಶಿಷ್ಯರು ತಲೆತಗ್ಗಿ ಸಿದರು. ಗುರುಗಳು 
ಕನಕನನ್ನು ಕರೆದು ತಲೆದಡನಿದರು. ಈ ಶಿಸ್ಯಕೂಟದಲ್ಲಿ ನಿಜವನ್ನು ಬಲ್ಲವನು 
ಕನಕನೊಬ್ಬನೇ ಎಂದರು. ಉಳಿದವರು ಅಪ್ರತಿಭರಾದರು. 

೩. ಒಂದು ದಿನ ಗುರುಗಳು ಶಿಷ್ಯರಿಗೆ ಪಾಠಪ್ರವಚನ ಹೇಳುತ್ತಿದ್ದರು. 
ಪ್ರಸಂಗತ್ತೇನ "ಈ ನಮ್ಮ ಕೂಟದಲ್ಲಿ ಮೋಕ್ಸಕ್ಕೆ ಹೋಗಲು ಶಕ್ತರಾರು?' ಎಂದು 
ಕೇಳಿದರು. ಶಿಷ್ಯರು ನರೌನವಾಗಿದ್ದರು. ಉತ್ತರ ಸುಲಭವಾಗಿರಲಿಲ್ಲ. ಆಗ 
ಕನಕನೆದ್ದು "" ಗುರುನರ್ಯಾ " ನಾನು? ಹೋದರೆ ಹೋಗಬಹುದು’? ಎಂದನು. 
ಅದರ ಅರ್ಥ ತಿಳಿಯದೆ ಶಿಷ್ಯರು ಗಡಿಬಿಡಿ ಮಾಡಿದರು. ಈ ಮಾತು ಗುರು 
ಗಳಿಗೂ ಅಸಮಾನವೆಂದರು. ಆಗ ಗುರುಗಳು "ಅವನ ಮಾತಿನ ಅರ್ಥವನ್ನು 
ತಿಳಿದು ಅನಂತರ ಮಾತಾಡಿರಿ' ಎಂದರು. ಆಗ ಕನಕನು ಗುರುಗಳ ಅಪ್ಪಣೆ 
ಯಂತೆ ಎದ್ದು ನಿಂತು ನಾನು ಎಂಬ ಅಹಂಕಾರ ಹೋದರೆ ಯಾರು ಬೇಕಾದರೂ 
ಮೋಕ್ಸಕ್ಕೆ ಹೋಗಬಹುದು?' ಎಂದನು. ಶಿಷ್ಯರು ಅವಾಕ್ಕಾದರು. ಗುರುಗಳು 
೫. ಜಿನ್ನು ತಟ್ಟ ಹರಸಿದರು. ದೇವನೊಲಿದಾತನೇ ಕುಲಜನು ಎಂದರು. 

೪, ವ್ಯಾಸರಾಯರು ವಿಜಯನಗರದಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆ 
ಹೋಗುತ್ತಿ ದ್ದರು, ದಿವ್ಯಜ್ಞಾ ನಿಗಳಳಾದ ಅವರು ಮಾನಸಿಕ ಪೂಜೆ ಮಾಡು 
ತಿ ತ್ತಿದ್ದರು. ಮನಸ್ಸಿನಲ್ಲಿ ಭಗವಂತನಿಗೆ ಹೂವಿನಮಾಲೆ ಅರ್ಪಿಸಲು ಯತ್ಸಿ ಸಿದರು. 
ಕಿರೀಟ ದೊಡ್ಡದು, ಮಾಲೆ ಚಿಕ ದು ಆಗಿತ್ತು. ಈಗೇನು ಮಾರ ನಂದು 
ಚಿಂತಿಸುತ್ತಿದ್ದಾಗ ಕನಕದಾಸ ಮುಂದೆ ಬಂದು "ಗುರುಗಳೇ ಅನುಮಾನವೇಕೆ 
ಕಿರೀಟ ತೆಗೆಯುವುದೂ ಬೇಡ, ಚಿಂತಿಸುವುದೂ ಬೇಡ, ದೇವರ ಪಾದಕ್ಕೆ ಮಾಲೆ 
ಒಪ್ಪಿಸಿಬಿಡಿ' ಎಂದನು. ವ್ಯಾಸರಾಯರು ಅಚ್ಚರಿಗೊಂಡರು. ಕನಕನ ದಿವ್ಯ 
ಜ್ಞಾ ನಕ್ಕೆ ಅವನು ಅಸರೋಕ್ಸ್ಷ ಜಾ ನಿ Es ಚಚ. 

೫. ಒಂದು ದಿನ ಬೆ ತು ಕೇತ್ರವಾದ ಉಡುಪಿಗೆ ಬಂದನು. ಶ್ರೀಕೃ ಷ್ಣ £ 
ನನ್ನು ಸಂದರ್ಶಿಸಲು ಹರ್ಷಿಸಿದನು. ತಾನು ನೋಹನತರುಗಿಣೆಯಲ್ಲಿ' ಮ 
ದೇವರನ್ನು ಬಣ್ಣಿಸಿರುವನೋ ಆ ಕೃಷ್ಣನ ಸ್ರತ್ಯಕ್ಪದರ್ಶನವಾಗುವುದೆಂದು 
ಆನಂದಿಸಿದನು. ಗೀತೆಯಲ್ಲಿ ಭಗವಂತನು ಹೇಳಿರುವ "" ಯೋಗಕ್ಷೇಮಂ ನಹಾ 
ಮ್ಯಹಂ'' ಎಂಬ ಮಾತಿನ ಅರ್ಥವನ್ನು ಸ್ಮರಿಸಿಕೊಂಡನು. ದೇವಾಲಯದ 
ಬಾಗಿಲಿಗೆ ಬಂದೊಡನೆಯೇ ಕಾವಲುಗಾರರು ಇವನನ್ನು ತಡೆದರು “ಈ ಅಯ್ಯಾ 
ದ್ವಿಜರಲ್ಲದವರಿಗೆ ಇಲ್ಲಿ ಪ್ರವೇಶವಿಲ್ಲ, ದೇವರ ದರ್ಶನವಿಲ್ಲ'' ಎಂದರು. ಕನಕನು 
ಕಳವಳಗೊಂಡನು. ದೇವರ ದರ್ಶನಕ್ಕೆ ಅಡ್ಡಿ ಬಂದ ತನ್ನ ಕುಲದ ಅಡ್ಡ ಗೋಡೆ 
ಗಾಗಿ ಮರುಗಿದನು. ಭಗವದ್ದಿ (ತೆಯಲ್ಲಿ ಹೇಳಿದ ಸಾಮು Rr ಪಂಡಾ ಸಮ 
ದರ್ಶಿನಃ?? ಎಂಬುದು ಕೇವಲ. ಗ್ರಂಥಸ್ಥ ವೆಂದುಕೊಂಡನು. ದೇವರ ಮಾತು 
ಇಲ್ಲಿ ನಡೆಯುತ್ತಿಲ್ಲವೆಂದನು. ನಾ ದೇವರ ದರ್ಶನ ಮಾಡಲೇಬೇಕಾಗಿದೆ, 


ಕನಕದಾಸರ ಅನುಭಾವ ದೃಷ್ಟಿ ೧೧೩ 


ಬನು ಮಾಡಲಿ ಎಂದು ದೇವಾಲಯದ ವ್ಯ ವಸ್ಸಾ ಪಕರನ್ನು ಕೇಳಿದನು. ಅದಕ್ಕೆ 
ಅವರು ನೀನು ನಿಜವಾದ ಭಕ್ತನಾದರೆ ತ 'ಏಂಜಿ ನಿಂತು ಭಜಿಸು, 
ದೇವರು ದರ್ಶನ ಕೊಟ್ಟಾನು ಎಂದರು. ಆಗ ಕನಕನು ಇವರ ಮಾತಿನಲ್ಲಿಯೂ 
ನಿಜನಿಜೆ, ದೇವರು ನಮ್ಮನನಾದರೆ ಮುಂಜಿಯೇನು, ಹಿಂಜೆಯೇನು?- ಎಂದು 
ಗುಡಿಯ ಹಿಂಭಾಗಕ್ಕೆ ಬಂದು ಶ್ರಿ ಕೃ ಸ್ಲನನ್ನು ಕುರಿತು ಹಾಡಿದನು. ಭಕ್ತ 
ಸರಾಧೀನನಾದ ತ್ರಿ ಕೃ ಸಷ ನನು ಫಷ ಪತಿ ಶಿಮಕ್ಕೆ ತಿರುಗಿದನು. ಗರ್ಭಗುಡಿ 
ಪೌಳಿಯ ಗೋಡೆಗಳಲ್ಲಿ ರಂಥ ಬಿತ್ತು. ಸ್ವಾನಿ ಚ ನಿಗೆ ಆ ಮೂಲಕ ಸಂದರ್ಶನ 
ನಿತ್ತನು. ಶ್ರೀಕೃಷ್ಣನ ದಿವ್ಯರೂಪವನ್ನು” ನೋಡಿ ಕನಕನು ಕುಣಿದಾಡಿದನು, 
ನಾನು ಧನ್ಯನೆಂದನು. 

ಈಗಲೂ ಪೂರ್ವಾಭಿಮುಖವುಳ್ಳ ಉಡುಪಿಯ ಶ್ರೀಕೃಷ್ಣ ದೇವಾಲಯ 
ದಲ್ಲಿ ಗುಡಿಯ ಬಾಗಿಲು ಪೂರ್ವಕ್ಕಿದೆ, ದೇವರ ಮುಖ ಪಶ್ಚಿಮಕ್ಸಿದೆ, 
ಅಲ್ಲೊ ೦ದು ಕಂಡಿಯಿದೆ. ಅದನ್ನು ಕನಕನ ಕಿಂಡಿ ಎನ್ನುತ್ತಾರೆ. ಕನಕ ನಿಂತು 
ಸೊ ತ್ರ ಮಾಡಿದ ಸ ಸ್ಥಳದಲ್ಲಿ ಕನಕನ ಮಂಟನ ಕಟ್ಟಿದ್ದಾರೆ. ನಾಲ್ಕು ಶತಮಾನ 
ಗಳಿಂದಲೂ ದೇವರನ್ನು ಪೂರ್ವಕ್ಕೆ ತಿರುಗಿಸುವ ಜೂ ಉಡುಪಿಗೆ ಹೋಗಿಲ್ಲ 
ವೆಂಬುದು ಇಲ್ಲಿ ಗ. 

ಕನಕದಾಸರು ಸಂಡಿತರೇ ಅಲ್ಲದೆ ಕನಿಗಳೂ ಆಗಿದ್ದರು. ಕೇವಲ ಕನಿಯೇ 
ಅಲ್ಲ ಅನುಭಾನಿಗಳೂ ಎನಿಸಿದ್ದರು. ಶಾಸ್ತ್ರವೆಂಬ ಮೊಸರನ್ನು ಕಡೆದರೆ ಬರುವುದು 
ಬೆಣ್ಣೆ ಮತ್ತು ಮಜ್ಜಿಗೆ. ಅನುಭಾವವೇ ಬೆಣ್ಣೆ, ಮಜ್ಜಿಗೆಯೇ ತರ್ಕವ್ಯಾಕರಣಾದಿ 
ಗಳು... ಯೋಗಿಗಳು ಅನುಭಾವವೆಂಬ ಬೆಣ್ಣೆ ತಿಂದು ಮೌನದಿಂದಿರುವರು. 
ಪಂಡಿತರು ನಿಸ್ಸಾರವಾದ ಮಜ್ಜಿಗೆಗೆ ನಾಹಂ ಕೋಹಂ ಎಂದು ಬಡಿದಾಡುವರು 
ಎಂದು ಸ್ವಾಮಿ ನಿವೇಕಾನಂದರು ಹೇಳಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳ ಬಹುದು. 

ಉತ್ತರ ಭಾರತದ ವೇದ, ಉಪನಿಷತ್ತು, ಪುರಾಣಾದಿಗಳು ಜ್ಞಾನಸ್ರ ಪೃಧಾನ 
ವಾಗಿವೆ. ದಕ್ಷಿಣ ಭಾರತದ ತೇವಾರಂ, ತಿರುವಾಚಕಂ, ವಾಚನಶಾಸ್ತ್ರ, ದಾಸ 
ವಾಜ ಯ, ಘು ಅಭಂಗಗಳು ಅನುಭಾವ ಪ್ರಧಾನವಾಗಿವೆ. ಉತ್ತರದ 
ಪುರಾಣಗಳು ಭಾವನಾಪ್ರಧಾನವಾಗಿವೆ. ದಕ್ಷಿಣದ ಭಾಷ್ಯಗಳು ಸಿದ್ಧಾಂತ 
ಪ್ರಧಾನವಾಗಿವೆ. ಉತ್ತರದಿಂದ ಗಂಗೆ, ಯಮುನೆ, ಸರಸ್ವತಿ ದಕ್ಷಿಣಕ್ಕೆ 
ಹರಿದಿನೆ. ಆದರೆ ದಕ್ಷಿಣದಿಂದ ಭಕ್ತಿಯ ಗಂಗೆ, ಅನುಭಾವದ ಯಮಸನೆ, 
ಸಿದ್ಧಾಂತದ ಸರಸ್ವತಿ ಉತ್ತರಕ್ಕೆ ಹರಿದು ಉಪನಿಷತ್ತಿನ ಜ್ಞಾನಸಮುದ್ರಕ್ಕೆ 
ಸೇರಿವೆ ಎಂಬುದು ಗಮನಾರ್ಹವಾಗಿದೆ. ಈ ವಿಷಯ ಅತೀವ ಮಹತ್ವದ್ದೂ 
ಸಂಶೋಧನಾತ್ಮಕವಾದುದೂ ಆಗಿದೆ. 

ದಕ್ಷಿಣ ಭಾರತದ ತಿರುವಳ್ಳು ವರ್‌, ಅಪ್ಪರ್‌, ಸುಂದರರ್‌, ಶಿವಪ್ರಕಾಶರ, 


ವಿ 
ಬಸನೇಶ್ವರ; ಜೆನ್ನಬಸ ವೇಶ್ವರ, ಪ್ರಭುದೇವರು, ಅಕ್ಕಮಹಾದೇನಿ, ಸರ್ವಜ್ಞ, 


೧೧೪ ಕನಕದಾಸ ಪ್ರಶಸ್ತಿ ಗ್ರಂಥ 


ವೇಮಣ್ಣ ಇವರು ಅನುಭಾವದ ನಿಧಿಗಳು. ತಮಿಳುನಾಡು ಕನ್ನಡನಾಡುಗಳಿಂದ 
ಹರಿದ ಭಕ್ತಿಯ ಗಂಗೆ, ಅನುಭಾವದ ಯಮುನೆ ಉತ್ತರ ಭಾರತದ ತುಕಾರಾಂ, 
ಜ್ಞಾನದೇವ, ಏಕನಾಥ್‌, ರಾಮದಾಸ್‌, ಕಬೀರ್‌, ವಿತಾರ್ಕಾ,ಾ ಗೌರಾಂಗ 
ಪ್ರಭು, ವಲ್ಲಭಾಚಾರ್ಯ, ಶಂಕರದೇವ್‌ ಮೊದಲಾದವರ ಮೇಲೆಲ್ಲಾ ಪರಿಣಾಮ 
ಮಾಡಿದೆಯೆಂದು ವಿದ್ವಾಂಸರು ತರ್ಕಿಸಿದ್ದಾರೆ. ಈ ಕಾರ್ಯದಲ್ಲಿ ಶ್ರೀ ಪುರಂದರ 
ದಾಸರು ಮತ್ತು ಶ್ರೀ ಕನಕದಾಸರ ಪಾತ್ರ ಕೂಡ ಗಣನಾರ್ಹವಾಗಿದೆ. 

ಶ್ರೀ ಕನಕದಾಸರು ಕೇವಲ ಗ್ರಂಥಕಾರರೇ ಅಲ್ಲದೆ ಸಂಗೀತ ಕೃತಿಗಳನ್ನೂ 
ಕೂಡ ರಚಿಸಿ ಕರ್ಣಾಟಕ ಸಂಗೀತಕ್ಕೆ ಮಿಗಿಲಾದ ಸೇವೆ ಸಲ್ಲಿಸಿದ್ದಾರೆ. 

ಈ ಲೇಖನದಲ್ಲಿ "ಕನಕದಾಸರ ಅನುಭಾವ ದೃಷ್ಟಿ? ಹೇಳುವುದು ನಮ್ಮ 
ಗುರಿಯಾಗಿದೆ. ಕರ್ಣಾಟಕದಲ್ಲಿ ಅನುಭವ ಮಂಟಪ ಇದಕ್ಕೆ ಮಾತೃಸಾಧನ. 
ನಿಜಗುಣರ ಅನುಭವಸಾರ, ಅನುಭವಬೋದಧೆ, ಕೃಷ್ಣ ಪ್ರಭುಗಳ ಅನುಭವ 
ರಸಾಯನ, ಮಹಲಿಂಗ ರಂಗನ ಅನುಭವಾಮೃತ ಇವು ಅನುಭವಪ್ರಧಾನ ಗ್ರಂಥ 
ಗಳು. ಕನಕದಾಸರ ಗ್ರಂಥಗಳಲ್ಲಿ ಹರಿಭಕ್ತಿಸಾರ ಮತ್ತು ಅವರ ಕೀರ್ತನೆಗಳು 
ಅನುಭವ ಪ್ರಧಾನವಾಗಿವೆ. ಅವರ ಅನುಭವ ರಹಸ್ಯಗಳನ್ನು ಆ ಗ್ರಂಥಗಳಲ್ಲಿ 
ನಾವು ಅರಿಯಬಹುದು. ಆ ಗ್ರಂಥದಲ್ಲಿರುವ ಸ್ವಾರಸ್ಯವಾದ ಮಾತುಗಳನ್ನು ಇಲ್ಲಿ 
ಕೇಳಬಹುದು. ಹರಿಭಕ್ಕಿಸಾರದಲ್ಲಿ: 


೧. ಸತ್ಯವಿಗಳಿವರಗ್ಗಳಿಕೆ ಎನಗಿನಿತಿಲ್ಲ, ಸನ್ಮತಿಗೆ ಷುಂಗಳವಿತ್ತು ರಕ್ಷಿಸು. 
೨. ನಿನ್ನ ನಾಮಾವಳಿಕೆಯ ಪೊಗಳಿಕೆ ಇತ್ತು ರಕ್ಷಿಸು. 


ತ್ನ ವೇದಶಾಸ್ತ್ರ ಪುರಾಣಗಳ ಪುಣ್ಯದ ಹಾದಿಯನು ನಾನರಿಯೆ, ಹೃದಯಾಂಗ 
೫ದಿ ಜ್ಞಾನೋದಯವನಿತ್ತು, ರಕ್ಷಿಸು. 


೪, ತಾಯಿ ತನ್ನ ಶಿಶುವಿಗೆ ಹಸಿವರಿದು ಒಸೆದು ಮೊಲೆಕೊಡುವಂತೆ ನೀಪೋಹಿಸು, 
ಇನ್ನಾರು ಸಲಹುವರು? 


೫. ಬಸಿರೊಳಗೆ ಬ್ರಹ್ಮಾಂಡಕೋಟಯ ಪಸರಿಸಿದ ಪರಮಾತ್ಮ ಸೀನೆಂದು 
ಉಸುರುತಿನೆ ವೇದಗಳು. 


೬. ಲೋಕದಲಿ ಭಾಗವತರಾದವರ ಸಲಹುವನಾಗಿ ಸಂಚರಿಸುವುದು ಶೀನು. 
೭. ಶರಣಾಗತರಾದವರ ಪೊರೆವ ಪರಾತ್‌ಪರವಸ್ತುವಲ್ಲವೆ ನೀನು. 
೮. ಕ್ರಮದಿ ವೈರನ ಮಾಡಿದವರಿಗೆ ಅಮರ ಪದನಿಯನಿತ್ತೆ ನೀನು. 


೯. ಎಲ್ಲರಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ ಯಾದವರಲ್ಲಿ ಬಾಂಧವನಾಗಿ 
ಬಲ್ಲಿದನು ನೀನಹುದು. | 


೧೦. ಹರಹರ ಪರಮ ಸಾಹೆಸಿ ನೀನು. 


ಕನಕದಾಸರ ಅನುಭಾವ ದೃಷ್ಟಿ ೧೧೫ 


ಜ್ಯ ಭ್ರಮರ ಕೀಟಿನ್ಯಾಯದಿಂದಲಿ ನೀನೊಲಿಯೆ ತೃಣ ಪರ್ವತವು. 


ಎಷ್ಟು ಮಾಡಲು ಮುನ್ನ ತಾ ಪಡೆದಷ್ಟೆಯೆಂಬುದು ಮತಿಗೆಟ್ಟ ಮಾನವ 
ರಾಡುತಿಹುದು. 


$ ನಿನ್ನನಾಮದೊಳೆರಡಕ್ಸರವ ಬಣ್ಣಿ ಸುತ ಮುಂನಿಕುಲದಿ ಸಂಪನ್ನನಾದನು 


ವಾಲ್ಮೀಕಿ. 


° ಮಾರುತನ ಮಗನೇನು ಧನ್ಯನೊ ಬ್ರಹ್ಮಪಟ್ಟಿ ದಲಿ ಸೇರಿಸಿದೆ ಹನುಮನನು. 
. ಇಲ್ಲಿಹನು ಅಲ್ಲಿಲ್ಲನೆಂಬೀ ಸೊಲ್ಲು ಸಲ್ಲದು, ಹೊರಗೊಳಗೆ ನೀನಿಲ್ಲದಿಲ್ಲ. 
- ದೀನ ನಾನು ಸಮಸ್ತ ಲೋಕಕೆ ದಾನಿ ನೀನು. 


ವಾರೆಹನಭ್ಯುದಯದಲಿ ನಿನ್ನನು ಮರೆಯೆನಾಪತ್ತಿನಲಿ ಪೊರೆಯೆಂದೊರಲು 
ವೆನು. 


ಗತಿವಿಹೀನರಿಗಾರು ಗತಿಕಣಾ ಪತಿಕರಿಸಿ ಕೊಡು ಸದ್ದತಿಯನೆಲೆ ದೇವ. 


. ಈಗಲೋ ಈ ದೇಹವಿನ್ನಾವಾಗಲೋ--ನಿನ್ನ ಸಮಾಗಮವ ಬಯಸುನೆನು. 
. ನೀನಿರಲು ಕಮಲಾಸನನ ಹಂಗೇನು? 


ದೇಹದಲುಂಟಿ ಫಲಪುರುಷಾರ್ಥ? 


. ಮುಕ್ತಿ ಜ್ಞಾನವಿಲ್ಲದಡಿಲ್ಲ, ಭಕ್ತಿಗೆ ನೀನೆ ಕಾರಣನಾಗಿ ರಕ್ಷಿಸು. 


ಕೋಪವೆಂಬುದು ನರಕದ ಕೂಪದಲಿ ತಳ್ಳುವುದು. 


. ಖಂಡಪರಶುವು ರುದ್ರಭೂನಿಂಯೊಳಾಡಲೆಂದು ತಿರುಗುವನು. 
. ಮುಕ್ತಿಗೆ ಭಕ್ತಿಯೇ ಕಾರಣವು. | 
: ನೀರ ಮೇಲಣ ಗುಳ್ಳಿಯಂದದಿ ತೋರಿ ಅಡಗುವದೇನಿಹು, 


ದರ್ಪಣದ ಮೇಲಿದ್ದುರಳಿ ಪೋಪಂತೆ ನಿಮಿಷದಿ ಬಿದ್ದು ಹೋಗುವ 
ಕಾಯವನಿದು. 


. ಕೇಳುವುದು ಕಡುಕಷ್ಟ, ಕಷ್ಟದ ಬಾಳುವೆಯ ಬದುಕೇನು? 
ಗಾಳಿಗೊಡ್ಡಿದ ಸೊಡರು ಸಂಸಾರದೇಳಿಗೆಯು, 


ಯಾರು ತನಗೊಂದಿಲ್ಲ, ಹೊತ್ತ ಶರೀರಗಳ ಮಿತಿಯಿಲ್ಲ. 


. ಪಾಪವ ಕಳೆದ ಬದುಕೇ ಲೇಸು. 
. ಲೋಕದಿ ಬೀಜ ವೃಕ್ಸನ್ಯಾಯವಿದ ಭೇದಿಸುಪರಿನ್ನಾರು? 
. ಎಲ್ಲವ ಬಿಸುಟು ಹೋಗುತಿಹ ಸಮಯದಲಿ ಇನರನರಾಗಬಲ್ಲರೆ ನೀನಲ್ಲದೆ? 


ಸತ್ತನರಿಗಳಲೇಕೆ? ಮೃತ್ಯು ಬೆನ್ನಿ ನೊಳಿಹುದು. 


೧೧೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಹಾದಿ 


೩೫. ಮಣ್ಣಿನಲಿ ಬಂಧಿಸಿದ ದೇಹನ ಮಣ್ಣುಗೂಡಿಸಬೇಡೆ- ಜ್ಞಾನದ ಕಣ್ಣು 
ದೃಷ್ಟಿಯನಿತ್ತು ರಕ್ಷಿಸು. 


೩೬. ತಾಯನಗಲಿದ ಶಿಶುನಿನಂದದಿ ಬಾಯವಿಡುವಂತಾಯ್ಮು. 
೩೭. ಜಗದೊಳಗೆ ಮುಳುಗಿದರೆ ತೊಲಗದು ಹೊಲೆಗೆಲಸವು. 
೩೮. ಕೇಳುವುದು ಹರಿಕಥೆಯ, ಕೇಳಲು ಹೇಳುವುದು ಹರಿಭಕ್ತಿ ಮನದಲಿ. 


೩೯. ನೂರು ಕನ್ಯಾದಾನನನು ಭಾಗೀರಥೀ ಸ್ನಾನನನು ಮಾಡಿದ ಪುಣ್ಯ 
ಹರಿಭಕಿ ಸಾರವ ಕೇಳ್ದರಿಗೆ. 


೪೦. ನೀನಿರಲು ದೇಹದೊಳು ಹೊಲೆಯುಂಂಟಬೆ? 


೪೧. ಮೊದಲು ಜನನನನರಿಯೆನು ಮರಣದ ಹದನ ಕಡೆಯಲಿ ತಿಳಿಯೆಂನು- 
ಮಧ್ಯದಲಿ ನಾನಿರ್ಪೆನೆಂಬುದೆ? 


೪ ೨, ನಿನ್ನ ದಾಸರ ಜರಿದು ವೇದಶಾಸ್ತ್ರ ಪುರಾಣಗಳನೋದಿ ಫಲನೇನು? 


ಕನ್ನಡಿಗರ ನಾಲಿಗೆಯ ಮೇಲೆ ಸದಾ ನಲಿದಾಡುತ್ತಿರುವ ಹರಿಭಕ್ತಿಸಾರದ 
ಸಾರಸರ್ವಸ್ತವಾದ ಈ ವಚನಗಳು ಕನಕದಾಸರ ಅನುಭಾವದೃಷ್ಟಿಗೆ ನಿದರ್ಶನ 
ವಾಗಿವೆಯಲ್ಲವೆ? 


ಕನಕದಾಸರ ಕೃತಿಗಳು ಕರ್ಣಾಟಕದ ತುಂಬ ಪರಿಚಿತವಾಗಿವೆ. ಭಕ್ತಿ 
ಜ್ಞಾನ ವೈರಾಗ್ಯಗಳ ಭಂಡಾರದಂತಿರುವ ಈ ಹಾಡುಗಳಲ್ಲಿ ಕೂಡ ಆ ಮಹಾತ್ಮರ 
ವಿಶಾಲವಾದ ಅನುಭವಗಳನ್ನು ನಾವು ಕಾಣಬಹುದು. ಅವುಗಳ ಸಾರ ಇಲ್ಲಿದೆ 


೧. ಕೇಶವನೊಲುವೆ ಯು ಆಗುವ ತನಕ ಹರಿದಾಸರೊಳಿರ್‌ ಮನವೆ | 
ಕ್ಲೇಶ ಪಾಶಂಗಳ ಹರಿದು ಪಿಲಾಸದಿ ಶ್ರೀಶನ ಗುಣಗಳ ಪೊಗಳುತ 
ಮನದೊಳು. 


೨. ಹೂವ ತರುವರ ಮನೆಗೆ ಹುಲ್ಲ ತರುವೆ | 
ಆವಪರಿಯಲಿ ಸಲಹೋ ಚಿನ್ಮಯನೆ, 


೩. ತನು ನಿನ್ನದು ಜೀವನ ನಿನ್ನದು | 
ಅನುದಿನದೊಳು ಬಹ ಸುಖ ದುಃಖ ನಿನ್ನದಯ್ಯ. 


೪. ದಾಸಾರ್ಯರ ದಾಸರ ದಾಸ ನಾನು | 
ಬಿಡದೀಶ ಕಾಯ್ದು ಕೊಳ್ಳೋ. 


೫. ನಾರಾಯಣ ಎನ್ಸಿ ನಾರದವರದನ ನಾರಾಯಣ ಎನ್ನಿರೋ | 
ವೇದಸಾರಾಯಣನಾಗಿ ಕರಿಯ ಕಾಯ್ದಾತನ. 


೬. ಭಜಿಸಿ ಬಹುಕೆಲೋ ಮನುಜ ಮನಮಂಟ್ಟ ಹರಿಯಾ | 
ಅಜಭನೇಂದ್ರಾದಿ ವಂದಿತ ಸದಯುಗವಾ. 


೦೦. 


೧೧. 


೧೨. 


ಷಿ. 


೧೪. 


೧೫. 


4 ೬, 


(೬, 


೨೫, 


ಕನಕದಾಸರ ಅನುಭಾವ ದೃಷ್ಟಿ ೧೧೭ 


ಸ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ | 


ಸುಜ್ಞಾನಿಗಳ ಕೂಡೆ ಜಗಳನೇ ಲೇಸು. 


ಬಲ್ಲವರೆ ಬಲ್ಲರು ಎಲ್ಲರೂ ಅರಿಯರು | 
ಫುಲ್ಲಲೋಚನ ಪರಬ್ರಹ್ಮ ನೀನೆಂದು. 


ಸತ್ಯ ವಂತರ ಸಂಗ ಇರಲು ತೀರ್ಥ ಯಾತಕೆ | 
ನಿತ್ಯ ಜ್ಞಾನಿಯಾದಮೇಲೆ ಚಿಂತೆ ಯಾತಕೆ? 


ಸಾಕು ಸಾಕು ಮನುಜ ಸೇವೆಯು ಶ್ರೀರಂಗರಾಯ | 
ಬೇಕು ನಿನ್ನ ಪಾದಭಜನೆ ಲೋಕದೊಡೆಯ ರಂಗರಾಯ. 


ಎಲ್ಲರೂ ಮಾಡುವುದು ಹೊಟ್ಟೆ ಗ-ಗಿ ಗೇಣು ಬಟ್ಟೆ ಗಾಗಿ. 


ದೇವರಿಲ್ಲದ ಗುಡಿಯು ಹಾಳುಬಿದ್ದಂಗಡಿಯು ಭಾವವಿಲ್ಲದ ಭಕುತಿ ಕಂಹಕ 
ಯುಕುತಿ. 


ಈತನೀಗ ವಾಸುದೇವನು 1 ಲೋಕದೊಡೆಯ ಈತನೀಗ ವಾಸುದೇವನು. 


ತಲ್ಲಣಿಸದಿರು ಕಂಡ್ಯ ತಾಳು ಮನನೆ | ಸ್ವಾಮಿ ಎಲ್ಲರನು ರಕ್ಸಿಷನು ಇದಕೆ 
ಸಂಶಯವಿಲ್ಲ. 


ನಾರಾಯಣನೆಂಬ ನಾಮದಿ ಬೀಜನನು ನಾಲಿಗೆಯ ಶಕೂರಿಗೆಮಾಡಿ 
ಬಿತ್ತಿರಯ್ಯಾ. 


ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ 
ನಿನ್ನೊಳು ದೇಹವೋ? 


ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮುನೊಂದಲ್ಲದೆ. 


.- ಭಜರೇ ಹನುಮಂತಂ--ಮಾನಸ--ಭಜರೇ ಹನುಮುಂತಂ. 
. ಪ್ರಾಚೀನ ಕರ್ಮವು ಬಿಡಲರಿಯದು, ಯೋಚನೆಯ ಮಾಡಿ ಬಳಲುವುದೇಕೆ 


ಮನುಜ? 


. ಸಾಧು ಸಜ್ಜನರ ಸತ್ಯಗುಣಕಿದಿರುಂಬೆ, ಆದಿಕೇಶವನ ಪೋಲುನ ದೈವವುಂಟಿ? 


ಮುಗನಿಂದ ಗತಿಯಂಂಬೆ ಜಗದೊಳಗೆ ಪ್ರಪಂಚವಾಸನೆಯ ಸುಜ್ಜನರಿಗೆ ಮಗ 
ನಿದ್ದರೇನು, ಇಲ್ಲದಿದ್ದರೇನು? 


ಫಿ ಕುಲಕುಲವೆನ್ನುತಿಹರು, ಕುಲವಾನವುದು ಸತ್ಯಸುಖಸಜ್ಜ ನರಿಗೆ? 


ರಾಮುನಾಮನ ನೆನೆನುನನೆ, ರಾಮ ಎಂದವನು ಧನ್ಯನು. 


. ಎಂದಿದ್ದರೀ ಕೊಂಪೆ ಎನಗೆ ನಂಬುಗೆಯಿಲ್ಲ ಮುಂದರಿತು ಶ್ರೀಹರಿಯ 


ಭಜಿಸುವುದು ಲೇಸು. 


ಬದುಕಿದೆನು ಬದುಕಿದೆನು ಭವ ಎನಗೆ ಹಿಂಗಿತ್ಯು ಪದುಮನಾಭನ ಪಾದ 
ಡೊಲುಮೆ ಎನಗಾಯಿತು. 


೧೧೮ 


೨೬. 
೨೭. 


೨೮. 


೨೯, 


೩೦. 


೩ಿ೧ಿ. 


ಕಿರಿ 


೩೩. 
೩೪. 


4೫. 
ಪಿಒ. 
4೭. 


ಪಳೆ, 


ರ್ನ. 


೪೦, 


೪೧. 


೪೨. 
೪ಷ್ಟಿ. 
೪೪, 


೪೫. 


೪೬, 


ಕನಕದಾಸ ಪ್ರಶಸ್ತಿ ಗ್ರಂಥ 


ಎಡಿ 


ಈಶ ನಿನ್ನ ಚರಣಭಜನೆ ಆಶೆಯಿಂದ ಮಾಡುವೆನು. 


ಬಂಟನಾಗಿ ಬಾಗಿಲ ಕಾಯುವೆನು ವೈ | ಕುಂಠ ದಾಸರ ಮನೆಯ ಬಾಗಿಲ. 


ಪೂರ್ವಜನ್ಮದಿ ನಾ ಮಾಡಿದಾ ಕರ್ನುದಿಂ ಊರ್ನಿಯೊಳು ಜನಿಸಿದೆನು 
ಕೃಷ್ಣಾ. | 

ಆಶೆ ತರವಲ್ಲ ದಾಸನಾಗೋ ಭನಪಾಶ ನೀಗೋ. 

ಶರಣ ಶರಣು ದಶರಥ ರಾಮದೂತಗೆ. 


ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟಿಗುಣ ವಿಸರೀತ ಕಲು 
ನಿದ್ದವರು. 


ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣವ ಬರಿದೆ ಮತ್ಯಾಕಿನ್ನು ಅರಿದು 
ಪೇಳುವೆ ನಾನು. 


ಸಂಸಾರವೆಂಬ ಸಾಗರವನುತ್ತರಿವರೆ ಕಂಸಾರಿ ನಾಮ ಒಂದೆ ಸಾಕು ಮನವೆ. 


ಮಾಡು ದಾನಧರ್ಮ ಪರ ಉಪಕಾರ ಮರೆಯದಿರೆಚ್ಚರಿಕೆ ಕೇಡ ನೆನೆಯಲಿ 
ಬೇಡ ನಂಬಿದವರ ಮೇಲೆ ಕೆಡುನೆ ನೀನೆಚ್ಚರಿಕೆ. 


ಆವ ಬಲವಿದ್ದರೇನು, ದೈನಬಲನಿಲ್ಲದವಗೆ? 
ಮಾವನ ಮನೆಯೊಳಗೆ ಇರಬಹುದೆ ಕೋನಿದರು? 


ಸಾಲದೆ ನಿನ್ನದೊಂದ- ದಿವ್ಯನಾಮ ಕಾಲಮೃತ್ಯುನಿನ ಗಂಟಿಲು ಗಾಣ 
ಹರಿಯೆ. 


ಆರು ಹಿತನರು ಎಂದುನಂಬಬ್ಯ್ಕಾಡ, ಯಾರಿಗ್ಯಾರಿಲ್ಲ ಆಪತ್ತು ಬಂದೊದಗಿದಡೆ. 
ಗೋವಿಂದ ಹರಿಗೋಪಿಂದ, ಪರಮಾನಂದ ಮುಕುಂದ. 


ನೋಡಿ ಮರುಳಾಗದಿರು ಪರಸತಿಯರ ನಾಡೊಳಗೆ ಕೆಟ್ಟದರ ಪರಿಯ 
ನೀನರಿದು. 


ತೀರ್ಥವನು ಪಿಡಿದವರು ತಿರುನಾಮಧಾರಿಗಳೆ, ಜನ್ಮಸಾರ್ಥಕವಿಲ್ಲದವರು 
ಭಾಗನತರೆ? 


ಕಾಡುವ ದುರಿತಗಳ ಬಿಡಿಸೆಂದು ಬೇಡಿಕೊಂಬೆನು ನಿನ್ನ. 
ಬಾಗಿಲನು ತೆಗೆದು ಸೇವೆಯನು ಮಾಡು ಹರಿಯ. 
ದುರ್ಜನ ಸಂಗವನೊಲ್ಲೆನು ಹರಿಯೇ ಸಜ್ಜನರ ಸಂಗದೊಳಿರಿಸೆನ್ನನು. 


ನಾವು ಕುರುಬರು ನನ್ಮು ದೇವರು ಬೀರಪ್ಪ ಕಾವ ನಷ್ಮುಜ್ಜ ನರ ಕುರಿ 
ಹಿಂಡುಗಳ. 


ಮರೆಯದಿರು ಮರೆಯದಿರು ಎಲೆ ಮಂಕುಜೀವ, ಗುರುವವೇತಕೆ ನಿನಗೆ? 


N 
ಕನಕದಾಸರ ಅನುಭಾನ ದೃಷ್ಟಿ ೧೧೯ 


೪೭. ಇವಗ್ಯಾಕೆ ಶೃಂಗಾರ, ಇವಗ್ಯಾಕೆ ಪರಿಮಳವು ನನನೀತ ಬೋರ ನಾರುವ 
ಗೊಲ್ಲಗೆ? 


೪೮. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆಯೆ ಅಲ್ಲಿ 
ಬರುವ. 


೪೯. ಆರಿಗಾದರು ಪೂರ್ವಕಲ್ಪನೆಯಂ ಬಿಡದು ಬೇರೆ ತಾ ಬಯಸಿದರೆ ಬರ 
ಅರಿಯದು. 


೫೦. ಕುಲಕುಲವೆಂದೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರು ಬಲ್ಲಿರಾ? 
೫೧. ರಂಗನೆಂಥವನೆಲೆ ತಂಗಿ ಅನ--ನಂಗ ತಿಳಿಯದು ಬ್ರಹ್ಮಾದಿಗಳಿಗೆ. 
೫೨. ನೀನುಪೇಕ್ಸೆಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮಗೋಚರ ಮುಕುಂದ. 


ಈ ಮೇಲ್ವಂಡ ಕನಕದಾಸರ ಉಪದೇಶಗಳು ಅವರ ಮಿಗಿಲಾದ ಲೋಕ 
ಪರಿಚಯಕ್ಕೂ ಅನುಭಾವದೃಷ್ಟಿಗೂ ನಿದರ್ಶನವಾಗಿಲ್ಲವೆ? 

ಭಕ್ತ ಕನಕದಾಸರ ಜೀವಿತ ಸಾರ್ಥಕವಾದುದು. ಯಾವ ಕುಲದಲ್ಲಿ 
ಹುಟಿ ದರೂ ನಿಷ್ಕೆಯಿಂದ ನಡೆದಕೆ ದೇವರ ಕೃಪೆ ಪಡೆಯಬಹುದೆನ್ನುವುದಕ್ಕೆ 
ಇದು ೭ ದರ್ಶನವಾಗಿದೆ. ದಾಸರೂ ಸಾಹಿತಿಗಳಾಗಿ, ಕವಿವರ್ಯರಾಗಿ, ಅನು 
ಭಾವಿಗಳುಗಿ ನಾಡಿನ ಜನತೆಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಉತ್ತಮ 
ಕೃತಿಗಳಿಂದ ಕನ್ನಡ ಸಾಹಿತ್ಯಭಂಡಾರವನ್ನು ಅಲಂಕರಿಸಿದ್ದಾರೆ. ಇನ್ನಾರಿಂದಲೂ 
ಸಾಧ್ಯವಲ್ಲದ ಶ್ರೀಕೃಷ್ಣನನ್ನು ಸಾಕ್ಸಾತ್ಸಾರಮಾಡಿಕೊಂಡು ಮಹಾಮಹಿಮರೆನಿಸಿ 
ಕೊಂಡಿದ್ದಾರೆ. ಅಂತಹ ಮಹನೀಯರು ಹುಟ್ಟಿದ ದೇಶದಲ್ಲಿ ನಾವೂ ಹುಟ್ಟಿರುವೆ 
ವೆಂಬುದು ನಮಗೆ ಹೆಮ್ಮೆಯ ಮಾತಾಗಿದೆ. 

ಕನಕದಾಸರ ೪೦೦ ವರ್ಷಗಳ ಪುಣ್ಯಾರಾಧನೆಯನ್ನು ಆಚರಿಸುವ ಕಾಲದಲ್ಲಿ 
ನಾವು ಬದುಕಿದ್ದೇವೆ ಎಂಬುದು ಭಾಗ್ಯದ ವಿಷಯವೇ ಸರಿ. ಅವರ ಅನುಭವಾ 
ಮೃತನನ್ನು ಕೇಳುವ ಭಾಗ್ಯ ಪಡೆದ ಕನ್ನಡಿಗರು ಧನ್ಯರೇ ಸರಿ. 


ಕನಕದಾಸರ ಜಾಣನುಡಿಗಳು 


ಡಾ| ಕೆ. ಎಂ. ಕೃಷ್ಣರಾವ್‌, ಎಂ.ಎ. ಪಿಎಚ್‌.ಡಿ, ಬೆಂಗಳೂರು 


ಜಾಣನುಡಿ (ಜಾಣ್ಣುಡಿ) ಎಂದರೆ ಬುದ್ಧಿ ವಂತಿಕೆಯ ಮಾತು--ಬುದ್ಧಿ 
ನಂತರು, ಜಾಣರು ಆಡಿದ ಮಾತು. ಬುದ್ದಿವಂತರು-ಜಾಣರು-ವಿದ್ವಾಂಸರು- 
ಕನಿಗಳು ಆಡುವ ಮಾತಿಗೂ ಜನಸಾಮಾನ್ಯರು-ದಡ್ಡರು-ಮೂರ್ಬರು ಆಡುವ 
ಮಾತಿಗೂ ಅಂತರವುಂಟು. ಆಡುವ ಮಾತು ಗಂಭೀರವಾಗಿದ್ದು, ತಾವು ಹೇಳ 
ಬಯಸುವ ಅಭಿಪ್ರಾಯ ನೇರವಾಗಿ ಕೇಳುವವರ ಹೃದಯಕ್ಕೆ ಹೊಗುವಂತೆ 
ಇರುವುದು ಬುದ್ದಿವಂತಿಕೆಯ-ಜಾಣ್ಮೆಯ ಲಕ್ಷಣ, ಅಂತಹ ಮಾತು ಕೇಳಿ 
ದವರ ಮನವನ್ನು ಸೂರೆಗೊಳ್ಳುವುದು; ಅವರಿಗೆ ಆನಂದವನ್ನುಂಟು 
ಮಾಡುವುದು. | 


ರಸಿಕನಾಡಿದ ಮಾತು ಶಶಿಯುಂದಿಸಿಬಂದಂತೆ! 
ರಸಿಕನಲ್ಲದನ ಸಿಸುಮಾತು--ಪಿಸುಮಾತು ಕನಿಯೊಳು 
ಕೂರಸಿಯ ತಿವಿದಂತೆ ಸರ್ವಜ್ಞ! 


ಜಾಣರ ಮಾತು ಕೇಳಿದ ಕೂಡಲೇ ಅರ್ಥಮಾಡಿಕೊಂಡಾಕ್ಸಣ ಅದರ ಪ್ರಯೋಜನ 
ಮುಗಿದುಹೋಗುವುದಲ್ಲ, ಕೇಳಿದವರ ಮನಸ್ಸಿನ ಮೇಲೆ ವಿಶೇಷವಾದ ಪ್ರಭಾವ 
ವನ್ನು ಬೀರಿ, ಆ ಮಾತನ್ನು ಅವರು ಪದೇ ಪದೇ ಸ್ಮರಿಸಿ ಮೆಲುಕು ಹಾಕುವಂತೆ 
ಮಾಡುತ್ತದೆ ; ತಮ್ಮದನ್ನಾಗಿಯೇ ಮಾಡಿಕೊಂಡು ಅವರೂ ಮುಂದಿ ತಮ್ಮ 
ಮಾತಿನಲ್ಲಿ ಬಳಸುವಂತಾಗುತ್ತದೆ. ಕಾಲಕ್ರಮದಲ್ಲಿ ಹಲವರ ನಾಲಿಗೆಯ 
ಮೇಲೆ ನಲಿದಾಡಿದ ಅಂತಹ ಜಾಣನುಡಿ-ನಾಡನುಡಿ-ನಾಣ್ನುಡಿ-ಗಾಡೆ ಎನ್ಸ್ಟಿಸಿ 
ಕೊಳ್ಳುವುದು. | 
" ಗಾದೆಗಳು ವೇದಕ್ಕೆ ಸಮಾನ?' ಎಂಬುವುದುಂಟು. ಸಾಹಿತ್ಯ-ಸಂಸ್ಕೃತಿ 
ಭರಿತವಾದ ಪ್ರತಿಯೊಂದು ನಾಗರಿಕ ಭಾಷೆಯಲ್ಲೂ ಇಂತಹ ಗಾದೆಗಳು-ಜಾಣ 
ನುಡಿಗಳು ಹೇರಳವಾಗಿ ದೊರೆಯುತ್ತವೆ. ಇವುಗಳನ್ನು ಸುಭಾಷಿತ” ಎಂದೂ 
ಕರೆಯಬಹುದು. ಸ | 
ಜಾಣನುಡಿಗಳಲ್ಲಿ ಮುಖ್ಯವಾಗಿ ನಾವು ನೋಡುವುದು-ನೋಡಬೇಕಾದುದು 
ಲೋಕಾನುಭವ. ಜನಾಂಗದ ಜ್ಞಾನಭಂಡಾರದ ನಾಣ್ಯಗಳಾಗಿ ಇವು ಚಿರಂಜೀವಿ 
ಯಾಗಿ ಮೆರೆಯುತ್ತವೆ. ಇವು ಅನೇಕವೇಳೆ ಸಮಾಜದ ಚಿತ್ರವನ್ನು ನಮ್ಮೆದುರಿಗೆ 
ತಂದು ನಿಲ್ಲಿಸುತ್ತವೆ ; ನೀತಿಯನ್ನು ಬೋಧಿಸುತ್ತವೆ; ಹಾಸ್ಯದ ಚಟಾಕಿಯನ್ನು 


ಷ್ಠ 
ಹಾರಿಸುತ್ತವೆ; ಬೇಕು-ಬೇಡಗಳನ್ನು ಸೂಚಿಸುತ್ತವೆ. ಪ್ರತಿಭಾಶಾಲಿಯಾದವನು 


ಕನಕದಾಸರ ಜಾಣನುಡಿಗಳು ೧೨೧ 


ಮಾರ್ಮಿಕವಾಗಿ ಜಾಣ್ಮೆಯಿಂದ ಆಡಿದ ಮಾತು ಅನುಭನಸಂಪತ್ತಿನಿಂದ 
ತುಂಬಿರುತ್ತದೆ. 

ಜಾಣನುಡಿ-ಗಾದೆ ಎಂಬುದು ಕಲ್ಲುಸಕ್ಸರೆಯ ತುಂಡಿನಂತೆ ; ಸೆಪ್ಸ ರಮೆಂಟ 
ನಂತೆ! ಬಾಯಿಯಲ್ಲಿಟ್ಟು ಕೊಂಡು ಚಪ್ಪರಿಸಿ ಅದರ ರುಚಿ-ರಸಗಳನ್ನು ಬೀರುವಂತೆ 
ಜಾಣೆ ಓಯಿಂದಾಡಿದ ತ ಅರ್ಥವನ್ನು ಆಲೋಚಿಸಿ ಅನುಭವ ಬೇಕು. 
ತಕ್ಷಣವೇ ಅರ್ಥಮಾಡಿಕೊಂಡು ಮರೆತುಬಿಡುವಂತಹುದಲ್ಲ ಅದು. ಉದಾತ್ತ 
ಭಾವನೆ, ನೀತಿಜೋಥೆ, ವಿಡಂಬನೆ, ಎಚ್ಚರಿಕೆ ಮೊದಲಾದುವು ಅವುಗಳಲ್ಲಿ ಅಡಗಿ 
ಕುಳಿತಿರುತ್ತವೆ. ಆಲೋಡನೆಯಿಂದ ಅವು ಹೊರಬರುತ್ತವೆ; ಜನತೆಗೆ ದಾರಿ 
ದೀಪವಾಗುತ್ತವೆ. 

ಜಾಣನುಡಿಗಳ ಸ ಪ್ರ ಯೋಗದಿಂದ ಕಟು 3 ೈಲಿಗೆ ಒಂದು ಶಕ್ತಿ-ಬೆಡಗು 
ಬರುತ್ತದೆ; ಶ್ಕಿಲಿಯೂ” ಕುದುರುತ್ತದೆ. ಪ ಶಾಸ್ತ್ರದಲ್ಲಿ ಇದಕ್ಕೆ 
ಅರ್ಥಾಂತರನ್ಯಾಸ ಎಂದು ಸಾಮಾನ್ಯವಾಗಿ ಹೆಸರು. 

ಒಂದು ಭಾಷೆಯಲ್ಲಿರುವ ಸಾನಿರಾರು ಜಾಣನುಡಿಗಳನ್ನು ಒಟ್ಟ ಗೇ ಸೇರಿಸಿ 
ಪರಿಶೀಲಿಸಿದರೆ, ಆ ಭಾಷೆಯ, ಅದನ್ನಾಡುವ ಟಟ ಸಂಸ್ಕೃತಿಗೆ 
ದರ್ಪಣವಾಗುತ್ತದೆ. ಕನ್ನಡ ನುಡಿಭಂಡಾರದಲ್ಲಿ ಗಾದೆಗಳ-ಜಾಣನುಡಿಗಳ 
ನಾಣ್ಯ ಗಳು ಹೇರಳವಾಗಿವೆ... ಅದು ಕನ್ನಡಿಗರ ಸಾಹಿತ್ಯ-ಸಂಸ್ಕೃತಿಗಳ 
ಚನ. ಲಕ್ಷಣ. 

ಸಮಕಾಲೀನರ ಸಂಭಾಷಣೆಯಲ್ಲಿ ಪರಂಪರೆಯಾಗಿ ಬಂದ ಗಾದೆಗಳು- 
ಜಾಣನುಡಿಗಳು ಕೇಳಸಿಗುತ್ತವೆ. ಅಲ್ಲದೆ ಹೊಸಹೊಸದಾಗಿಯೂ ಅಲ್ಲೇ ಅವು 
ಸೃಷ್ಟಿಯಾಗುವುದುಂಟು ; ಜಾಣ ಕವಿಗಳ ಕೃತಿಗಳಲ್ಲಿಯೂ ಇವು ಸೇರಿಕೊಂಡಿರು 
ತ್ತವೆ. ಆಯಾ ಕವಿಗಳ ಶಕ್ಕಿಗನುಗುಣವಾಗಿ ಹೊಸ ಹೊಸ ಜಾಣನುಡಿಯ 
ನಾಣ್ಯಗಳು ಕವಿಗಳ ಕೃತಿ ಟಂಕಶಾಲೆಗಳಲ್ಲಿ ಮುದ್ರಿತವಾಗಿ ಹೊರಬೀಳುತ್ತವೆ! 
ಅನೇಕ ಪ್ರತಿಭಾನ್ವಿತ ಕವಿಗಳ ಕಾವ್ಯಗಳು ಹೀಗೆ ಜಾಣನುಡಿಗಳ ಟಂಕಸಾಲೆ 
ಗಳಾಗಿವೆ; ಭಂಡಾರಗಳಾಗಿವೆ. 

ಪ್ರಕೃ ತ ಲೇಖನದಲ್ಲಿ ಕನ್ನಡ ವಾಜ್ಮ! ಯದಲ್ಲಿ ಪ್ರಸಿದ್ದ ಕನಿ, ಭಕ್ತ, ಹರಿ 

ಸಕು ಹೆಸರಾಂತ a AE ರ ಜಾಣನುಡಿಭಂಡಾರವನ್ನು 
ಎ ಪ್ರಯತ್ನ ಮಾಡಲಾಗಿದೆ. 

ಕನಕದಾಸರ ಶಬ್ದಸಂಪತ್ತು ಅಪಾರವಾಗಿದ್ದು, ಅವರಲ್ಲಿ ಕತೆಗಾರಿಕೆಯ 
ಕಲೆ ಯಥೇಷ ವಾಗಿದೆ. ಅವರ ಶೈಲಿ ಲಲಿತವಾಗಿ ಹರಿಯುತ್ತದೆ. 

ಇದಕ್ಕೆ ನಳಚರಿತ್ರೆ ಒಳ್ಳೆಯ ಉದಾಹರಣೆ. ಕನಕದಾಸರ ನುಡಿ ಬತ್ತಳಿಕೆ 
ಯಿಂದ ಶಬ್ದ ಶಿಲೀಮುಖಗಳು ಪುಂಖಾನುಪುಂಖವಾಗಿ ಹೊರಬಂದು ತಮ್ಮ 
ಗುರಿಯನ್ನು ಮುಟ್ಟುತ್ತವೆ. ಅನರ (ಶಬ್ದ) ಪ್ರಯೋಗ ಅಸು. ಅನೋಘ ; 


೧೨೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಶಬ್ದ ಜೋಡಣೆಯೂ ಅಷ್ಟೇ ಸುಂದರ. ಭಕ್ತಿಯ ರಸದಲ್ಲಿ ಅವು ಮಿಂದು 
ಸ್ವಚ್ಛವಾಗಿ ಹೊರಬರುವುದರಿಂದ ಅವುಗಳಿಗೆ ಒಂದು ವಿಶೇಷ ಸೊಂಪು ಬರುತ್ತದೆ. 
ಅರ್ಥಭಾವಗಳಿಗೆ ಅನುಗುಣವಾದ ಶಬ್ದ ಜೋಡಣೆಯಲ್ಲಿ ಕನಕದಾಸರ ನೈಪುಣ್ಯ- 
ಕನ್ನಡಿಗತನ ತುಂಬಾ ಮೆಚ್ಚಿಕೊಳ್ಳು ವಂತಹವು. ಗಾದೆಗಳನ್ನು-ಜಾಣನುಡಿಗಳನ್ನು 
ಆಯಾ ಸಂದರ್ಭಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ದಾಸರು ಪೋಣಿಸಿರುವುದೂ 
ಕಂಡುಬರುತ್ತದೆ. 

ಕನಕದಾಸರು ತಮ್ಮ ಮೋಹನತರಂಗಿಣಿಯನ್ನು ತಮ್ಮ ಪ್ರೇಯಸಿಗೆ 
““ ಮದ್ವಲ್ಲಭೆ'' ಗೆ ಹೇಳಿರುವುದಾಗಿ ಬರೆದಿದ್ದಾರೆ. 

ತ ಕೃತಿವೇಳ್ದ ಕನಕದಾಸೋತ್ತಮ, ಕೇಳ್ದವಳತಿ ಸುಜ್ಞಾನಿ ವಧೂಟ''! 
ಧರ್ಮಪತ್ನಿಯ ಬಿನ್ನಹದಂತೆ ಕನಕದಾಸರು ಆಕೆಗೆ ಮೋಹನತರಂಗಿಣಿ ಕಾವ್ಯ 
ವನ್ನು ಸುರಸವಾಗಿ ಸರಸವಾಗಿ ರಚಿಸಿ ಹೇಳಿದರು. ಈ ಕಾವ್ಯದ ಪ್ರತಿ ಸಂಧಿ 
ಯಲ್ಲೂ ಆವರೆಗೆ ತಾನು ಆನಂದದಿಂದ ಕೇಳಿದ ಕಾವ್ಯ ಕಥೆಯ ಸ್ವಾರಸ್ಯವನ್ನು 
ಸಾರವನ್ನು ಹೇಳಿ, ಮುಂದುವರಿಸುವಂತೆ ಕವಿಗೆ ಸೂಚಿಸುತ್ತಾಳೆ. ಅಲ್ಲದೆ 
ಕಾವ್ಯ ಎಂತಹುದು ಎಂಬ ವಿಚಾರವಾಗಿ ಆ ದಂಪತಿಗಳಲ್ಲಿ ಸಂಭಾಷಣೆ ಹೀಗೆ 
ನಡೆಯುತ್ತದೆ. 


ಗುಟ್ಟು ಡರದೆ ಕಾದ ಚಿಲಿಪಾಲು ಮಕ್ಸಿಕೋ 
ಚೈಸ್ಟ ನಿಲ್ಲದ ಜೇನುತುಪ್ಪ 

ಕಟ್ಟು ಬೀಳದ ಸಕ್ಕರೆಯಿಂದೆ ಸವಿವಾತ 
ನೆಟ್ಟಗೆ ಪೇಳ್ವುದೆನ್ನೊಡನೆ 

ವಾಣಿಯ ಧಧವನೆಂಬ ವ್ಯವಹಾರಿ ಪಟ್ಟಿಯ 
ಗೋಣಿಯೊಳು ೦ಬಿದ ರತ್ನ 

ಓಣಿಯೊಳ್ಳೆ ಲ್ಲಿದಂತಿದೆ ನಿನ್ನ ಕೃತಿಯೆಂಬ 
ಮಾಣಿಕ ಮನ್ಮನೋನಾಥ 


ಎಂದು ಪತ್ತಿ ಹೇಳಿದರೆ 


ತಾಟಂಕ ಸೂಡಿದ ತನ *ಿವಿಗೊಳನ 
ಕೋಡಿ ಬೀಳ್ವಂತೆ ತುಂಬಿಸುನೆನು 
ಕಡುರುಚಿಮಾಡಿ ಮೋಹನತರಂಗಿಣಿಯ 
ನಾಡೊಳಗುಳ್ಳ ಜಾಣರು ಜಾಣೆಯರೊಡ 
ನಾಡುವ ಸನಿವಾತುಗಳ 

ಪಾಡುಗಬ್ಬವ ಪ 

ರುಠನಿಸಿದ ಬಗೆಯ ನೀ 

ನೋಡು ಮಾನಿನಿ ಮುಂದೆ ಮುಂದೆ 


ಎಂದು ಕವಿಪತಿ ಕನಕದಾಸರು ಹೇಳುತ್ತಾರೆ! 


ಕನಕದಾಸರ ಜಾಣನುಡಿಗಳು ೧೨೩ 


ಕಾವ್ಯ ಹೇಳುವ ಕವಿಯ ಈ ರಸಿಕ ಕ್ರಮ ನಮ್ಮಲ್ಲಿ ಅಲ್ಲಲ್ಲಿ ಕೆಲವರು 
ಅನುಸರಿಸಿದ್ದರೂ, ಅಪೂರ್ವವೇ. ಮುದ್ದಣ ಕನಿ ಈ ಬಗೆಯಲ್ಲಿ ಪ್ರಸಿದ್ಧನಾಗಿ 
ವ್ಹಾನೆ. ಕಸರತ್ತಿನೋಜ ಕನ್ನಡ ಪಂಡಿತ ಕನಿ ಮುದ್ದಣನಿಗೆ ಮೇಲ್ಪಂಕ್ತಿ 
ವೈರಾಗ್ಯ ಶಿಖಾಮಣಿಯೂ ಹರಿದಾಸ ಪುಂಗವರೂ ಅದ ಕಷಕದಾಸರು ಎಂದರೆ 
ಅಚ್ಚರಿಯಾಗಬಹುದು. 


ಕಲಕಂಠ ನಿನ್ನಯ ಸವಿವಾತು* * **ಹ 
ರಲೋಕ ನಂಟರು ಕೇಳುವಂತುಸಿರು* *** 


ಜಾಣರ ಜ್ಞಾನ ಲೋಚನಕೆ 
ಕಾಣಬರ್ಸಂತೆ ಕನ್ನಡ ವಾಕ್ಯದೆ ನೆರೆ 
ಜಾಣ ಸತೃೃತಿಯ ವಿಸ್ತರಿಸು 


ಎನ್ನುತ್ತಾಳೆ ಕನಿಸತಿ. ಅದಕ್ಕೆ ಉತ್ತರವಾಗಿ ಕನಿ ಕನಕದಾಸರು 


ಕಡುಜಾಣವೆಣ್ಮುಗಳಧಿದೇವಿ-ಕೆಳದಿ ಕೇಳು 
ಗಿಣ್ಣುಗೊಳ್ಳದ ಬೆಳ್ಳಬ್ಬಿನ ರಸದಂತೆ 
ಬಣ್ಣಿಸುವೆನು ಕಥಾಮೃತವ- °° 
ಎಂದು ಪ್ರತಿಜ್ಞೆ ಮಾಡುತ್ತಾರೆ. 
ಇಂತಹ ಪ್ರತಿಜ್ಞೆಯಿಂದ ಹೊರಟ ಮೋಹನತರಂಗಿಣಿ ಸತಿಪತಿಗಳ ಸರಸ 
ಸಲಾ ಸದಿಂದ ಮುಂದುವರಿಯುತ್ತಾ ಒಳ್ಳೆಯ ಶೃಂಗಾರಕಾವ್ಯವೆಂಬಂತೆ ರಚಿತ 
ವಾಗಿದ್ದರೂ, ಮೋಹನತರಂಗಿಣಿಯಲ್ಲಿ ನೀರರಸ ಭಕ್ತಿರಸಗಳಿಗೇನೂ ಕೊರತೆ 
ಯಿಲ್ಲ. ಅಲ್ಲಿಯ ಮುಖ್ಯ ರಸಗಳೇ ಅವು. ಹರಿದಾಸ ಸರಂಪರೆಗೆ-ಲಕ್ಷ ಣಕ್ಕೆ 
ಅನುಗುಣವಾದ ಹರಿಭಕ್ತಿರಸ ಯಥೇಷ್ಟವಾಗಿ ಇಲ್ಲಿ ದೊರೆಯುತ್ತದೆ. 
ವಿಜಯನಗರದ ಐಶ್ವರ್ಯ-ವೈಭವಗಳನ್ನು ಇತಿಹಾಸಕಾರರು ಬಾಯಿ 
ತುಂಬ ಬಣ್ಣಿಸಿದ್ದಾರೆ. ವಿಜಯನಗರದ ವೈಭವಕಾಲದಲ್ಲೇ, ಕೆಲಕಾಲ 
ರಾಜಧಾನಿ ವಿಜಯನಗರದಲ್ಲೇ ಇದ್ದ ಕನಕದಾಸರು ಮೋಹನತರಂಗಿಣಿಯಲ್ಲಿ 
ಕೃಷ್ಣದೇವರಾಯನನ್ನೂ-ರಾಜಧಾನಿಯ ವೈಭವವನ್ನೂ ದ್ವಾರಾನತಿಯ ನೆವದಲ್ಲಿ 
ವರ್ಣಿಸಿದ್ದಾರೆ. 


ಹಡಗಿನ ವ್ಯವಹಾರದಿ 
ಹಣನ ಭಾರಸಂಖೈೆ ಯಲಿ ತೂಗುನರು 
ಬೇಡಿದರೆ ಕುಬೇರಂಗೆ ಕಡವ ಕುಡುನರು 


ಎಂಬ ಈ ಮಾತು ವಿಜಯನಗರವನ್ನೇ ಕುರಿತು ಆಡಿದ ಮೆಚ್ಚಿಕೆಯ ಮಾತು 
ಎಂಬುದರಲ್ಲಿ ಸಂದೇಹವಿಲ್ಲ. ಕುಬೇರನಿಗೂ ಬೇಕಾದರೆ-ಕೇಳಿದರೆ (ಬೇಡಿದರೆ) 


೧ ೨೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಸಾಲ ಕೊಡುವಷ್ಟು ಸಂಪತ್ತು ವಿಜಯನಗರದಲ್ಲಿತ್ತು, ಎಂಬುದು ಕೇವಲ 
ಉತ್ಪ್ರೇಕ್ಸೆಯಾಗದೆ ಸತ್ಯವಾದ ಜಾಣನುಡಿಯೂ ಆಗಿದೆ. 

ಮೋಹನತರಂಗಿಚಿಯನ್ನು "ಮದನಾಗಮದ ಶ್ರೀಕಾರದಂತಿರ್ಪ ಸದತಿಗೆ?' 
'ಚಿತ್ರಿಸಿದರಂತೆ! "" ಕೇಳ್ತರಿಗದು ತನಿಬೆಲ್ಲದಚ್ಚಂತೆ!” 

ಹೀಗೆ ಮೋಹನತರಂಗಿಣಿ ಭಕ್ತಕವಿಯಿಂದ ರಚಿತವಾಗಿದ್ದರೂ, ಶೃಂಗಾರ 
ವರ್ಣನೆಯ ಜಾಣ್ಮೆಯಿಂದೊಡಗೂಡಿದೆ. ಹರಿಭಕ್ತಿಸಾರ ಮತ್ತು ಅವರ ಅನೇಕ 
"" ದೇವರನಾಮ?'ಗಳಲ್ಲಿ ಕನಕದಾಸರ ಜ್ಞಾನ ಭಕ್ತಿ ವೈರಾಗ್ಯಗಳನ್ನೂ , ಅವರ 
ಸಮಾಜದರ್ಶನವನ್ನೂ, ಹಾಸ್ಯ ವಿಡಂಬನೆಗಳನ್ನೂ, ಸಮಾಜ ಸುಧಾರಕ 
ಲಕ್ಷಣಗಳನ್ನೂ ಚೆನ್ನಾಗಿ ಕಾಣಬಹುದು. | 

ಕನಕದಾಸರ ಹರಿಭಕ್ತಿಸಾರವಂತೂ ಅವರ ಪರಿಪಕ್ವ ಹೃದಯದ್ಯೋತಕ 
ವಾಗಿದೆ. " ರಕ್ಷಿಸು ನಮ್ಮನನವರತ'' ಎಂದು ಪ್ರತಿ ಪದ್ಯದ ಕೊನೆಯಲ್ಲೂ 
ಬರುವ ಈ ನೂರೆಂಟು ಷಟ್ಟದಿಗಳ ರೋಂಕಾರ ಕನ್ನಡಿಗರ ಕಿವಿಯಲ್ಲಿ ಚಿರಕಾಲ 
ಉಳಿಯುವಂತಹುದು. ಆ ನಾದಮಾಧುರ್ಯವನ್ನು ಸವಿಯುವ ಭಾಗ್ಯವನ್ನು 
ಕನಕದಾಸರು ತಮ್ಮ ತಾಯ್ದುಡಿಯ ಬಳಗದವರಿಗೆ ಒದಗಿಸಿ ಮಹೋಪಕಾರ 
ಮಾಡಿದ್ದಾರೆ. 

ಎಂಜಲನ್ನು ಕುರಿತ ಅವರ ವ್ಯಾಖ್ಯಾನ ತುಂಬ ಸ್ವಾರಸ್ಯವಾಗಿದೆ. 


ಎಂಜಲೆಂಜಲು ಎಂಬರಾ ನುಡಿ 

ಎಂಜಲಲ್ಲವೆ ವಾರಿಜಲಚರ 

ದೆಂಜಲಲ್ಲವೆ ಹಾಲು ಕರುನಿನ ಎಂಜಲೆನ್ಸಿ ಸದೆ? 
ಎಂಜಲೆಲ್ಲಿಯದೆಲ್ಲಿಯುಂ ಪರ 

ರೆಂಜಲಲ್ಲದೆ ಬೇರೆ ಭಾವಿಸ 

ಲೆಂಜಲುಂಟೇ ದೇವ ರಕ್ಷಿಸು ನಮ್ಮನನವರತ 


ಮಾನವನಿಗೆ ಪೂರ್ಣಾಯಸ್ಸು ಎಂದರೆ ನೂರು ವರ್ಷ ಎಂದು ಹೇಳುವ 
ವಾಡಿಕೆಯುಂಟು. ಪೂರ್ಣವಾಗಿ ನೂರು ವರ್ಷ ಬದುಕುವವರೂ ಅಪೂರ್ವವೇ 
ತಾನೆ? ಆ ನೂರು ವರ್ಷದಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ದೊರೆಯುವುದು ಎಸ್ಟು 
ಕಾಲ ಎಂಬುದನ್ನು ಕನಕದಾಸರು ಲೆಕ್ಕಮಾಡಿ ಹೇಳುತ್ತಾರೆ. 


ವರುಷ ನೂರಾಯುಷ್ಯವದರೊಳ 

ಗಿರುಳು ಕಳೆದೈನತ್ತನೈನ 

ತ್ತರಲಿ ವಾರ್ಧಿಕ ಬಾಲ್ಯ ಕೌಮಾರದಲಿ ಮೂನತ್ತು 
ಇರದೆ ಸಂದುದು ಬಳಿಕ ಇಷ್ಟ 
ತೊರುಷವದರೊಳಗಾದುಡುದಂತಃ 

ಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮುನನವರತ 


ಕನಕದಾಸರ ಜಾಣನುಡಿಗಳು ೧೨೫ 


ದೇಹ ನಶ್ಚರ ಅಶಾಶ್ಚತ. ಅದರಲ್ಲಿ ಪರಮಾತ್ಮನ ಸ ಸಾನ್ನಿಧ್ಯ ಧ.ವಿರುವವರೆಗೆ 
ಮಾತ್ರ ಅದು ದೇಹ. ಇಲ್ಲದಿದ್ದರೆ ಅದು ಹೆಣ ಎನ್ನಿಸಿಕೊಳ್ಳು ಬು ಎಂಬು 
ದನ್ನು, ಮಾನವದೇಹದ ರಚನೆಯನ್ನು, ಕನಕದಾಸರು ತಮ್ಮ ಹರಿಭಕ್ತಿಸಾರದ 
ಒಂದು ಷಟ್ಟದಿಯಲ್ಲಿ ಸೊಗಸಾಗಿ ಬಣ್ಣಿಸಿದ್ದಾರೆ. 


ಎಂಟು ಗೇಣಿನ ದೇಹ ರೋಮಗ 

ಳೆ೦ಂಟು ಕೋಟಿಯಂ ಕೀಲ್ಲ ಳರವ 

ತ್ಕೆಂಟು ಮಾಂಸಗಳಿಂದ ಮಾಡಿದ ಮನೆಯ ಸ ನನನು 
ಸೆಂಟಿ ನೀನಿರ್ದಗಲಿದೊಡೆ ಒಣ 

ಹೆಂಟಿಯಲಿ ಮುಚ್ಚು ನರು ದೇಹದ 

ಬ ಸಪ್ರರುಸ್ಸರ್ಥ ರಕ್ಷಿಸು ನಮ್ಮ ನನವರತ 


ದೇಹ ಶವವಾಗದಂತೆ ಅಲ್ಲಿದ್ದು ರಕ್ಷಿಸುವ ಪರಮಾತ್ಮನಿಗೂ ಜೀವಾತ್ಮನಿಗೂ 
ಇರುವ ವ್ಯತ್ಯಾಸ ಅಗಾಧವಾದುದು. 


ದೀನ ನಾನು ಸಮಸ್ಮಲೋಕಕೆ | 

ದಾನಿ ನೀನು ವಿಚಾರಿಸಲು ಮತಿ 

ಹೀನ ನಾನು ನ-ಹಾಮಹಿಮ ಕೈವಲ್ಯಪತಿ ನೀನು 
ಏನ ಬಲ್ಲೆನು ನಾನು ನೆರೆ ಸು 

ಜ್ಞಾನ ಮೂರುತಿ ನೀನು ನಿನ್ನ ಸ 
ಮಾನರುಂಟೀ ದೇನ ರಕ್ಷಿಸು "ನಮ್ಮ ನನನರತ 


ಈ ತರತಮ ಭಾವವನ್ನು ಇನ್ನೂ ವಿಸ್ತರಿಸಿ ಕನಕದಾಸರು ಭಕ್ತಿರಸ 
ಸಂತಾ ಯುಕ್ತಿಯುಕ್ತವಾದ ಒಂದು ಸೊಗಸಾದ ದೇವರನಾಮವನ್ನು 


p= 


ಏನೆಂದು ಕೊಂಡಾಡಿ ತುತಿಸಲೋ ದೇವ 
ನಾನೇನು ಬಲ್ಲೆನೊ ನಿಮ್ಮುಯ ಮಹಿಮೆ ಘನನ 


ಹರಿಮುಕಂಂದನು ನೀನು! ನರಜನ್ಮಹುಳ ನಾನು 
ಪರಮಾತ್ಮನು ನೀನು! ಪಾನುರನು ನಾನು 
ಗರುಡಗಮನನು ನೀನು। ಮರುಳು ಪಾಪಿಯು ನಾನು 
ಪರಂಜ್ಯೋತಿಯು ನೀನು | ತಿರುಕನೋ ನಾನು 


ವಾರಿಧಿಶಯನನಾದ ಕಾರುಣ್ಯ ಮೂರುತಿ ನೀನು 
ಘೋರದಿಂದಿಹ ಕಾನುಕ್ರೋಧಿ ನಾನು 

ಈರೇಳು ಭುನನದೊಳು ಇರುವ ಮೂರುತಿ ನೀನು 
ದೂರಿ ನಿಮ್ಮನು ಬೈನ ದುಷ್ಟ ನಾನು 


೧೨೬ ಕನಕದಾಸ ಪ್ರಶಸ್ತಿ ಗೃಂಥ 


ಖ 


ಅಣುರೇಣು ತೃಣಗಳಲಿ ಪರಿಪೂರ್ಣನು ನೀನು 
ಕ್ಪಣಕ್ಸಣಕೆ ಅವಗುಣ ಕುಕರ್ಮಿ ನಾನು 
ವಾಣಿಯರಸನ ಪೆತ್ತ ವೈಕುಂಠಪತಿ ನೀನು 
ತನುನಿತ್ಯವಲ್ಲದ ಗೊಂಬೆ ನಾನು 


ಕಂಬದಿಂದಲಿ ಬಂದ ಆನಂದ ಮೂರುತಿ ನೀನಂ 
ನಂಬಿಕಿಲ್ಲದ ಪ್ರಪಂಚಿಗನು ನಾನು 

ಅಂಬರೀಷಗೆ ಬಿಜ ಅಕ್ರೂರಸಖ ನೀನು 
ಡಂಭ ಕರಿಯು ನಾನು ಜಾರು ನೀನು 


ತಿರುಪತಿಯ ವಾಸ ಶಿ ಿ ವೆಂಕಟೇಶನು ನೀನು 
ಸ್ಮರಿಸಿ ನಿನ್ನಯ ರ ಬದುಕುವವ ನಾನು 
ಬಿರುದುಳ್ಳವನು ನೀನು ಮೊರೆಹೊಕ್ಕ ನನು ನಾನು 
ಸಿರಿಕಾಗಿನೆಲೆಯಾದಿಕೇಶವನು ನೀನು 


ಕನಕದಾಸರು ಬಹು ಚಮತ್ಕಾರವಾಗಿ ಮಾತನಾಡುತ್ತಿದ್ದರು ಎಂದು 
ಪ್ರತೀತಿ. ಆ ಚನುತ್ವಾರದೊಂದಿಗೆ ಅವರ ಮಾತುಗಳು ತುಂಬ ಅರ್ಥಗರ್ಭಿತ 
ವಾಗಿರುತ್ತಿದ್ದು ವು. 

ಒಮ್ಮೆ ಮೋಕ್ಷಕ್ಕೆ ಹೋಗುವವರು ಯಾರು ಎಂಬ ಪ್ರಶ್ನೆ ಸಭೆಯೊಂದರಲ್ಲಿ 
ಬಂದಾಗ ಹಲವರು ಹಲವು ರೀತಿಯಲ್ಲಿ ವ್ಯಾಖ್ಯಾ ನಮಾ ಡಾ. ಕನಕದಾಸರು 
ತುಂಬ ಜಾಣ್ಮೆಯ ಮಾತನ್ನಾಡಿದರು. 


ಳ೪೫ನಾನು ಹೋದರೆ ಹೋದೇನು? 


ಹೊರನೋಟಕ್ಕೆ ತಮ ನ್ನೇ ಕುರಿತು ಅವರು ಹೇಳಿದರು ಎಂದು ಇದರಿಂದ 
ತೋರುವುದಾದರೂ, ಇದರ ಒಳ ಅರ್ಥ ತುಂಬ ಆಳ-ಮಾರ್ಮಿಕ, ಆದರೆ ಶಾಸ್ತ್ರ 
ಸಮ್ಮತ. ನಾನು? ಎಂಬ ಅಹಂಕಾರ ಭಾವನೆ ಯಾರಕ್ಲಿರುವುದಿಲ್ಲವೋ, 
ಯಾರಿಂದ ದೂರ ಹೋಗಿರುತ್ತದೋ ಅವರು ಮೋಕ್ಷಕ್ಕೆ ಹೋಗಲು ಅರ್ಹರು 
ಎಂಬ ಅರ್ಥ ಅದರಿಂದ ಹೊರಡುತ್ತದೆ. ಭವಬಂಧನಕ್ಕೆ ಮುಖ್ಯಕಾರಣ 
ಅಹಂಕಾರ-ಮಮಕಾರಗಳು ತಾನೆ? ಅವುಗಳನ್ನು ಪೂರ್ಣವಾಗಿ ಬಿಟ್ಟರೆ 
ಸಾತಿ ಕರಾಗುತ್ತಾರೆ. ಮೋಕ ಕ್ಪಕ್ಟೂ ಅರ್ಹರಾಗುತ್ತಾರೆ. 

ಕನಕದಾಸರು ಒಮ್ಮೆ ತಿರುಪತಿಯ ಬೆಟ್ಟ ವನ್ನು ಗೋವಿಂದ ನಾಮಸ್ಮ ರಣೆ 
ಯೊಂದಿಗೆ ಭಕ್ತಿಭರಿತರಾಗಿ ಸುತಿ ತ್ರಿದ್ದಾಗ, ಅವರನ್ನು ಎದುರುಗೊಳ್ಳ ಲು ಇತ 
ದೇವಸ್ಥಾನದ ಅಧಿಕಾರಿಯೊಬ್ಬ ನ ಪರಿಚಯವಿಲ್ಲದ ಕಾರಣ ಗ 
ಬಂದು, ಆಕಸ್ಮಿಕವಾಗಿ ಅವರನ್ನೇ ಜೇಳಿದಕಂತೆ-ಎಕನಕಣಾ ರನ್ನು ಕಂಡೆಯಾ 
ಎಂದು. ಆತ ಯೋಚಿಸಿದ್ದ ಕನಕದಾಸರ ಚಿತ್ರವೇ ಬೇರೆಯಾಗಿದ್ದಿ ರಬೀಕು. 


ಕನಕದಾಸರ ಜಾಣನುಡಿಗಳು ೧೨೩ 


ಆತನ ಕಾಲ್ಪನಿಕ ಕನಕದಾಸರ ಮುಂದೆ ನಿಜವಾದ ಕನಕದಾಸರೇ ಸುಳ್ಳಾಗಿ 
ಕಂಡರು! ಒಂದು ಕ್ಸ್ಪಣ ಆತನ ಮುಖವನ್ನು ನೋಡಿ ಕನಕದಾಸರು ಮುಗುಳು 
ನಗೆಯಿಂದ 


ಮುಂದೆ ಬರುನರ ಹಿಂದೆ; ಹಿಂದೆ ಬರುನರ ಮುಂದೆ” 


ಎಂದು ನುಡಿದವರೇ ತಂಬೂರಿಯನ್ನು ರಂಕರಿಸುತ್ತ ತಲೆತಗ್ಗಿ ಸಿಕೊಂಡು 
ವೆಂಕಟೇಶನನ್ನು ಸ್ತುತಿಸುತ್ತ ಮುಂದೆ ನಡೆದೇಬಿಟ್ಟರು. ಸರೋಕ್ಸವಾಗಿ ಕನಕ 
ದಾಸರು ತಾವೇ ಎಂದು ಸೂಚಿಸಿದರೂ, ಅದು ಆ ಅಧಿಕಾರಿಗೆ ಅರ್ಥವಾಗದೆ 
ದಾಸರಿಗೆ ಮರ್ಯಾದೆ ಮಾಡಿ ಕರೆದುಕೊಂಡು ಹೋಗುವ ಪುಣ್ಯ-ಯೋಗ 
ಲಭ್ಯವಾಗಲಿಲ್ಲ! 

"« ಯಾರೂ ಇಲ್ಲದೆಡೆ ಬಾಳೇಹಣ್ಣನ್ನು ತಿಂದು ಬನ್ನಿ?” ಎಂದು ಗುರು 
ಶ್ರೀವ್ಯಾಸರಾಜರು ಅಪ್ಪಣೆ ಮಾಡಿದಾಗ ಕನಕದಾಸರು ಪರಮಾತ್ಮನ ಪರಿವಾರ- 
ತತ್ತ್ವ್ವಾಭಿಮಾನಿ ದೇವತೆಗಳು ಇಲ್ಲದಿರುವ ಸ್ಥಳವೇ ಯಾವುದೂ ಇಲ್ಲ ಎಂಬ 
ತತ್ತ್ವಜ್ಞಾನವನ್ನು ಅನುಷ್ಕಾನಕ್ಕೆ ತಂದುಕೊಂಡು ಬಾಳೇಹಣ್ಣನ್ನು ತಿನ್ನದೆಯೇ 
ಗುರುಗಳ ಮುಂದಿಟ್ಟರು. ಇತರ ಬುದ್ಧಿ ವಂತರನೇಕರು ಅದನ್ನು ಮರೆತು 
ಎಲ್ಲೆಲ್ಲೋ ಏಕಾಂತಸ್ಥಳ ಹುಡುಕಿ ಹಣ್ಣನ್ನು ಬೇಗ ಬೇಗ ಗಬಗಬನೆ ನುಂಗಿ 
ಬಂದರು! ಕನಕದಾಸರ ತತ್ತ್ವಜ್ಞಾನದ ಅರಿವು ಮತ್ತು ಅದರ ಅನುಷ್ಕಾನ 
ಮತ್ತು ಜಾಣ್ಮೆಗಳಿಗೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೆ? 

ಕನಕದಾಸರ ಅನೇಕ ಕೃತಿಗಳ ಪಲ್ಲವಿಗಳೇ ಬಹು ಅರ್ಥಗರ್ಭಿತವೂ, 
ಮನೋಹ್ಲಾದಕರವೂ ಆದ ಜಾಣನುಡಿಗಳಾಗಿವೆ. 


ನೀ ಮಾಯೆಯೊಳಗೊ ನಿನ್ನೊಳು ಮಾಯೆಯೊ? 
ಎಲ್ಲಾರು ಮಾಡುವುದು ಹೊಟ್ಟಿ ಗಾಗಿ ಗೇಣು ಬಟ್ಟೆ ಗಾಗಿ! 
ತಲ್ಲಣಿಸದಿರು ಕಂಡ್ಯ ತಾಳು ಮನವೆ! 

ಆರಿಗಾರಿಲ್ಲ ಆಸತ್ಕಾಲದೊಳಗೆ! 

ಕೇಶವನೊಲುವಮೆಯು ಆಗುನತನಕ ಹರಿದಾಸರೊಳಿರುತಿರು. 
ವರಕನಿಗಳ ಮುಂದೆ ನರಕನಿಗಳ ವಿದ್ಯೆ ತೋರಬಾರದು. 
ತನು ನಿನ್ನದು ಜೀವ ನಿನ್ನದು. 

ದಾಸನಾಗೋ ಭನಪಾಶ ನೀಗೊ. 

ಯಾರಿಗಾರೂ ಬರರು ಸಂಗಡ. 

ಸಾಕು ಸಾಕು ಮನುಜ ಸೇವೆಯು. 


ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ 
\ ಜಗಳವೇ ಲೇಸು. 


೧೨೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಎಬಿ 


ಆರಿಗಾದರೂ ಪೂರ್ವ ಕರ್ಮ ಬಿಡದು. 
ಸತ್ಯವಂತರ ಸಂಗನಿರಲು ತೀರ್ಥವೇತಕೆ? 


ಈ ಸುಂದರವೂ ಸಾ _ರಸ್ಯವೂ ಆದ ಪಲ್ಲವಿಗಳನ್ನ ನುಸರಿಸಿ ಅವುಗಳನ್ನು ವಿಸ್ತ ರಿಸುವ 
ಸಮರ್ಥಿಸುವ ಹಲವು ನುಡಿಗಳಲ್ಲಿಯೂ ದಾಸರ ಜಾಣ್ಮೆಯನ್ನು ಗುರುತಿಸ 
ಬಹುದು. ಇತರ ನೂರಾರು ದೇವರನಾಮಗಳಿಂದಲೂ, ನಳಚರಿತ್ರೆ, ಮೋಹನ 
ತರಂಗಿಣಿ, ರಾಮಧಾನ್ಯಚರಿತೆ, ಹರಿಭಕ್ತಿಸಾರ ಎಂಬ ಕೃತಿಗಳಿಂದಲೂ 
ಅನೇಕ ಜಾಣನುಡಿಗಳೆಂಬ ಆಣಿಮುತ್ತುಗಳನ್ನು ಆರಿಸಬಹುದು. ಕೆಲವನ್ನು. 
ಮಾತ್ರ ಇಲ್ಲಿ ಸೂಚಿಸಲಾಗಿದೆ. 


ಭಕ್ಕರಿಗುಂಟಿ ಭಯ? 
(ಪರಮಾತ್ಮ) ಇಲ್ಲಿಹನು ಅಲ್ಲಿಲ್ಲವೆಂಬೀ ಸೊಲ್ಲು ಸಲ್ಲದು 
ಗಾಳಿಗೊಡ್ಡಿದ ಸೊಡರು ಈ ಸಂಸಾರ 


ವಾಲಾಖ ನಿಂದ ದಮಯಂತಿಯ ವರ್ಣನೆಯನ್ನು ಕೇಳಿ ಬಾಹುಕರ ವೇಷದಲ್ಲಿದ್ದ 
ನಳ ತನ್ನು ಸ್ಸ ತಿಯನ್ನು ನೆನೆದು ಧಿ ಡೇ ಅದನ್ನು ಕಂಡು ಅಪಾರ್ಥ 
bens ವಾಲಾಖ್ಯ "ಮಕರ ಕೇತನ ಮರುಳ? ಎನ್ನುತ್ತಾನೆ! ಎಲ್ಲೋ 
ರಾಜಸೇವಕನಾದ ಈ ಕುರೂಪಿ ಬಾಹುಕ ಮತೆ ತ್ರೆಲ್ಲೋ Sn ರಾಜಕುಮಾರಿ 
ದಮಯಂತಿಯ ತ್ರಿ ಲೋಕಸೌಂದರ್ಯವನ್ನು ಕೇಳಿ ಹಲುಬುವನಲ್ಲ. ಆಕೆಯೆಲ್ಲಿ, 
ಈ ಕುರೂಪಿಯೆಲ್ಲಿ? ಆಕೆಯ ಮೇಲೆ ಇವನ ಮನಸ್ಸು "ಹೋಯಿತೆ? ರ 
ಮನ್ಮಥ ಎಷ್ಟು ಮೂ | ಹುಚ್ಚ ಎಂದು ಠೀವಿಯಿಂದ ನಗುತ್ತಾನೆ, ಕನಕದಾಸರ 
ವಾಲಾಖ್ಯ ನಳಚರಿತ್ರೆ ಯಲ್ಲಿ! ನಳಚರಿತ್ರೆ ಯಿಂದ ಆಯ್ದ ಇನ್ನೂ ಕೆಲವು ಜಾಣ 
ಗು ಹೀಗಿವೆ: 


ಕರಿಗಳನು ಮಂರಿದಿಡುವ ಸಿಂಹಕೆ ನರಿಗಳಿದಿರೆ? 

ಕುಲಗಿರಿಗೆ ನೊರಜಂತರನಲ್ಲ ವಾದಕರಿಗೆ ನೊರಜಂತರವೆ? 
ಕಂತೆಗೆ ತಕ್ಕ ಬೊಂತೆ! 

ನಿನ್ನಡಿ ನೆಳಲಿನಲ್ಲಿರೆ ಹಳುವವೇ ಸಾಮ್ರಾಜ್ಯ. 

ನೀನಿಲ್ಲದ ನಿಲಯವೇ ನನಗಡನಿ. ' 
ಮಾಣಿಕವೆಂದು ಹಿಡಿದರೆ ಭೂರಿ ಕೆಂಡವಿದಾಯ್ತು. 
ಬಡವಗಾೌತಣವಿಕ್ಕುವೆಡೆಯೊಕ್ಕುಡಿತೆ ಹಾಲೆ? 

ಮಂಜು ಸರಿಯಲಿ ಕೆರೆ ತುಂಬುವುದೆ? 

ಮುಂಗೈ ಕಂಕಣಕೆ ಕನ್ನಡಿಯೇಕೆ? 


ಜಾ ಇಇ ಭಯ 


81 


ಯೋಗಿಸು 


ಣ್‌ 
ಊ 


ಕದಾಸರು ಉ 


ಕನ 


ಫ್ರೀ 


ಕನಕದಾಸರ ಜಾಣನುಡಿಗಳು ೧೨೯ 


ಮೋಹನ ತರಂಗಿಣಿಯಿಂದ: 


ಒಗೆತನ ಬಿಟ್ಟು ಹೋಹಾಗ ಹಾಲಿಗೆ ಹೆಪ್ಸಮೊಗದಿಕ್ಕಿ ದನರಾರುಂಟು? 
ಹರಿಯ ಕೀರ್ತನೆಗೈಯದ ಜಿಹ್ವೆ ಕಡಲನಾಲಗೆ 

ಕನಸಿನ ಬತ್ತಕೆ ಗೋಣಿಯನಾಂತರು! 

ಕರಗಸವೆತ್ತ ಕಂದಳಿಯೆತ್ತ! 

ಗಜವೆತ್ತ ಕಂಶಠೀರವವೆತ್ತ? 

ಭುಜಗಧೂಸಣನೆತ್ತ ಸ್ಮರನೆತ್ತ? 

ವಜ್ರವೆತ್ಯ ಆಲಿಕಲ್ಲೆತ್ತ? 

ತಲೆ ಬಲ್ಲಿಕೆಂದು ಕಲ್ಲನೆ ಹಾಯಬೇಡ 

ಭುಜಗ ಸಮೂಹನ ಖಗರಾಜ ಹೊಕ್ಕ ೦ತೆ 

ಮಕ್ಕ ಳ ಪಡೆಯದ ಮಡದಿಯ ರ ದುಃ ಖಡ ಮುಡುವಿನಂತೆ! 
ಹಂಸ ವಿವೇಕವಿಲ್ಲ. 

ಸೊಕ್ಕಾನೆ ಸಿಂಗದೋಳ್‌ ಕದನವ ಕಟ್ಟ ಕೊಂಡಂತೆ. 
SN ಹುದುಗಿರ್ದ ಚಿನ್ನ ಕೈ ಹಿತವಾಗಿ ಬಣ್ಣ ಬಂದಂತೆ. 


ಕೀರ್ತನೆಗಳಿಂದ: 


ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತು ತೋರಬಾರದು. 

ಬಡತನ ಬಂದಾಗ ನೆಂಟಿರ ಬಾಗಿಲ ಸೇರಬಾರದು. 

ಪುತ್ನಳಿ ಬೊಂಬೆಯ ಚಿತ್ರದಿ ಬರೆದು ಮುತ್ತನು ಕೊಟ್ಟರೆ ನುಡಿದೀತೆ? 
ನ್ಮಾಯನ ಬಿಟ್ಟಿ ನ್ಯಾಯನವ ಹೇಳುವ ನಾಯಿಗೆ ನರಕವು ತಪ್ಪೀತೆ? 
ಹಸಿದು ಬಂದನರಿಂಗೆ ಅಶನನೀಯಲು ಬೇಕು. 

ಸಿರಿಬಂದ ಕಾಲಕ್ಕೆ ಮೆರೆಯಬೇಡ. 

ಸರಸವಿಲ್ಲದ Ne ಭೋಗ ತನುರೋಗ! 

ದಂತಿಯಿಲ್ಲದ ಅರಸು ಮಂರಿದ ಕಾಲಿನ ಗೊರಸು! 

ಭೋಗಿಸದೆ ಇಹಪರಕೆ ಗಳಿಸಿದರ್ಥ ಅಪಾರ್ಥ! 
ಭೀಮನೆಂಬುವರಿಗೆ ಯಾತರ ಭಯವಿಲ್ಲ! 

ದೇವರಿಲ್ಲದ ಗುಡಿಯು ಹಾಳುಬಿದ್ದಂಗಡಿಯು. 

ಮುರ್ಮವಿಲ್ಲದ ಮಾತು ಒಡಕುಮಡಕೆಯ ತೂತು! 

ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುರಿಯು ! 

ಉಂಡು ನಗದಿಹ ನೋರೆ ಅದು ಕಹಿಯ ಸೋರೆ. 

ತಾಯಿ ತೀರಿದ ಮೇಲೆ ತೌರಾಸೆಯೆ? 

ಸತಿಯಿಲ್ಲದವಗೆ ಸಂಪದನೆಂಬುದುಂಟಿ? 


೧೩೦ ಕನಕದಾಸ ಪ್ರಶಸ್ತಿ ಗ್ರಂಥ 


ಅವ ಬಲವಿದ್ದರೇನು ದೈವಬಲವಿಲ್ಲದವಗೆ? 

ನಿಂದಕರ ಸಂಗ ಬಹು ಭಂಗ. 

ಕೊಟ್ಟಿ ನರಿಗುಂಟು ಕೊಡದವರಿಗಿಲ್ಲ. 

ಎಷ್ಟು ಮಾಡಲು ಮುನ್ಸ ತಾ ಪಡೆದಷ್ಟೆ ! 

ಈಗಲೋ ಈ ದೇಹ ಇನ್ನಾವಾಗಲೋ. 

ಮುಕ್ತಿಗೆ ಭಕ್ತಿಯೇ ಕಾರಣ. 

ನೀರಮೇೇಲಣ ಗುಳ್ಳೆಯಂದದಿ ತೋರಿಯಡಗುವ ದೇಹ. 
ಬೀಜ ವೃಕ್ಸದೊಳಾಯ್ತು ವೃಕ್ಸಕೆ ಬೀಜವಾರಿಂದಾಯ್ತು? 


ಹೀಗೆಯೇ ಈ ಪಟ್ಟಿಯನ್ನು ಇನ್ನೂ ಬೆಳೆಸಬಹುದು. ಈ ಮಾತುಗಳಲ್ಲಿ 
ಅನುಭವಸಂಪತ್ತು, ವಿವೇಕ, ಕಲ್ಪನೆ, ಚಮತ್ಕಾರ, ನೀತಿ, ಎಚ್ಚರಿಕೆ, ವೈರಾಗ್ಯ, 
ಮರುಕ ಮೊದಲಾದ ಭಾವಗಳಿದ್ದು ಅವುಗಳನ್ನು ಕೇಳಿದ ಕೂಡಲೇ ಅರಿನಿನ 
ಬೆಳಕು ಜೆಲ್ಲಿದಂತಾಗುತ್ತದೆ. ಅವು ಮನಸ್ಸನ್ನು ಆಕರ್ಷಿಸಿ ಆನೆಂದವನ್ಲ್ನೀಯು 
ವುದೇ ಅಲ್ಲದೆ, ಅವುಗಳ ಅರ್ಥದ ಬೆಳಕಿನಲ್ಲಿ ನಾವು ನಡೆಯಬೇಕೆಂಬ ಮನ 
ಸ್ಸಾಗುತ್ತದೆ. 

ಕನಕದಾಸರ ಈ ಜಾಣನುಡಿಗಳಿಗೆ ಕೇಳಿದವರ ಹೃದಯ ಮಾರುಹೋಗದೆ. 
ಇರದು. ರಾಗ, ತಾಳ, ಲಯಬದ್ಧವಾಗಿ ಇವುಗಳನ್ನು (ಆಯಾ ಕೃತಿಗಳಲ್ಲಿ) 
ಹಾಡಿದರಂತೂ ಅವುಗಳಿಂದ ಒಸರುವ ರಸ-ಆನಂದ, ಆಗುವ ಪ್ರಭಾವ ಅಪಾರ. 

ಹಲವು ಶತಮಾನಗಳಿಂದ ಕನ್ನಡ ನಾಡು ಈ ಜಾಣನುಡಿಭಂಡಾರವನ್ನು 
ಕಾಯ್ದುಕೊಂಡು ಬಂದಿದೆ. ಕಳೆದುಳಿದ ಈ ಖಜಾನೆಯನ್ನು ಜತನವಾಗಿಟ್ಟು 
ಕೊಳ್ಳುವುದರೊಂದಿಗೆ ಸಂಶೋಧನೆಮಾಡಿ ಮತ್ತಷ್ಟು ಅದಕ್ಕೆ ಸೇರಿಸಿ ಮುಂದಿನ 
ಪೀಳಿಗೆಗೆ ಆಸ್ಥಿಯಾಗಿಡಬೇಕಾಗಿದೆ. 

ಕಾಗಿನೆಲೆಯ ಕನಕನ ಮಾತು ಕನಕವೇ ಅಗಿದೆ. 


ಕರ್ಣಾಟಕ ಸಂಗೀತಕ್ಕೆ “ ಶ್ರೀ ಕನಕದಾಸರ?' ಕಾಣಿಕೆ 
ನಿದ್ವಾನ್‌ ಹೆಚ್‌. ಕೆ. ಅಶ್ವತ್ಥನಾರಾಯಣ ಶಾಸ್ತ್ರಿ, ಬೆಂಗಳೂರು-19 


ಹರಿದಾಸಕೆಂದು ಪ್ರಸಿದ್ಧರಾದ ಅನೇಕ ಮಹನೀಯರು ವೈದಿಕಧರ್ಮ 
ಪ್ರತಿಪಾದನೆ, ಕರ್ಮ, ಇಹಸರಗಳ ಸುಖಸಾಧನೆ, ಸರ್ವೋತ್ತಮನಾದ ಹರಿಯ 
ಬಗ್ಗೆ ತಿಳುವಳಿಕೆ, ಭಕ್ತಿ, ವೈರಾಗ್ಯ, ಸಮಾಜದಲ್ಲಿನ ಲೋಪದೋಷಗಳನ್ನು ಕುರಿತು 
ಅವಹೇಳನ, ಸಚ್ಛಾಸ್ತ್ರನೀತಿ ಇವೇ ಮೊದಲಾದ ಹಲವಾರು ಬಗೆಯ ಉಪದೇಶ 
ಗಳನ್ನು, ಕೇರ್ತನೆ, ಸುಳಾದಿ, ಉಗಾಭೋಗಗಳ ರೂಪವಾಗಿ ಅಸಂಖ್ಯಾತ 
ಕವನಗಳನ್ನು ರಚಿಸಿದ್ದಾರೆ. ಅಂಥಾ ಮಹನೀಯರುಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧ 
ರೆಂದು ಹೆಸರು ಗಳಿಸಿದವರು ಪುರಂದರದಾಸರು ಹಾಗೂ ಕನಕದಾಸರು. 
ಈ ಈರ್ವರೂ ಸಾಮಾನ್ಯ ಜನತೆಯ ಒಕ್ಳೂಟಕ್ಕೆ ಶ್ರಮಿಸಿದವರು. 

ಕನಕದಾಸರ ಕಾನ್ಯಸಂಸಪತ್ತು ಕನ್ನಡ ಸಾಹಿತ್ಯಕ್ಕೇ ಮಾಸಲಾಗಿರದೆ 
ಸಂಗೀತಕ್ಕೆ ಅವರು ನೀಡಿರುವ ಕಾಣಿಕೆ ಬಹು ಅಮೋಘವಾದುದು. 
ಶ್ರೀ ಕೇಶವನೇ ಪ್ರತ್ಯಕ್ಷವಾಗಿ ಆಶೀರ್ವದಿಸಿ ದಾಸರನ್ನಾಗಿ ಮಾಡಿದಮೇಲೆ 
ಇನ್ನೇನು? ಅವರ ಮುಖದಿಂದ ಹೊರಟಿಡ್ಲಿಲ್ಲವೂ ದೈವವಾಣಿ, ಭಗವತ್ರೇರಣೆ 
ಯಿಂದ ಸೃಷ್ಟಿಯಾಕದ್ದು. ಹೀಗೆ ಹೊರಬಂದ ಸಾಹಿತ್ಯವೆಲ್ಲ ಸಂಗೀತಮಯ, 
ತಾಳಬದ್ಧವಾಗಿ, ವಿವಿಧ ರಾಗಗಳಲ್ಲಿ ಹಾಡಲು ಅನುಕೂಲವಾಗಿವೆ. ಗೂಢಾರ್ಥ 
ಗಳಿಂದ ಕೂಡಿದ ಅವರ ಕೀರ್ತನೆಗಳು ಬಹಳ ಅರ್ಥವತ್ತಾಗಿವೆ. ಇವರ ನುಷಿಯು 
ಬಹು ಸ್ಪಷ್ಟ. ಭಾವದಿಂದ ಕೂಡಿ ಅಚ್ಚುಕಟ್ಟಾದ ಗಂಡು ಭಾಷೆಯಲ್ಲಿದೆ. 
ಪೂರ್ಣಾನುಭವದಿಂದ ಹೊರಹೊಮ್ಮಿ ವೈವಿಧ್ಯತೆಯಿಂದ ಕೂಡಿದೆ. ಇವರ 
ಕೃತಿಗಳಲ್ಲಿ ಕಾಣಬರುವುದು ಉತ್ತಮ ಕಾವ್ಯದ ಲಕ್ಷ್ಮಣ. ಅವರ ಶಬ್ದರಚನೆ 
ೆವಿಗಿಂಪಾಗಿ ಮೋಹಕನಾಗಿದೆ.  ಕೀರ್ಕನೆಗಳೆಲ್ಲವೂ ಸಂಗೀತದಿಂದ ಕೂಡಿರು 
ವುದರಿಂದ ಕರ್ಣಾಟಕ ಸಂಗೀತಕ್ಕೆ ಒಂದು ಬಗೆಯ ಪ್ರಾಶಸ್ಕ ಮತ್ತು 
ಸ್ಪ್ರ್ರೋತ್ಸಾಹ ದೊರೆಯಿತು. 

ಶುದ್ಧ ಬಗೆಯ ಭಾವ, ಶಬ್ದ ಜೋಡಣೆ, ಅರ್ಥ ಮತ್ತು ಸ್ವರ ಪ ನಾಲ್ಕೂ 
ಸರಿಯಾಗಿ ಮಿಲನವಾದರೆ ಶುದ್ಧ ಶಾಸ್ತ್ರೀಯ ಸಂಗೀತವಾಗುತ್ತದೆ; ಸರ್ವಾಂಗ 
ಸುಂದರವಾಗುತ್ತದೆ. ಈ ಸಂಗೀತವನ್ನು ದಾಸಸಾಹಿತ್ಯವು ಕರುಣಿಸುತ್ತದೆ. 

ಕನ್ನಡವು ಪ್ರಾಕೃತ ಭಾಷೆ ಎಂದು ಪ್ರಾಚೀನರು ಮೂರಲಿಸುತ್ತಿದ್ದಾಗ 
ಶ್ರೀದಾಸರ ಅವಿತ ಸಂಖ್ಯೆಯ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು, 
ತತ್ವಸುಪ್ರಾಲಿ ಇನೇ ಮೊದಲಾದ ರೂಪಗಳಲ್ಲಿ ಹೊರಹೊಮ್ಮಿದ ತಿಳಿಗನ್ನಡದ 
ಸಾಹಿತ್ಯವು ವಿಶಿಷ್ಟತೆಯಿಂದ ಅಭಿವೃದ್ಧಿ ಹೊಂದಿತು. ಸಾಧಾರಣವಾಗಿ ಕನ್ನಡ 


೧೩೨ ಕನಕದಾಸ ಪ್ರಶಸ್ತಿ ಗ್ರಂಥ 


ದೇಶದಲ್ಲೇ ಆಗಲಿ ಅನ್ಯಭಾಷೆಯ ದೇಶಗಳಲ್ಲೇ ಆಗಲಿ ಸಂಗೀತ ಸಭೆಗಳಲ್ಲಿ 
ದಾಸರ ಕೀರ್ತನೆಗಳನ್ನು ಹಾಡುವ ಸಂಪ್ರದಾಯವಿದೆ. ದಾಸರ ಕೀರ್ತನೆಗಳನ್ನು 
ಹಾಡಿದ ನಂತರ ಜಾವಳಿ, ತಿಲ್ಲಾನ ಇವುಗಳನ್ನು ಹಾಡಿ ಮಂಗಳದಿಂದ ಸಭೆಯು 
ಪೂರ್ಣಗೊಳ್ಳುತ್ತದೆ. ದಾಸರ ಪದಗಳನ್ನು ಹಾಡದಿದ್ದ ರೆ ಸಜಿ ಪೂರ್ಣ 
ಗೊಂಡಂತೆ ಆಗುವುದಿಲ್ಲ. ಈ ಎಲ್ಲವನ್ನೂ ಕೂಡಿದ ಸಭಿ ಫೆ ಶ್ರೇಕ್ಸಕರಿಗೆ ತ್ತ 
ತರುತ್ತದೆ. 

ಭಜನೆ ಕೀರ್ತನೆಗಳನ್ನು ಮಾಡುತ್ತ ಊರೂರು ತಿರುಗಿ ಕ್ಸೇತ್ರ ಗಳ ಳನ್ನು 
ಸಂದರ್ಶಿಸಿ ಅಲ್ಲಲ್ಲಿ ನೆಲೆಸಿರುವ ದೇವನನ್ನು ಭಕ್ತಿಭಾವಗಳಿಂದ ಸ್ತುತಿಸಿದ್ದಾರೆ, 
ಕನಕದಾಸರು. ಕಾವೇರಿ, ಕಪಿನಿ ತೀರದಲ್ಲಿನ ನರಸೀಪುರದಲ್ಲಿ ಶ್ರೀ ನೃಸಿಂಹನನ್ನು 
ಅನನ್ಯ ಭಕ್ತಿಯಿಂದ ಸೇವಿಸಲು ಶ್ರೀ ಕೇಶವನು ದಾಸಯ್ಯನೊಬ್ಬನ ವೇಷದಿಂದ 
ಪ್ರಸ ನಾಗಿ ಶ್ರೀದಾಸರ ನಾಲಗೆಯ ಮೇಲೆ ಬೀಜಾಕ್ಷರವನ್ನು ಅನುಗ್ರಹಿಸಿದ 
ನೆಂದು ಒಂದು ಐತಿಹ್ಯನಿದೆ, ಹೀಗೆ ಅನುಗ್ರಹೀತರಾದ ಮೇಲೆ ಉಬ್ಬಿದೆದೆಯಿಂದ 
ಶಾರದಾ ದೇನಿಯನ್ನು ನೆನೆಸಿ ಗಣಪತಿಯನ್ನು ಸ್ತುತಿಸಿದ್ದಾರೆ. ಇಡ ಸ ಸ್ಪತೀ 
ರಾಗದಲ್ಲಿ ಹಾಡಬಹುದಾದ ಸೊಗಸಾದ ಕೀರ್ತನೆ. 


9 
ಲ್ಯ 


ತೃ 


ನಮ್ಮಮ್ಮು ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ಪಿ 
ಕಮ್ಮಗೋಲನಾ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೆ ॥ ಅ.ಪ ॥ 


ಮೋರೆಕಪ್ಪಿನ ಭಾನ ಮೊರೆದಗಲ ಕನಿ ಕೋರೆದಾಡೆಯನ್ಯಾರನ್ಮು 
ಮೂರು ಕಣ್ಣಿನ ಸುತ ಮುರದಿಟ್ಟ ಚಂದ್ರನ ಧೀರತಾ ಗಣನಾಥನೆ I ol 


ಉಟ್ಟು ಪಟ್ಟೆಯ ದಟ್ಟ ಬಿಗಿದುಟ್ಟಿ ಚಲ್ಲಣ ದಿಟ್ಟಿ ತಾನಿವನ್ಯಾರನ್ನು 
ಪಟ್ಟಿ ದರಸಿ ಹರಗೆ ಪಾರ್ವತಿಯ ಕುಮಾರ ಹೊಟ್ಟೆಯ ಗಣನಾಥನೆ ॥ ೨॥ 


ರಾಶಿ ವಿದ್ಯೆಯ ಬಲ್ಲ ರಮಣಿಹಂಬಲನೊಲ್ಲ ಭಾಷಿಗನಿವನ್ಯಾರನ್ನು 
ಲೇಸಾಗಿ ಸುರಜನರ ಸಲಹುವ ನೆಲೆಯಾದಿಕೇಶನ ದಾಸ ಕಾಣೆ ಅಮ್ಟಯ್ದ | ೩ ॥ 


ಆ ಕ್ರಿ 


ಶ್ರೀ ದಾಸರು ಚಂಪಕಾರಣ್ಯ ಎಂದು ಪ್ರ ಪ್ರಸಿದ್ಧ ವಾಗಿದ್ದ ಈಗಿನ ಬನ್ನೇರುಘಟ್ಟಕ್ಕೆ 
ಬಂದು ಅಲ್ಲಿ ನೆಲಸಿರುವ ಶಿ Wp ತಹ ನ್ನು ಸಂದರ್ಶಿಸಿ 
ಪರವಶರಾಗಿ ಕೇದಾರಗೌಳರಾಗದಲ್ಲಿ ಕೇಶನನನ್ನು ಕುರಿತು: 


«ಶ್ರೀರಾಮನು ಎನ್ನಿರೋ ಮೂಜಗದನರೆಲ್ಲ ಈರೇಳು 

ಭುವನವನ್ನು ದರದೊಳಿಟ್ಟಾನಾ ಚ್ಟ 
"4 ಮಂದರಧರಪಾದ ಇಂದಿರಾರಮಣಾನ ಗೋವಿಂದ ಎನ್ನಿ ರೋ ॥ ೨? 
ಫವನಜಮುಖಿಯ ಮನದಿಷ್ಟಾ ರ್ಥವನೀವನ ಶ್ರೀಕೃ ಷ್ಣ ಎನ್ನಿ ರೋ ॥ 2 
"" ಫೇಶವ ಎನ್ನು ಕ್ಲೀಶವನಾಶನಾ | ಕೇಶವ ಎನ್ನಿಕೋ |i? 
"" ನಾರಾಯಣ "ಎನ್ನ ನಾರದವರದನಾ ನಾರಾಯಣ ಎನ್ನಿರೋ ॥ 


ಕರ್ಣಾಟಕ ಸಂಗೀತಕ್ಕೆ «ಶ್ರೀ ಕನಕದಾಸರ'' ಕಾಣಿಕೆ ೧೩೩, 


ಎಂದು ಸೊಗಸಾದ ಸಾಹಿತ್ಯದಿಂದ ಕೂಡಿರುವ ಸಂಚರತ್ನ ಕೀರ್ತನೆಗಳನ್ನು 
ರಚಿಸಿದ್ದಾರೆ. 

ಕನಕದಾಸರ ಕೀರ್ತನೆಗಳಲ್ಲಿ ಗೂಢಾರ್ಥ, ಶ್ಲೇಷಾರ್ಥ, ವ್ಯಂಗ್ಯಾರ್ಥ 
ಇವುಗಳು ವಿಶೇಷವಾಗಿವೆ... ಸಮಾಜದ ಕುಹಕ ನಡೆವಳಿಕೆ, ಢಂಬಾಚಾರ 
ಇವುಗಳನ್ನು ಕಂಡರೆ ಇವರಿಗೆ ಆಗುತ್ತಿರಲಿಲ್ಲ. ದಾಕ್ಸಿಣ್ಯನರರಾಗದೆ ಉಗ್ರವಾಗಿ 
ಖಂಡಿಸಿದ್ದಾರೆ. ಹೀಗೆ ಖಂಡಿಸಿರುವುದೂ ಕೀರ್ತನರೂಪದಲ್ಲಿಯೇ. ಒಮ್ಮೆ 
ನಂಪಾಕ್ಸ್ಟೇತ್ರದಲ್ಲಿ ತುಂಗಭದ್ರೆಯ ತೀರದಲ್ಲಿ ಹಸ್ತದಲ್ಲಿ ಶಿವಲಿಂಗವನ್ನಿಟ್ಟು 
ಪೂಜಿಸುತ್ತಿದ್ದ ಲಿಂಗವಂತರನ್ನು ಕುರಿತು, 

"« ಕೇಳಿರೈ ಶಿವಶರಣರು ಹೇಳಲಂಜಿಕೆಯಾಗುತಿದೆ । ಮೂರು 
ಲಿಂಗವು ತನ್ನೊಳು ಮುಖ್ಯವಾಗಿರಲೀಕೆ ಬೇರೊಂದು ಲಿಂಗವ ಬೆಲೆಮಾಡಿ 
ತಂದು ತೋರುವ ಅಂಗೈ ಯೆಳಿಟ್ಟು ತೋಯಪುಷ್ಪವ ನೀಡಿ ತಮ್ಮಮನ 
ಕೊಪ್ಪಿಸುವರು ಶೀಲವಂತರು'' - 


ಇದು ಏಳೆ ಎಂದು ಪ್ರಶ್ನಿಸಿದ್ದಾರೆ, ಕನಕದಾಸರು. , 

ಕನಕದಾಸರು ಉಡುಪಿಗೆ ಶ್ರೀಕೃಷ್ಣನ ದರ್ಶನಾರ್ಥವಾಗಿ ದೇವಾಲಯಕ್ಕೆ 
ಬಂದಾಗ ಅಲ್ಲಿನ ಅರ್ಚಕರು ಇವರನ್ನು ಅಡ್ಡಿ ಸಡಿಸಲು ಬಹು ಆರ್ತದಿಂದ 
ಭಗವಂತನ ಸೇವೆ ಮಾಡದೆ ಅನ್ನಾಹಾರಗಳಿಂದ ದೇಹಪೋಷಣೆ ಮಾಡಿಕೊಳ್ಳು 


ವುದು ವ್ಯರ್ಥ ಎಂದು ಭಾವಪೂರ್ವಕವಾಗಿ, 


44 ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ॥ ಪ॥ 
ಬರಿಯ ಮಾತೇಕಿನ್ನು ಅರಿತು ಸೇಳುವೆನಯ್ಯ ॥ ಅ. ಪ॥ 


ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು | 

ದಾಯಾದಿ ಬಂಧುಗಳ ಬಿಡಲು ಬಹುದು | 

ರಾಯ ಮುನಿದರೆ ಮತ್ತೆ ರಾಜ್ಯಗಳ ಬಿಡಬಹುದು । 

ರಾಯಜಪಿತ ನಿಮ್ಮಡಿಯ ಅರಘಳಿಗೆ ಬಿಡಲಾಗದು ॥ ೧॥ 


ಒಡಲು ಹಸಿದರೆ ಅನ್ನ ನಿಲ್ಲದೆ ಇರಬಹುದು | 

ಪಡೆದ ಕ್ಲೇತ್ರವ ಬಿಟ್ಟು | ಪೋಗಬಹುದು | 

ಮಡದಿ ಮಕ್ಕಳ ಸಡೆಗೆ | ತೊಲಗಿಸಿಬಿಡಬಹುದು | 
ಕಡಲೊಡೆಯ ನಿನ್ನಡಿಯ | ನರಘಳಿಗೆ ಬಿಡಲಾಗದು | 
ಕೊನೆಗೆ ಪ್ರಾಣನನು ಪರರು ಬೇಡಿದರೆತ್ತಿಕೊಡಬಹುದು । 
ಮಾನದಲ್ಲಿ ಮನನ ತಗ್ಗಿಸಬಹುದು'' 


ಆದರೆ "ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯನ್ನು 
ಮಾತ್ರ ಬಿಡಲಾಗದು” ಎಂದು ಅರ್ಥವತ್ತಾಗಿ ಹಾಡಿದ್ದಾರೆ. ಇನ್ನೂ ದರ್ಶನ 


೧೩೪ ಕನಕದಾಸ ಪ್ರಶಸ್ತಿ ಗ್ರಂಥ 


ವಾಗದಿರಲು ಅಲ್ಲಿಂದ ದೇವಾಲಯದ ಪಶ್ಚಿಮದ ಕಡೆಗೆ ಹೋಗಿ ಮತ್ತೊಂದು 


ಕೀರ್ತನೆಯಿಂದ ಒಂದು ಸಾರಿಯಾದರೂ ಶ್ರೀಕೃಷ್ಣನ ದರ್ಶನವಾಗಲೆಂದು, 


ಪೂರ್ವ ಜನ್ಮದಿ ನಾನು ಮಾಡಿದ ಕರ್ಮದಿಂ | 


ದುರ್ಷಿಯೊಳಗೀ ಜನ್ಮ ತಾಳಿದೆನೋ ಕೃಷ್ಣ ॥ ಪ॥ 
ಕಾರುಣ್ಕನಿಧಿ ಎನ್ನ ಕಾಯಬೇಕಯ್ಕ ಹರೇ । 
ವಾರಿಜನಾಭನೆ ಮುದ್ದು ಉಡುಪಿಯ ಕೃಷ್ಣ ॥ ಅ.ಪ ॥ 


ಪುಟ್ಟಿ ಬಂದ ಮೇಲೆ ಸುಖವ ಕಾಣದೆ ಬಲು | 
ಕಷ್ಟಪಡುತಿಹೆನೊ ಕೃಷ್ಣಾ | 

ತೊಟ್ಟಿಲ ಶಿಶುವು ಬಾಯ್ಬಿಟ್ಟು ಒರಲುವ ತೆರಷಿ *ಂ | 
ಗೆಟ್ಟು ಬಾಯ್ಬಿ ಡುತಲಿಹೆನೋ | 


ಮುಟ್ಟದಿರು ನಡೆಯೆಂದು ಜನರೆಲ್ಲರೂ ಎನ್ನ । 
ಅಟ್ಟ ಬಡಿಯಂತ್ತಳಿಹರೋ ಕೃಷ್ಣಾ 

ಇಷ್ಟು ಕೋಟಲೆಗಳನು ಬಿಡಿಸದಿದ್ದರೆ ಯಾರು | 
ಸೃಷ್ಟಿಯೊಳಂ ಕರಪಿಡಿವರೋ ಕೃಷ್ಣಾ 


ಎಂದು ಬೇಡಿದರು. ಅರ್ಚಕರು ಇವರು ಯಾವ ಕುಲದವರು ಎಂದು ಸಂಶಯ 
ದಿಂದ ಪ್ರಶ್ನಿಸಲಾಗಿ, 


ಕುಲ ಕುಲವೆನ್ನುತಿಹರೆ--ಕುಲ ಯಾವುದು ನೋಡಿ ಸತ್ಯಸಜ್ಜನರೇ ॥ ಪ॥ 


ಫೆಸರೊಳು ತಾವರೆ ಪುಟ್ಟ ಲು ಅದ ತಂದು 
ಬಿಸಜನಾಭನಿಗೆ ಆರ್ಸಿಸಲಿಲ್ಲನೇ? 
ಹಸುವಿನ ಮಾಂಸದೊಳುದಿಸಿದ ಕ್ಸೀರವ 
ವಸುಧೆಯೊಳಗೆ ಭೂಸುರರುಣಲಿಲ್ಲವೆ? 


ಮೃಗಗಳ ಮೈಯಲ್ಲಿ ಪುಟ್ಟದ ಕಸ್ತೂರಿ 
ತೆಗೆದು ಪೂಸುವರು ನಿಬುಧರೆಲ್ಲಾ 
ಬಗೆದರೆ ನಾರಾಯಣನ್ಯಾವ ಕುಲದವ 
ಅಗಜೆಯೊಲ್ಲಭ ಯಾತರ ಕುಲದವನು 


ಆತ್ಮ ಯಾವ ಕುಲ್ಕ ಜೀವ ಯಾನ ಕಲ 
ತತ್ವ ಪಂಚೇಂದ್ರಿಯ ಕುಲವ್ಯಾವುದು 
ಆತ್ಮಾಂತರಾತ್ಮ ನೆಲೆಯಾದಿಕೇಶವ 
ಪ್ರೀತನಾದ ಮೇಲೆ ಯಾತರ ಕುಲವೋ 


ಎಂದು ಹಾಡಿ ಉದ್ಗಾರ ತಳೆದು ಅವರಿಗೆ ಮರು ಪ್ರಶ್ನೆಗಳ ಸುರಿಮಳೆಯನ್ನು 
ಸುರಿಸಿದ್ದಾರೆ. ಇವರ ಈ ವಾದಕ ಕಿವಿಗೊಡದೆ ಅರ್ಚಕರು ಪ್ರವೇಶಕ್ಕೆ ಆಸ್ಪದ 


ಕರ್ಣಾಟಕ ಸಂಗೀತಕ್ಕೆ ಶ್ರಿ ಕನಕದಾಸರ: ಕಾಣಿಕೆ ೧೩೫ 


ಕೊಡದೆ ದೇವಾಲಯದ ದ್ವಾರವನ್ನು ಮುಚ್ಚಿ ಬೀಗಮುದ್ರೆ ಹಾಕಿ ಹೊರಟು 
ಹೋದ ಮೇಲೂ ಬಿಡಲಿಲ್ಲ ಶ್ರೀ ದಾಸರು. ಆಗ ಬಲು ದೈನ್ಯದಿಂದ ""ಬಾಗಿಲನು 
ತೆಗೆಸಿ ಸೇನೆಯನು ಕೊಡು ಹರಿಯೇ ಕೂಗಿದರೂ ಧ್ವನಿ ಕೇಳಲೊಲ್ಲದೇ 
ಶ್ರೀ ಹರಿಯೆ"? ಎಂದು ಮೂರು ಚರಣಗಳುಳ್ಳ ಒಂದು ಸೊಗಸಾದ ಕೇರ್ತನೆ 
ಯನ್ನು ಹಾಡಿದ ಮೇಲೆ ಒಂದು ಪವಾಡವೇ ನಡೆಯಿತು. ದೇವಾಲಯದ 
ಪಶ್ಚಿಮ ಭಾಗದ ಗೋಡೆಯಲ್ಲಿ ಬಿರುಕು ಕಾಣಿಸಿ ಮೂರ್ತಿಯೇ ಆ ದಿಕ್ಕಿಗೆ ತಿರುಗಿ 
ಗೋಡೆಯ ಬಿರುಕಿನಲ್ಲಿ ಉಂಟಾದ ಕಿಂಡಿಯಲ್ಲಿ ದರ್ಶನವಿತ್ತಾಗ ಆನಂದದಿಂದ 
ಕುಣಿದಾಡುತ್ತ ಹಲವಾರು ಕೀರ್ತನೆಗಳನ್ನು ರಚಿಸಿ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. 

ಶ್ರೀ ದಾಸರು ಪೂರ್ಣಾನುಭವಿಗಳು. ತಮ್ಮ ಈ ಅನುಭವದಿಂದ ಬಂದ 
ಭಕ್ತಿಯ ಭಾವವನ್ನು ವಿವಿಧ ರೂಪಗಳಲ್ಲಿ ಮನೋಹರವಾಗಿ ತಮ್ಮ ಕೀರ್ತನೆ 
ಗಳಲ್ಲಿ ಚಿತ್ರಿಸಿದ್ದಾರೆ. ಹಾಗೆಯೇ ದುಃಖದಿಂದ ಕೂಡಿದಾಗ ಆರ್ತತೆಯಿಂದ 
ದೇವರನ್ನು ಮರೆಹೊಕ್ಕಿದ್ದಾರೆ. ಉದಾಹರಣೆಗೆ ಕೇದಾರಗೌಳದಲ್ಲಿ ಹಾಹ 
ಬಹುದಾದ ಮೂರು ಚರಣಗಳುಳ್ಳ ಕೀರ್ತನೆ: 


ನೀನುಪೇಕ್ಟೆಯ ಮಾಡೆ ಬೇರೆ ಗತಿಯಾರೆನಗೆ 
ಇಗಮಗೋಚರ ಮುಕುಂದ ॥ಪ॥ 


ಗಾನರಸಲೋಲ ಆಗಮಶೀಲ ಭಕ್ತಪರಿ 
ಪಾಲ ಗೋಪಾಲಬಾಲ ॥ ಅ.ಪ ॥ 


ಜಪತಪಾನ:ಷ್ಮೂನ ಜಪಿತನೆಂದೆನಿಸುನೆನೆ 
ಜಾ೫ತನವೆನ್ನೊಳಿಲ್ಲ 
ಅಪರಿವಿಂತ ಕರ್ಮವನು ಅನುಸರಿಸಿ ನಡೆಯುನೆನೆ 
ನಿಪುಣತ್ವ ಮೊದಲೆ ಇಲ್ಲ 
ಗುಸಿತದಿಂ ದಾನಧರ್ಮನನು ನಾ ಮಾಡುನೆನೆ 
ಅಪರಿಮಿತ ಧನವು ಇಲ್ಲ 
ರಪಣಸಿಪುಣತ್ವವೊಂದಿಲ್ಲದಾ ಕೃಪಣನಿಗೆ 
ಸುಪನಿತ್ರ ನೀನೆ ಅಲ್ಲದಿಲ್ಲ ॥೧॥ 
ಆನೆ ಮೊಸಳೆಗೆ ಸಿಲುಕಿ ಅರೆಬಾಯಿ ಬಿಡುತಿರಲು 
ಮೌನದಿಂ ಬಂದು ಕಾ ಯ್ಜ್ದೆ 
ಏ ನಾರಗಾ ಎಂದಡಜಮಿಳಗೆ ಮುಕ್ತಿಯನು 
ನೀನೊಲಿದು ಕೃಪೆಮಾಡಿದೆ ; 
ಹಾನಿಯಿಲ್ಲದ ಪದವಿ ನೀನಿತ್ತು ಥ್ರುನಗೆ ಕಡು 
ದೀನತ್ಯವನು ಬಿಡಿಸಿದೆ 
ದಾನವಾಂತಕ ಸಕಲ ದಿವಿಜಮುನಿ ವಂದ್ಯ ಅಭಿ 
ಮಾನಿ ಎನ್ನನು ಸಲಹದೇ ಬರಿದೆ I ೨॥ 


೧೩೬ ಕನಕದಾಸ ಪ್ರಶಸ್ತಿ ಗ್ರಂಥ 
ಈಷಣತ್ರಯದ ಬಯಲಾಸೆಯಲಿ ಭ್ರಮೆಗೊಂಡು 
ಬೇಸರದಿ ಮನದಿ ನೊಂದು 
ಹೇಸಿಕೆಯ ಸಂಸಾರಸಾಗರದಿ ಮುಳುಗಿ ಬಹು 
ಘಾಸಿ ಪಡಲಾರೆನಿಂದು 
ಮೋಸವಿಲ್ಲದೆ ಯಮನ ಪಾಶವನು ಪರಿವುದಕೆ 
ಕೌಶಲವು ತೋರಿ ಇಂದು 
ದಾಸನೆಂಡೆನಿಸಿ ಡಂಗುರವ ಹೊಯಿಸಿದೆಯೊ ನೆಲೆ 
ಯಾದಿಕೇಶವನೆ ಹರಿಯೆ ಧೊರೆಯೇ ON 


ಒಮ್ಮೊಮ್ಮೆ ತಾವು ಎಸಗಿದ ಪಾಪಕರ್ಮಗಳನ್ನು ನೆನೆದು ತುಂಬಿಬಂದ ತುದ್ಧ 
ಕಂಠದಿಂದ ಭಗವಂತನಲ್ಲಿ ಕ್ಸಮೆ ಬೇಡಿದ್ದಾರೆ: 
ಎಳ್ಳು ಕಾಳಿನಸ್ಟು ಭಕ್ತಿಯೆನ್ನೊಳಗಿಲ್ಲ | ಪ॥ 
ಕಳ್ಳರಿಗೆ ಕಳ್ಳನಂತೆ-ಬೆಳ್ಳಕ್ಕಿಯಂದದಿ ಡಂಭ ॥ ಅ.ಪ॥ 


ಗಾಣದೆತಿ ನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ ಮಾಡಿ 

ಕಾಣದೆ ತಿರುಗುನೆನೆರಡು ಕಣ್ಣಿದ್ದು ನಾನು 

ಮಾಣಿಕ್ಕದ ರಾಶಿಯಲ್ಲಿ ಅಂಧಕರೈವರು ಕೂಡಿ 

ಆಣೆ ಮುತು, ಹಿಡಿದು ಹಿಡಿದು ಬಿಡುವಂತೆ ಭ್ರಮಿತನಯ್ಯ Ww ol 


ಗುಂಡು ಮುಳುಕನ್ಹಕ್ಕಿಯಂತೆ ಕಂಡ ಕಂಡ ಶೀರ ಮುಳುಗಿ 
ಮಂಡೆಶೂಲೆ ಬಾಹೋದಲ್ಲೆ ಗತಿಯ ಕಾಣೆನೊ 

ಮಂಡೂಕನಂದದಿ ನೀರೆ ತಡಿಯಲ್ಲಿ ಕುಳಿತು ಹಾಗೆ 

ಮುಂಡಮುಸಗನಿಕ್ಕೆ ಮೂಗಹಿಡಿದುಬಿಡುವೆ ಭ್ರಮಿತನಯ್ಯ ॥ ೨॥ 


ಇಕ್ಕಳದ ಕೈಲಿ ಪಿಡಿದ ಕಾದ ಕಬ್ಬಿಣದಂತೆ 

ಸಿಕ್ಕಿ ಸಿಡಿಮಿಡಿಗೊಂಬೆ ಗತಿಯ ಕಾಣದೆ 

ಹೊಕ್ಕಳ್ಹೂವಿನ ಕನಕನೊಡೆಯನಾದಿಕೇಶವ-ಮರೆ 

ಹೊಕ್ಕೆ ಎನ್ನ ಮನ್ನಿಸೋ ನೀ ದೇವ ದೇವೋತ್ತಮ ll 


ಶಾಂತತೆಯಿಂದ ಕೂಡಿದಾಗ ಭಗವಂತನ ಅಪಾರ ಮಹಿಮೆಯನ್ನು ಕುರಿತು ಮುಕ್ತ 
ಕಂಠದಿಂದ ಹಾಡಿದ್ದಾರೆ: 


ರಾಗ: ಮುಖಾರಿ- ತಾಳ: ರುುಂಪೆ 


ಜಗದಂತರ್ಯಾಮಿಯೆಂದೆಂದು ನಿಮ್ಮ | 
ನಿಗಮ ಸಾರುವ ಮಾತು ಪುಸಿಯೆ ರಂಗ ॥ ಪ॥ 


ಭೇದಪಿಲ್ಲದೆ ಸಕಲ ಜೀವರನು ಪೊತ್ತಿಹಳು | 
ಭೂದೇನಿಯೆಂಬಾಕೆ ನಿಮ್ಮ ಅರ್ಧಾಂಗಿಯು | 
ಸಾಧನವು ಸಿರಿಯು ಸಂಪತ್ತು ಭಾಗ್ಯವನೀವ | 
ಆ ದಯಾನಿಧಿ ಲಕ್ಷ್ಮಿ ನಿನ್ಮು ಸತಿ ದೇವ ೧॥ 


ಕರ್ಣಾಟಕ ಸಂಗೀತಕ್ಕೆ «ಶ್ರೀ ಕನಕದಾಸರ”? ಕಾಣಿಕೆ ೧೩೭ 


ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗಳನ್ನು | 
ಬೊಂಬೆಗಳ ಮಾಡಿ ಈ ಭವದಿಂದಲಿ । 
ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ ಬರೆವ | 
ಅಂಬುಜೋದ್ಭವ ನಿಮ್ಮ ಹೆಮ್ಮುಗನು ದೇವ ॥ ೨1 


ಸಕಲ ಜೀವರಾಶಿಗಳ ಕಲ್ಪಿಸುವ ಬೀಜ । 
ಸುಖದಿಂದ ಮಾಯಾಂಗನೆಯರೊಡಲೊಳು | 
ಅಕ್ಕರದಿ ಪಿಂಡಾಂಡಗಳ ಕಟ್ಟ ಬಲಿಸುವ | 
ಮಕರಾಂಕನೆಂಬುವನು ನಿಮ್ಮ ಕಿರಿಮಗ ದೇವ WENT 


ಜಂಗಮಸ್ಥಾವರಕ್ಕಾಧಾರವಾಗಿಹಳು | 
ಭಂಗಪಡುವ ಜನರ ಕರ್ಮವ ಕಳೆವಳು । 
ಹಿಂಗದೆ ಜಗವ ಪಾವನ ಮಾಡುವ ಪುಣ್ಕ I 
ಗಂಗೆಯೆಂಬುವಳು ನಿಮ್ಮು ಮಗಳು ದೇನ H ೪॥ 


ಇಂತು ಅಣುರೇಣು ತೃಣಕಾಷ್ಕದೊಳಗೆಲ್ಲ | 
ಸಂತೋಷವಾಗಿಹುದು ನಿಮ್ಮ ಸ್ಮರಣೆ | 
ಯಂತ್ರವಾಹಕನೆಂಬ ಬಿರುದು ಸಲ್ವುದು ನಿಮಗೆ । 
ಚಿಂತಾನಾಯಕನೆ ಕಾಗಿನೆಲೆಯಾದಿಕೇಶವನೆ !1೫॥ 


ಸನ್ಮಿತ್ರನಂತೆ ಭಾವಿಸಿ ಅವನೊಡನೆ ಸಂಭಾಷಿಸಿ ಭಗೆವಂತನೊಡನೆ ನಲಿದಾಡಿ 
ದಾರೆ. 
೦ಎ 


ರಾಗ: ಕಲ್ಕಾಣಿ-_ತಾಳ: ರುಂಂಸೆ 


ಏನೆಂದ: ಕೊಂಡಾಡಿ ಸ್ಮುತಿಸಲೊ ದೇವಾ | 
ನಾನೇನು ಬಲ್ಲೆ ನಿಮ್ಮ ಮಹಿಮೆಗಳ ಮಾಧವಾ ॥ಪ॥ 


ಹರಿ ಮುಕುಂದನು ನೀನು ನರಜನ್ಮ ಹುಳ ನಾನು | 
ಪರಮಾತ್ಮ ನೀನು ಪಾಮರನು ನಾನೂ | 
ಗರುಡಗಮನನು ನೀನು ಮರುಳೆ ಪಾಹಿಯು ನಾನು | 
ಪರಂಜ್ಕೋತಿಯು ನೀನು ತಿರುಕನು ನಾನೂ lo 


ವಾರಿಧಿಶಯ ನನಾದ ಕಾರುಣ್ಯಪತಿ ನೀನು । 
ಘೋರದಿಂದಿಹ ಕಾಮಿ ಕ್ರೋಧಿ ನಾನೂ | 
ಈರೇಳು ಭುವನದೊಳು ಇರುವ ಮೂರುತಿ ನೀನು | 
ದೂರಿ ನಿಮ್ಮನು ಬೈವ ದುಷ್ಟ ನಾನೂ WH ೨॥ 


ಅಣುರೇಣು ತೃಣಗಳಲಿ ಪರಿಪೂರ್ಣನು ನೀನು | 
ಕ್ಸಣಕ್ಸೈಣಕೆ ಅವಗುಣದ ಕರ್ಮಿ ನಾನೂ | 
ವಾಣಿಯರಸನ ಪೆತ್ತ ನೈಕುಂಠಪತಿ ನೀನು | 
ತನು ನಿಶ್ಶವಲ್ಲದ ಗೊಂಬೆ ನಾನೂ 4 


೧೩೮ 


ಕನಕದಾಸ ಪ್ರಶಸ್ತಿ ಗ್ರಂಥ 
ಕಂಬದಲ್ಲಿ ಬಂದ ಆನಂದಮೂರುತಿ ನೀನು | 
ನಂಬಿಕಿಲ್ಲದ ಪ್ರಪಂಚಿಗನು ನಾನೂ | 
ಅಂಬರೀಷಗೆ ಒಲಿದ. ಅಕ್ರೂರ ಸಖ ನೀನು | 
ಹಂಭಕರ್ಮಿಯು ನಾನು ನಿರ್ಜಿತನು ನೀನೂ 


ತಿರುಪತಿಯವಾಸ ಶ್ರೀನೆಂಕಟೀಶನು ನೀನು | 
ಸ್ಮರಿಸಿ ನಿನ್ನಯ ನಾಮ ಬದುಕುವವ ನಾನೂ | 
ಬಿರುದುಳ್ಳವನು ನೀನು |! ಮರೆಹೊಕ್ಕ ವನು ನಾನು | 
ಸಿರಿಕಾಗಿನೆಲೆಯಾದಿಕೇಶವನೆ ನೀನೂ 


॥ ೪॥ 


ತಾವು ಎಷ್ಟು ದೈನ್ಯದಿಂದ ಪ್ರಾರ್ಥಿಸಿದರೂ ಭಗವಂತನು ಭಕ್ತನ ಪ್ರಾರ್ಥನೆಗೆ 
ಕಿನಿಗೊಡದಾಗ ಭಕ್ತರನ್ನು ಸಲಹುವುದು ಅವನ ಕರ್ತವ್ಯವೆಂದು ಉಪದೇಶ 
ಮಾಡಲೂ ಹೊರಬದ್ದಾರೆ ಶ್ರೀ ದಾಸರು, 


ರಾಗ: ಭೈರವಿ-. ತಾಳ: ಛಾಪು 
ನನ್ನಿ೦ದ ನಾನೇ ಜನಿಸಿ ಬಂಡೆನೆ ದೇವಾ 


ನಿನ್ನ ಪ್ರೇರಣೆಯಿಂದ ನಡೆದು ನೋಡಿದ ಮೇಲೆ | 
ನಿನ್ನದೆ ತಪ್ಪೋ ಎನ್ನದು ತಪ್ಪೋ ಗೋನಿಂದಾ 


ಜನನಿಯ ಜಠರದಿ ನವಮಾಸವು | 

ಘನವಾಗಿ ನೀ ಪೋಷಿಸುತಲಿರೆನ್ನ | 
ಜನಿಸಲಾರೆನೆ ಜನಿಸೆಂದಿಕ್ಸ ಳದಿಂದ | 

ವನಜಾಕ್ಸ್‌ ನೂಕಿದವನು ನೀನಲ್ಲವೇ ಕೃಷ್ಣಾ 


ಎಲವುಗಳೆಲ್ಲವು ಜತೆಗೂಡಿ ನರಗಳ | 
ಬಲಿದು ಚರ್ಮವ ಪೊದಿಸಿ ದೇಹದೊಳ್‌ । 
ಮಲಮೂತ್ರದೊಳು ನೆಲೆಗೊಳಿಸಿ ಹೃದಯ । 
ಸ್ಥಳದೊಳು ನಿಂದು ಚೈತನ್ಯ ಪೊರೆವರು ಯಾರೋ 


ಜನಿಸಿದಾರಭ್ಯ ಇಂದಿನ ಪರಿಯಂತರ | 
ಘನಡಿ ನೀ ಪಾಲಿಸುತಿರೆ ಎನ್ನನು | 

ಅನುಮಾನಕ್ಕೆ ಬೋಧಿಸುತಿರೆ ನಾನು ! 
ಅನುಚನಿಸಿದೆನೊ ಜೀವನು ನಿನ್ನನು ಬಿಡೆ 


ಅಂಧನ ಕೈಯಲ್ಲಿ ಕೋಲಿತ್ತು ಕರೆದೊಯ್ದು | 
ಮುಂದಾಳು ತೆಗ್ಗಿ ನಲಿ ಕೆಡಹಲು | 

ಅಂಧನ ತಪ್ಪೊ ಮುಂದಾಳಿನ ತಪ್ಪೊ 
ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲವೊ ರಂಗಾ 


I ೧॥ 


ಸ 


4 


UW 


ಕರ್ಣಾಟಕ ಸಂಗೀತಕ್ಕೆ “ ಶ್ರೀ ಕನಕದಾಸರ?? ಕಾಣಿಕೆ ೧೩೯ 


ಕಂದನ ತಾಯಿಯು ಆಡಿಸುತಿರುವಾಗ | 
ಕಂದ ಬಾವಿಯೋಳ್‌ ಅಂದಿ ನೋಡಲು | 
ಬಂದು ಬೇಗದಿಂದ ಎತ್ತದಿದ್ದಮ್ಯಾಲೆ | 
ಕಂದನ ತಪ್ಪೊ ತಾಯಿಯ ತಪ್ಪೊ ಗೋನಿಂದಾ | ೫ | 


ಭಾರ ನಿನ್ನದೋ ದೂರು ನಿನ್ನದೊ ರಂಗಾ | 
\ ನಾರಿ ಮಕ್ಕಳು ಮನೆ ನಿನ್ನದಯ್ಯ 
ಕ್ಸೀರದೊಳಗೆ ಅದ್ದು ನೀರಿನೊಳಗೆ ಅದ್ದು | 
ಹೇರನೊಪ್ಪಿಸಿದ ಮೇಲೆ ಸುಂಕವೇ ಪರಮಾತ್ಮಾ ॥ ೬॥ 


ನ್ಯಾಯವಾದರೂ ದುಡುಕು ನಿನ್ನದೊ ರೆಂಗ ಅ 
ನ್ಯಾಯವಾದರೆ ಯಾರು ಪೇಳುವರೊ | 
ಕಾಯಜಜನಕ ಕನಕಾದಿಕೇಶವರಾಯ ನೀ | 
ಕಾಯಯ್ಯ ತಪ್ಪುಗಳನೆಣಿಸದೆ ದೇವಾ lel 


ಭಗವಂತನನ್ನು ತನ್ನ ಬಂಧುನಿನಂತೆ ಅಂದರೆ ತಾಯಿ, ತಂಜೆ, ಮಗ, ಭೃತ್ಯ 
ಎಂದು ಭಾವಿಸಿ ನಡೆದುಕೊಂಹ ನಿದರ್ಶನಗಳಲ್ಲಿ ಅನೇಕ ಕೀರ್ತನೆಗಳನ್ನು ಮಾಡಿ 
ದ್ಹಾರೆ. ಕೆಲವು ವೇಳೆ ಮೂದಲಿಸಿ, ಸರಸವಾಡಿ ರೇಗಿಸಿಯೂ ಇದ್ದಾರೆ. 
ಈಶ್ವರಾನುಸಂದರ್ಶನದಿಂದ ತೃಪ್ತರಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. 
ಹೀಗೆ ದಾಸರ ಕಾಣಿಕೆ ಕರ್ನಾಟಕ ಸಂಗೀತಕ್ಕೆ ಬಹುಮುಖವಾದುದು. 


ಕನಕದಾಸರ ವಿಶಿಷ್ಟತೆ ' 
ಶ್ರೀ ಜಿ. ಎಸ್‌. ಶಿವರುದ್ರಪ್ಪ 


ಕನಕದಾಸರು ದಾಸರಲ್ಲಿ ಕವಿಗಳು; ಅದೇ ಅವರ ವೈಶಿಷ್ಟ್ಯ. ಕನಕದಾಸ 
ರನ್ನು ಬಿಟ್ಟಿರೆ ದಾಸ ಪರಂಪರೆಯ ಉಳಿದೆಲ್ಲರೂ ಪ್ರಧಾನವಾಗಿ ಕೀರ್ತನಕಾರರು; 
ಕವಿಗಳಲ್ಲ. ಎಂದರೆ ಅವರ ಕೀರ್ತನೆಗಳಲ್ಲಿ ಕಾವ್ಯತ್ವವಿಲ್ಲವೆಂದು ಅರ್ಥವಲ್ಲ; 
ಅವರಲ್ಲಿ ಕನಿಮನೋಧರ್ಮವಿಲ್ಲವೆಂದೂ ಅರ್ಥವಲ್ಲ. ಆದರೆ ಅವರಲ್ಲಿ ಕನಕ 
ದಾಸರಲ್ಲಿಯಂತೆ ಸ್ಥಾ ಯಿಯಾದ ಕಾವ್ಯಪ್ಪ ಪ್ರಜ್ನೆ ಇಲ್ಲ ಎಂದು ಮಾತ್ರ ಅರ್ಥ. 
ಕನಕದಾಸರಲ್ಲಿಯಾದರೋ ಅವರು ಸ ವೇಳೆ ದಾಸಕೂಟಕ್ಕೆ ಸೇರಿ ಕೀರ್ತನೆ 
ಗಳನ್ನು ರಚಿಸಬೇಕಾದಂಥ ಪ್ರಸಂಗಕ್ಕೆ, ಪರಂಪರೆಗೆ ಗತ ಹೋಗಿದ್ದರೂ, 
ಅವರಲ್ಲಿನ ಕವಿಪ್ರಜ್ಞೆ ಕಾವ್ಯರೂಪ ಪದಲ್ಲಿ ತನ್ನ ಅಭಿವ್ಯಕ್ತಿ, ಯನ್ನು ಕಂಡುಕೊಳ್ಳದೆ 
ಇರುತ್ತಿರಲಿಲ್ಲ. ಹೀಗಾಗಿ ಕನಕದಾಸರ ವ್ಯಕ್ತಿತ್ವ ಡಾಸಪಕಂಪ "ಭಕ್ತಿ 
ಪ್ರ ಜ್ಜ ಗೆ ಒಳಗಾದರೂ, ಅವರ ಭಕ್ತಿಭಾವ ಕಾವ ಪ್ರಜ್ಞೆಗೆ ಮೂಲಭಿತ್ತಿಯಾಗಿ 
ಸ ಆದಕಾರಣವೇ ಅವರು ನ್ನ ಕೇರ್ತನಕಾರರಾಗಿ ಮಾತ್ರ 
ವಲ್ಲದೆ ಕನ್ನಡದ ಕವಿಗಳ ಸಾಲಿನಲ್ಲಿಯೂ ನಿಲ್ಲಬಲ್ಲವರಾಗಿದ್ದಾ ಕೆ. 

ಕನಕದಾಸರಲ್ಲಿ ಉಳಿದ ದಾಸರಿಂದ ಭಿನ್ನವಾದ ಕಾವ್ಯ ಪ್ರಜ್ಞೆ ಇದೆ ಎಂಬ 
ಸಂಗತಿ ಅವರ ಕೃತಿಗಳನ್ನು ಪರಿಶೀಲಿಸಿದರೆ ಸ ಸ್ಪಷ್ಟ ವಾಗುತ್ತ 3 ಅವರ " ಸಾಹಿತ್ಯ 
ಕೃತಿ' ಗಳೊಂದಿಗೆ ಹೋಲಿಸಿದರೆ ಅವರ ತ್ತೇನೆ? ಗಳು ಸಂಖೆ ಯಲ್ಲಿ ತೀರಾ 
ಕಿರಿದಾಗಿಯೇ ಗೋಚರಿಸುತ್ತವೆ. ಅವರ ಕೀರ್ತನೆಗಳನ್ನೂ ಸ ಹರಿಭಕ್ತಿ 
ಸಾರವನ್ನೂ ಒಂದು ಮುಖವಾಗಿ ಇರಿಸಿಕೊಂಡರೆ, ಅವರ ನಳಚರಿತ್ರೆ, ಮೋಹನ 
ತರಂಗಿಣಿ, ರಾಮಧಾನ್ಯ ಚರಿತೆ ಇವುಗಳನ್ನೇ ಬೇರೊಂದು ಮುಖವಾಗಿ ಇರಿಸ 
ಬಹುದು. ಈ ಎರಡು ಮುಖಗಳಲ್ಲಿ, ಒಂದು ಸಂಪೂರ್ಣ ಭಕ್ತಿ ಸಾಹಿತ್ಯ, 
ಇನ್ನೊಂದು ಭಕ್ತನೂ ಆದ ಕವಿಯಿಂದ ನಿರ್ಮಿತವಾದ ಸಾಹಿತ್ಯ. ಒಂದು 
ವ್ಯಕ್ತಿನಿಷ್ಠ, ಇನ್ನೊಂದು ವಸ್ತುನಿಷ್ಠ. ಹೀಗೆ ಕನಕದಾಸರು ದಾಸಪರಂಪಕರೆ 
ಯೊಳಗೆ ನಿಂತು, ಅದಕ್ಕೆ ವ್ಯಕ್ತಿನಿಷ್ಠ ಕೀರ್ತನೆಗಳ ಮೂಲಕ ಗೌರವವನ್ನು 
ಸಲ್ಲಸಿದ್ದಲ್ಲದೆ, ವಸ್ತುನಿಷ್ಕ ಕೃತಿಗಳನ್ನೂ ರಚಿಸುವುದರ. ಮೂಲಕ ಕವಿಗಳ 
*ಸಾಲಿಗೂ ಸೇರಿದ್ದಾರೆ. ಒಟ್ಟಿ ನಲ್ಲಿ ಕನಕದಾಸರ ವ್ಯಕ್ತಿತ್ವ ವ್ಯಕ್ತಿನಿಷ್ಠ ಹಾಗೂ 
ವಸ್ತುನಿಷ್ಠ ಮುಖಗಳಲ್ಲಿ ಅಭಿವ್ಯಕ್ತಿ ಯನ್ನು ಸಡೆದದ್ದು ಒಂದು ವಿಶೇಷತೆಯಾಗಿ 
ತೋರುತ್ತದೆ. 

ಪುರಂದರದಾಸರ ಕೀರ್ತನೆಗಳ ಸಂಖ್ಯೆಗೆ ಹೋಲಿಸಿದರೆ ಕನಕದಾಸರ 
ಕೀರ್ತನೆಗಳು ಅತ್ಯಲ್ಪವಾಗಿ ಕಾಣುತ್ತವೆ; ಆದರೆ ಕನಕದಾಸರ ಕೀರ್ತನೆಗಳ 


ಕನಕದಾಸರ ವಿಶಿಷ್ಟತೆ ೧೪೧ 


ಸತ್ತವನ್ನು ಗಮನಿಸಿದರೆ, ಅವು ಪುರಂದರದಾಸರ ಕೀರ್ತನೆಗಳ ಸತ್ತದೊಂದಿಗೆ 
ಸಮಸ್ಪರ್ಧಿಯಾಗಬಲ್ಲವು. ಹಾಗೆ ನೋಡಿದರೆ ಪುರಂದರದಾಸರ ಕೀರ್ತನೆ 
ಗಳಿಗಿಂತ ಕನಕದಾಸರ ಕೀರ್ತನೆಗಳಲ್ಲಿ ಕಾವ್ಯಗುಣ ಒಂದು ಕ್ಫೈ ನಿಂಗಿಲಾಗಿಯೇ 
ಇರುವಂತೆ ತೋರುತ್ತದೆ; ಅದಕ್ಕೆ ಕಾರಣ ಕನಕದಾಸರು ಪ್ರಧಾನತಃ ಕವಿಗಳು 
ಎನ್ನುವುದೇ ಆಗಿದೆ. ಪುರಂದರದಾಸರ ಕೀರ್ತನೆಗಳಲ್ಲಿಯಂತೆ ಮುಖ್ಯವಾದ 
ಕಾವ್ಯಗುಣ ಕೇವಲ ಪಲ್ಲವಿಯಲ್ಲಿ ಮಡುಗಟ್ಟಿ, ಉಳಿದ ಚರಣಗಳಲ್ಲಿ ಅದರ 
ಸಮರ್ಥನೆಯ ತರ್ಕವಾಗಿಯೋ, ಅಥವಾ ಪಲ್ಲವಿಯಲ್ಲಿನ ಧ್ವನಿಯನ್ನು ವಾಚ್ಯ 
ವಾಗಿ ವಿವರಿಸುವ ಸದ್ಧತಿಯಲ್ಲಿಯೋ ಸರ್ಯವಸಾನವಾಗುವುದು ಕನಕದಾಸರಲ್ಲಿ 
ಕಡಿಮೆಯೆಂದೇ ಹೇಳಬಹುದು. ಕನಕದಾಸರಲ್ಲಿ ಕಂಡುಬರುವ ಆಶ್ಚರ್ಯ, 
ಜಿಜ್ಞಾಸೆ, ಕಲ್ಪಕತೆಗಳು ಬೇರೆಯವರಲ್ಲಿ ವಿರಳವೆಂದೇ ಹೇಳಬಹುದು. "ನೀ 
ಮಾಯೆಯೊಳಗೋ ನಿನ್ನೊಳು ಮಾಯೆಯೋ? ಎನ್ನುವ ಅವರ ಕೀರ್ತನೆಯಲ್ಲಿ 
ಹೆಜ್ಜೆ ಹೆಜ್ಜೆಗೂ ವಿಸ್ತರಿಸುತ್ತಾ: ಹೋಗುವ ಆಶ್ಚರ್ಯಮೂಲವಾದ ಜಿಜ್ಞಾಸೆ 
ತನ್ನ ವಿಚಾರದ ವಿಲಾಸದಿಂದ, ತಾತ್ವಿಕ ಜಿಜ್ಞಾಸೆಯಲ್ಲದೆ ಸೌಂದರ್ಯದ 
ಜಿಜ್ಞಾಸೆಯೂ ಆಗಿ ಕಡೆಗೆ ಈ ಲೋಕದ ಮೂಲಭೂತ ವಿಸ್ಮಯದ ಹೊಳಹಿನಲ್ಲಿ 
ನಿಲುಗಡೆಯನ್ನು ಕಂಡುಕೊಳ್ಳುವ ರೀತಿ ಅಪೂರ್ವವಾಗಿದೆ. "ಯಾಕೆ ನೀನಿಲ್ಲಿ 
ಪವಡಿಸಿದೆ ಹರಿಯೆ?-ಎಂದು ಪಶ್ಚಿಮರಂಗನಾಥನನ್ನು ಕುರಿತು ಕಟ್ಟಿದ ಕೀರ್ತನೆ 
ಯೊಳಗಣ ಕಲ್ಪಕತೆ ಮೆಚ್ಚತಕ್ಕದ್ದಾಗಿದೆ. ರಂಗನಾಥನನ್ನು ಕುರಿತು ಅವರು 
ಹಾಕಿದ ಪ್ರಶ್ನೆಗೆ ಅವರು ಪುರಾಣ ಪ್ರಪಂಚದಿಂದ ಎತ್ತಿಕೊಂಡ ಉತ್ತರ ಮಾಲಿಕೆ 
ಪುರಂದರದಾಸರನ್ನು ಅನುಕರಿಸಿದರೂ, " ಇನ್ನೆಷು ಕಾಲ ನೀನಿಲ್ಲಿ ಮಲಗಿದ್ದರೂ 
ನಿನ್ನ ಎಬ್ಬಿ ಸುವರೊಬ್ಬರನು ಕಾಣೆ'--ಎನ್ನುವ ವಿಷಾದಪೂರ್ಣವಾದ 
ಮುಕ್ತಾಯ ಅಭೂತಪೂರ್ವವಾಗಿದೆ; ಕನಕದಾಸರು ದಾಸರಲ್ಲಿ ಕವಿಗಳು 
ಎನ್ನುವ ಮಾತಿಗೆ ಜೀವಂತಸಾಕ್ಷಿಯಾಗಿದೆ. "ತಲ್ಲಣಿಸದಿರು ಕಂಡ್ಯ ತಾಳು 
ಮನವೇ'--ಎಂಬ ಕೀರ್ತನೆಯಲ್ಲಿನ ನಿಸ್ಸಂಶಯ ಶ್ರದ್ಧೆ, ಅದು ತಾರ್ಕಿಕವಾಗಿ 
ಸಮರ್ಥಿತವಾಗಿರುವ ರೀತಿ ಪರಿಣಾಮಕಾರಿಯಾಗಿದೆ. ಅವರ ಗುಣ ವಿಶಿಷ್ಟ 
ವಾದ ಕೆಲವೇ ಕೀರ್ತನೆಗಳನ್ನು ಬಿಟ್ಟರೆ, ಅವರನ್ನು ಹರಿದಾಸ ಪರಂಪರೆ 
ಯೊಳಗೆ ನಿಲಿಸುವಂಥ ಇನ್ನೊಂದು ಕೃತಿ " ಹರಿಭಕ್ತಿಸಾರ, ನೂರ ಹತ್ತು 
ಪದ್ಯಗಳ ಪ್ರ ಕೃತಿ ಭಾವಗೀತಾತ್ಮಕವಾದ ಖಂಡಕಾವ್ಯದಂತಿದೆ. ವಾಸ್ತವವಾಗಿ 
ಇದು ಷಟ್ಟಿದೀ ರೂಪದ ಶತಕವಲ್ಲದೆ ಬೇರೆ ಅಲ್ಲ. "ದೇವ ರಕ್ಷಿಸು ನಮ್ಮನನವರತ' 
ಎಂದು ಕಡೆಯಾಗುವ ಒಂದೊಂದು ಪದ್ಯದಲ್ಲೂ ಕನಕದಾಸರ ಭಕ್ತಹೃದಯದ 
ಮೊರೆ ಅತ್ಯಂತ ಸಹಜವಾಗಿ, ಕರುಣಾಪೂರ್ಣವಾಗಿ ಕಿವಿಗೆ ಬೀಳುತ್ತದೆ. ಅದು 
ತನ್ನ ಕಳಕಳಿಯಿಂದ ಹರಿಹರನ ಪಂಪಾಶತಕ ರಕ್ಸಾಶತಕಗಳ ನೆನಪನ್ನು 
ತರುತ್ತದೆ. ಹರಿಭಕ್ತಿಸಾರದ ನಿರರ್ಗಳವಾದ ಓಟ, ಅದರಲ್ಲಿ ವ್ಯಕ್ತವಾಗಿರುವ 


ಸಚ“ 
೧೪ ೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಜೀವದ ಅಧಿತ್ಯತಾ ಭಾವ, ಅನನ್ಯ ಶರಣಾಗತಿ ಅತ್ಯಂತ ಹೃದಯಸ್ಪರ್ಶಿ 
ಯಾಗಿದೆ. ಇದುವರೆಗೂ ವೃತ್ತರೂಪದಲ್ಲಿ ಪರಿಚಿತವಾದ ಶತಕ, ಕನಕದಾಸರಲ್ಲಿ 
ಷಟ್ಟದೀ ರೂಪಧಾರಣೆಮಾಡಿದ್ದು ಒಂದು ನಿಶೇಷದ ಸಂಗತಿಯಾಗಿ ತೋರು 
ತ್ತದೆ. 

ಕನಕದಾಸ ಸಾಹಿತ್ಯದ ಇನ್ನೊಂದು ಮುಖ ಅವರ ನಳಚರಿತ್ರೆ, ಮೋಹನ 
ತರಂಗಿಣಿ ಹಾಗೂ ರಾಮಧಾನ್ಯಚರಿತೆ. ಇವು ಮೂರೂ ವಸ್ತುನಿಷ್ಠ ಕೃತಿಗಳು. 
ಇವು ಭಕ್ತಿ ಸಾಹಿತ್ಯವಲ್ಲ, ಅವರ ಕೀರ್ತನೆಗಳಂತೆ; ಇವು ಭಕ್ತಪರಂಪರೆಗೆ 
ಸೇರಿದ ಕವಿನಿರ್ಮಿತ ಕೃತಿಗಳು... ಇವುಗಳಲ್ಲಿ ನಳಚರಿತ್ರೆ ಮತ್ತು ಮೋಹನ 
ತರಂಗಿಚಿಗಳ ವಸ್ತು ಪುರಾಣೇತಿಹಾಸದಿಂದ ಎತ್ತಿಕೊಂಡುದಾದರೆ, ಅವರ 
ರಾಷುಧಾನ್ಯಚರಿತೆ ಸ್ವತಂತ್ರವಾದ, ಕವಿಕಲ್ಪನಾಸಿದ್ದವಾದ ಕೃತಿ, ಹೀಗೆ 
ವಸ್ತುವೈವಿಧ್ಯದ ದೃಷ್ಟಿಯಿಂದಲೂ ಕನಕದಾಸರ ವಿಶಿಷ್ಟತೆ ಎದ್ದುಕಾಣು 
ವಂಥಾದ್ದು. 

ನಳಚರಿತ್ರೆ, ಮೋಹನತರಂಗಿಣಿಗಳು ಕನಕದಾಸರು ಭಕ್ತಿಯ ಪ್ರತಿ 
ಪಾದನೆಗೆ ಖಂಡಿತ ಬರೆದವಲ್ಲ; ಹುಡುಕೆನೋಡಿದವರಿಗೆ ಕೃಷ್ಣಭಕ್ತಿ ಅವುಗಳಲ್ಲಿ 
ಕಾಣಿಸಿದರೂ ಅದು ಕೇವಲ ನಿಮಿತ್ತಮಾತ್ರ. ಮುಖ್ಯವಾಗಿ ಅವು ಪ್ರೇಮದ 
ಕಥೆಗಳು. ನಳಚರಿತ್ರೆಯಲ್ಲಿ ನಳದಮಯಂತಿಯರ ಪ್ರೇಮ; ಮೋಹನ : 
ತರಂಗಿಣಿಯಲ್ಲಿ ಕೃಷ್ಣ-ರುಕ್ಕೇಣಿಯರ, ರತಿ-ಮನ್ಮಥರ, ಉಷಾ-ಅನಿರುದ್ದರ 
ಶ್ಲಂಗಾರ. ನಳಚರಿತ್ರೆ ಪ್ರಥಮತಃ ಪ್ರೇಮದ ಕಥೆ. ನಳದಮಯಂತಿಯರ 
ನಡುವೆ ಇದ್ದ ಗಾಢವಾದ ಪ್ರೇಮವನ್ನೂ, ಅದರ ಮೇಲೆ ಬಿದ್ದ ಕಲಿಪುರುಷನ 
ಅಥವಾ ವಿಧಿಯ ಕರಾಳ ಛಾಯೆಯನ್ನೂ, ಆದರೂ ಆ ಕತ್ತಲಿನಲ್ಲಿ ನಿಶ್ಚಲವಾದ 
ದೀಪ್ತಿಯಿಂದ ವರ್ಧಿಸಿದ ಆ ಪ್ರೀತಿಯ ಮಹೋನ್ನತಿಯನ್ನೂ ಕನಕದಾಸರು 
ಚಿತ್ರಿಸಿದ್ದಾರೆ. ನಳನ ಪಾತ್ರದಲ್ಲಿ ದಮಯಂತಿಯ ಬಗ್ಗೆ ಗಾಢವಾದ ಪ್ರೀತಿ 
ಇದೆ; ಆದರೆ ಆ ಪ್ರೀತಿಯಲ್ಲಿ ಸ್ವಾರ್ಥದ ಕಲುಷವಿಲ್ಲ. ತನಗಿಂತ ಅಧಿಕರಾದ 
ಅಇಂದ್ರಾದಿಗಳೂ ಅವಳನ್ನು ಬಯಸಿದಾಗ, ದಮಯಂತಿಯ ಬಗೆಗೆ ತನಗಿದ್ದ 
ಪ್ರೀತಿಯನ್ನೂ ಅವರಿಗಾಗಿ ಬದಿಗೊತ್ತಿ, ಅವರ ಪರವಾಗಿ ಪ್ರಣಯದೌತ್ಯವನ್ನು 
ವಹಿಸುವಂಥ ಮನಃಸ್ಟೈರ್ಯ ಅವನಲ್ಲಿದೆ. ಅದು ಅತ್ಯಂತ ಪ್ರಶಂಸನೀಯ 
ವಾಗಿದೆ. ಎರಡನೆಯ ಸಲ ದಮಯಂತಿಗೆ ಸ್ಪಯಂವರವಾಗಲಿದೆ ಎಂದು ಕೇಳಿ 
" ದಾಗಲೂ ಅಪ್ಪೆ. ಹೃದಯಕ್ಕೆ ಹೃೈದಯವಾಗಿ ಬೆಸೆದುಕೊಂಡ ತನ್ನಾಕೆಯನ್ನು, 
ಅವಳಿಗೆ ಅದರಿಂದ ಸುಖವಾಗುವುದಾದರೆ, ಕುರೂಪಿಯಾಗಿ ಬಾಹುಕನ ವೇಷ 
ದಲ್ಲಿರುವ ತನ್ನನ್ನು ಬಿಟ್ಟು ಬೇರೆಯವರನ್ನು ವರಿಸಲಿ ಎಂದು ಸಾರಥ್ಯ ವಹಿಸಿ 
ದಮಯಂತಿ ಸ್ವಯಂವರಕ್ಕೆ ಖುತುಪರ್ಣರಾಜನನ್ನು ಒಯ್ಯುತ್ತಾನೆ. ತಾನು 
ಜೂಜಿನಲ್ಲಿ ಸೋತು ಇಜ್ಯಭ್ರ ಷ್ಟನಾಗಿ ಕಾಡಿನಲ್ಲಿರುವಾಗಲೂ ಸುಕುಮಾರಿಯಾದ 


ಕನಕದಾಸರ ವಿಶಿಷ್ಟತೆ ೧೪೩ 


ದಮಯಂತಿ ತನ್ನ ಜೊತೆಗಿದ್ದು ಕಷ್ಟಸಡುವುದು ಬೇಡನೆಂದೂ, ತಾನು ಬಿಟ್ಟರೆ 
ಅವಳು ತವರುಮನೆಗಾದರೂ ಹೋಗಿ ಸುಖವಾಗಿರಲಿ ಎಂದೂ ನಡುಗಾಡಿನಲ್ಲಿ 
ಅವಳನ್ನು ತೊರೆದು ಹೋಗುತ್ತಾನೆ. ಹೀಗೆ ನಳನ ಪಾತ್ರದಲ್ಲಿ ತ್ಯಾಗಮೂಲವಾದ 
ಪ್ರೀತಿ ಒಂದು ವಿಶಿಷ್ಟಲಕ್ಷ್ಮಣವಾಗಿ ತೋರುತ್ತದೆ. ಈ ಒಂದು ಅಂಶವೆ ಕನಕ 
ದಾಸರ ಮನಸ್ಸನ್ನು ತಟ್ಟರಬೇಕು. ಕನಕದಾಸರು ಈ ತ್ಯಾಗಮೂಲವಾದ 
ಪ್ರೇಮದ ಪ್ರತಿಪಾದನೆಗೆ ನಳಚರಿತ್ರೆಯನ್ನು ಬರೆದಹಾಗೆ ತೋರುವುದೇ ಹೊರತು 
ಭಕ್ತಿಪ್ರತಿಪಾದನೆಗೆ ಅಲ್ಲ--ಆ ಬಗ್ಗೆ ಒಂದೇ ಒಂದು ಸವಾಡಸದ್ಭಶವಾದ 
ಪ್ರಸಂಗವಿದ್ದರೂ* ಪ್ರೀತಿ, ಅದರ ಗಾಢತೆ, ಒಲಿದವರ ನಡುವೆ ಬಂದ ವಿಧಿಯ 
ಕರಾಳ ಛಾಯೆ, ಅದರಲ್ಲಿಯೂ ಎದ್ದುತೋರುವ ದಮಯಂತಿಯ ಪ್ರೇಮನಿಷ್ಯೆ, 
ನಳನ ತ್ಯಾಗಮೂಲವಾದ ಪ್ರೇಮ ಇದೇ ಕಾವ್ಯದ ತಿರುಳು. ಪ್ರೀತಿಯಲ್ಲಿ 
ಕಂಡುಬರುವ ದೈವಿಕತೆಯೆ ಕನಿಗೆ ಪ್ರಧಾನವಾದ ನಿಷಯ, ಇದು ತ್ಯಾಗ 
ಮೂಲವಾದ ಶೃಂಗಾರ. 


ನಳಚರಿತ್ರೆ ತ್ಯಾಗಮೂಲವಾದ ಶೃಂಗಾರದ ಕಥೆಯಾದರೆ, ಮೋಹನ 
ತರಂಗಿಣಿ ಭೋಗಮೂಲವಾದ ಶೃಂಗಾರದ ಕಥೆ. ಒಂದರಲ್ಲಿ ಮಾನವ ಪಾತ್ರಗಳ 
ತ್ಯಾಗಮೂಲವಾದ ಶೃಂಗಾರವಿದ್ದರೆ, ಇನ್ನೊಂದರಲ್ಲಿ ದೈವೀ ಪಾತ್ರಗಳ ಭೋಗ 
ಮೂಲವಾದ ಶೃಂಗಾರವಿದೆ. ಆದರೆ ಈ ದೈವೀ ಪಾತ್ರಗಳ ಹಿನ್ನೆಲೆ ಮಾತ್ರ 
ಸಮಕಾಲೀನ ನಾಸ್ತವವಾಗಿರುವುದೇ ಮೋಹನತರಂಗಿಣಿಯ ವೈಶಿಷ್ಟ್ಯವಾಗಿದೆ. 
ನಳಚರಿತ್ರೆಯಲ್ಲಿ ಹಿನ್ನೆಲೆ ಪೌರಾಣಿಕವಾಗಿಬೆ, ಪಾತ್ರಗಳು ಮಾನವೀಯವಾಗಿವೆ; 
ಮೋಹನತರಂಗಿಣಿಯಲ್ಲಿ ಪಾತ್ರಗಳು ಪೌರಾಣಕವಾಗಿನೆ, ಹಿನ್ನೆಲೆ ಸಮ 
ಕಾಲೀನವಾಗಿದೆ. ಒಂದರಲ್ಲಿ ಮಾನವರು ಪ್ರೇಮದಿಂದ ದೈವಿಕವಾಗಿ ತೋರು 
ತ್ತಾರೆ, ಇನ್ನೊಂದರಲ್ಲಿ ದೇವತೆಗಳು ಭೋಗದಿಂದ ಮಾನವರಾಗಿ ತೋರುತ್ತಾರೆ. 

ನಳಚರಿತ್ರೆಯನ್ನು . ಬರೆಯುವಲ್ಲಿ ಕನಕದಾಸರಲ್ಲಿ ಕಂಡುಬಂದ 
ಆ ಅಶೃಂಖಲ ಸಹಜತೆ ಮೋಹನತರಂಗಿಣಯನ್ನು ಬರೆಯುವಲ್ಲಿ ಕಾಣ 
ದಂತಾಗಿದೆ. ಮೋಹನತರಂಗಿಣಯಲ್ಲಿ ಮಹಾಕಾವ್ಯದ ಸಮಸ್ತ ಸಂಪ್ರದಾಯ 
ಗಳನ್ನೂ ತುರುಕುವ ರಭಸವಿದೆ. ಇದನ್ನು ಬರೆಯುವಾಗ ಕನಕದಾಸರೊಳಗಿನ 
"ಕವಿ? ಬಹುಮಟ್ಟಿಗೆ ಪ್ರಜ್ಞಾ ಪೂರ್ವಕವಾಗಿದ್ದಾನೆ. ಹೀಗಾಗಿ ಮೋಹನ 
ತರಂಗಿಣಿ ಕಾವ್ಯವಾಗಿ ಅಂಥ ಅಖಂಡತೆಯನ್ನು ಪಡೆದಿಲ್ಲ; ಬಹುಮಟ್ಟಿಗೆ 


* ಕಾಡಿನಲ್ಲಿ ನಳನು ಬಿಟ್ಟು ಹೋದ ಸಂತರ ದಮಯಂತಿ ಕೆಲವು ನರ್ತಕರ ಜೊತೆ 
ಸೇರಿ ಪ್ರ ಯಾಣವನ್ನು ಮುಂದುವರಿಸುತ್ತಾ ಳೆ; ಒಮ್ಮೆ ಕಾಡಿನಲ್ಲಿ ಬೀಡಾರಬಿಟ್ಟ ರುವಾಗ 
ರಾತ್ರಿ PE ನುಗ್ಗಿ ಧಾಳಿಮಾಡುತ್ತ ನ. ಆಗ ದಮಯಂತಿ ಟೆ ನನಜನಾಭ 
ಮುಕ ಎಂದು ಪ್ರಾರ್ಥಿಸುತ್ತಾಳೆ. ಆನೆಗಳು ಚದುರಿಹೋಗುತ್ತವೆ. " ದೈನನ 
ನೆನೆನ ಭಕ್ಕರಿಗುಂಟಿ ಭಯ? ಎನ್ನುತ್ತಾನೆ ಕನಿ: ನಳಚರಿತ್ರೆ: ೫-೫೦. 


' ೧೪೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಅಷ್ಟಾದಶವರ್ಣನೆಗಳ ಮಗ್ಗ ದಲ್ಲಿ ನೇಯ್ದ ಪುರಾಣ ಸಾಮಗ್ರಿಗಳ ಒಂದು 
ತೇಸೆಯಾಗಿದೆ. ಇದರ ವಿಶಿಷ್ಟತೆಯೇನಿದ್ದರೂ, ಅದರ ಹಿನ್ನೆಲೆಯಾಗಿ ಬಂದಿರುವ 
ನಿಜಯನಗರ ಕಾಲದ ಸಮಕಾಲೀನ ಜೀವನದ ವಾಸ್ತವ ಚಿತ್ರವಷ್ಟೇ. ಅದೂ 
ಸಹ ಅಷ್ಟಾದಶವರ್ಣನೆಯ ರಥವನ್ನೇರಿದೆ. ಆದರೆ ನಳಚರಿತ್ರೆಗಿರುವಂಥ 
ಸಂಕ್ಲೇಪತೆ, ಮಾರ್ದವತೆ, ಸರಳತೆ ಇದಕ್ಕಿಲ್ಲವಾಗಿದೆ. ನಳಚರಿತ್ರೆ ಮಾತ್ರ 
ಹೃದಯಸ್ಪರ್ಶಿಯಾದ ಒಂದು ಖಂಡಕಾವ್ಯದ ಸೊಗಸನ್ನು ತುಂಬಿಕೊಂಡು 
ನಿಂತಿದೆ. 

ನಳಚರಿತ್ರೆಯ ಮತ್ತು ಮೋಹನತರಂಗಿಣಿಯ ಪ್ರಧಾನ ವಸ್ತು ಶೃಂಗಾರ 
ವಾದಕಿ, ರಾಮಧಾನ್ಯಚರಿತೆಯ ವಸ್ತು ಕೇವಲ ಚಮತ್ಕಾರ. ಈ ಕೃತಿಯ ವಸ್ತು 
ಕವಿಕಲ್ಪನಾಸಿದ್ಧವಾದದ್ದು ; ಅದಷ್ಟೇ ಅದರ ವೈಶಿಷ್ಟ್ಯ. ರಾಗಿ ಎಂಬ ಶಬ್ದಕ್ಕೆ 
ರಾಘವ ಎಂಬುದು ಮೂಲವಿರಬಹುದೆಂಬಂತೆ ಭಾವಿಸಿದ ಅಸನಿಷ್ಟತ್ತಿಯ 
ನಲೆಗಟ್ಟನ ಮೇಲೆ ಕಟ್ಟಿದ ಸ್ವಚ್ಛಂದ ಕಲ್ಪನೆ ಇದರ ವಸ್ತು. ರಾಗಿಯ ಮಹಾತ್ಮೆ 
ಯನ್ನು ಎತ್ತಿಹಿಡಿಯಲು ಉದ್ದೇಶಪೂರ್ವಕವಾಗಿ ಹೆಣೆದ ಕತೆ ಇದು. ರಾಗಿ 
ಭತ್ತಗಳಲ್ಲಿ ರಾಗಿಯ ಶ್ರೇಷ್ಠತೆಯನ್ನು ವಿಸ್ತರಿಸಲು ಕನಕದಾಸರು ನಿರ್ಮಿಸಿದ 
ಮಹಾಭಾರತ ರಾಮಾಯಣಗಳ ಹಿನ್ನೆಲೆಯಿಂದ ವಸ್ತುವಿಗೆ ಗಾಂಭೀರ್ಯವೇನೂ 
ಬಂದಿಲ್ಲ; ಕೇವಲ ಗಾಂಭೀರ್ಯದ ಸೋಗು ಬಂದಿದೆ. ಬೇರೊಂದು ನಿಲುವಿನಿಂದ 
ನೋಡುವುವಾದರೆ ಇದು ಪರಂಪರಾಗತವಾದ ಪುರಾಣಕಥಾ ನಿರೂಪಣೆಗಳ 
ವಿಡಂಬನೆಯಾಗುತ್ತದೆ. ಆದರೆ ಅದು ಕನಕದಾಸರ ಪ್ರಕೃತವಾದ ಉದ್ದೇಶವಲ್ಲ 
ಎನ್ನುವುದು ಸ್ಪಷ್ಟವಾಗಿಯೇ ಇದೆ. ರಾಗಿ ಭತ್ತಗಳಂಥ ಧಾನ್ಯಗಳಲ್ಲಿ ರಾಗಿಯೇ 
ಶ್ರೇಷ್ಠ ಎನ್ನುವುದನ್ನು ಎತ್ತಿಹಿಡಿಯಲು ಅವರು ಸಾಮಾನ್ಯ ಜಾನಪದ ಕಥಾ 
ವೃತ್ತಾಂತವೊಂದನ್ನು ಹಿನ್ನೆಲೆಯನ್ನಾಗಿ ಮಾಡಿಕೊಂಡಿದ್ದರೆ ಕವಿಯ ಉದ್ದೇಶ 
ಇನ್ನೂ ಹೆಚ್ಚು ಸಮರ್ಪಕವಾಗಿ ನೆರವೇರುತಿತ್ತೆಂದು ತೋರುತ್ತದೆ. ಆದರೆ 
ಈ ಕೃತಿಯ ಮೂಲಕ ಕನಕದಾಸರು, ಬಡವರು ತಿನ್ನುವ ರಾಗಿಯ ಶ್ರೇಷ್ಠತೆಗೆ 
ಮೆಚ್ಚಿ ರಾಮನು ತನ್ನ ಹೆಸರನ್ನೇ (ರಾಘವ) ರಾಗಿಗೆ ಕೊಟ್ಟಿನೆಂದು ಹೇಳುವುದರ 
ಮೂಲಕ ದೇವರೂ ಸಹ ಬಡವರ ಬಂಧು, ಎಂದು ತತ್ವವನ್ನು ಪ್ರಕಟಿಸಿದ್ದಾರೆ. 
ಇದರಲ್ಲಿ ಕನಕದಾಸರು "ಭಾಗವತ ಮನೋಭಾವವನ್ನೂ ಜನತಾದೃಷ್ಟಿ' ಯನ್ನೂ 
ಪ್ರದರ್ಶಿಸಿದಾರೆ--ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಆದರೆ ಈ ತತ್ತ 
ವಾಗಲಿ, ಅದನ್ನು ಪ್ರತಿಪಾದಿಸಿರುವ ರೀತಿಯಾಗಲಿ, ಅವರ ಬೇರೆಯ ಕ ತಿಗಳಿಗೆ 
ಹೋಲಿಸಿದರೆ ಅಂಥ ಯಾವ ಘನತೆಯನ್ನೂ ಪಡೆದಿಲ್ಲವೆಂದೇ ಹೇಳಬೇಕು. 
ಇದರ ವಸ್ತು ಸ್ವಕಲ್ಪಿ ತವಾದದ್ದೆಂಬಷ್ಟರಿಂದಲೇ ಅದಕ್ಕೆ ಮಹತ್ವ ಪ್ರಾಪ್ತವಾಗುವು 
ದಿಲ್ಲ; ಎತ್ತಿಕೊಂಡ ವಸ್ತುವಿನ ಸಮರ್ಪಕವಾದ, ಸಂಭಾವ್ಯವೆನ್ನಿಸುವ ನಿರ್ವಹಣೆ 
ಯಿಂದ ಬೆಲೆ ಬರುತ್ತದೆ. ಆದರೆ ಈ ಕೃತಿಯಲ್ಲಿ ಆ ಒಂದು ಕಲೆಗಾರಿಕೆ ಕಾಣ 


ಕನಕದಾಸರ ವಿಶಿಷ್ಟತೆ ೧೪೫ 


ದಾಗಿದೆ. ರಾಗಿ ಭತ್ತಗಳ ವ್ಯಕ್ತೀಕರಣವೂ ಮೈತುಂಬಿಕೊಂಡು ಜೀವಂತವಾಗಿ 
ನಿಮ್ಮೆದುರು ನಿಲ್ಲುವುದಿಲ್ಲ; ಉದ್ದಕ್ಕೂ ರಾಗಿಯನ್ನು " ನರೆದಲಗ' ನೆಂದೂ, ಭತ್ತ 
ವನ್ನು "ವ್ರೀಹಿ' ಎಂದೂ, ಪ್ರೌಢತೆಗೋಸ್ಟರ ಕರೆದಿರುವುದು: ಅಷ್ಟೇನೂ ಹಿತ 
ಇಗಿಲ್ಲ. ವನವಾಸಕಾಲದಲ್ಲಿ ಧರ್ಮರಾಯನಿಗೆ ಶಾಂಡಿಲ್ಯ ಮಹರ್ಷಿಗಳು 
ಇದನ್ನು ಹೇಳಿದರೆಂಬ ನಿಷ್ಠಾರಣವಾದ ಹಿನ್ನೆಲೆಯನ್ನು ಕಲ್ಪಿಸಿಕೊಂಡು, ೫ 
ಶ್ರೀರಾಮನು ರಾಗಿ ಭತ್ತಗಳ ವಿವಾದದಲ್ಲಿ ದೇವಾಧಿದೇವತೆಗಳ ಹಾಗೂ ಖುಷಿ- 
ಮುನಿಗಳ ಸಹಾಯದಿಂದ ಅವುಗಳ ಗುಣಾವಗುಣಗಳನ್ನು ಪರೀಕ್ಷಿಸಿ, ರಾಗಿಯೇ 
ಶ್ರೇಷ್ಠವೆಂದು ತೀರ್ಮಾಥಿಸಿ ಅದಕ್ಕೆ ತನ್ನ ಹೆಸರನ್ನೇ (ರಾಘವ) ಕೊಟ್ಟ ನೆಂದೂ, 
ಅದು ಹರಿಹರ ಬ್ರಹ್ಮಾದಿಗಳು ಭಾಗವಹಿಸುವಂಥ ಲೋಕೋತ್ತರ ಘಟನೆ 
ಯಾಯಿತೆಂದೂ ವಿಸ್ತರಿಸಿರುವ ಈ ಕಥಾನಿರ್ಮಿತಿ, ವಸ್ತುವಿನ ಹಾಗೂ ಹಿನ್ನೆಲೆಯ 
ಸಮತೂಕವಿಲ್ಲದೆ ತತ್ತರಿಸುತ್ತಿದೆ. ಸಾಮಾನ್ಯ ಜಾನಪದ ಕಥೆಯ ಹಿನ್ನೆಲೆ 
ಯಿಂದ, ಸಾಂಗತ್ಯದಲ್ಲೋ ಅಥವಾ ಕೀರ್ತನೆಯ ಧಾಟಿಯಲ್ಲೋ ಬರೆದು 
ಇನ್ನೂ ಜನಪ್ರಿಯವನ್ನಾಗಿ ಮಾಡಬಹುದಾಗಿದ್ದ ಈ ವಸ್ತುವನ್ನು ಕನಕದಾಸರು 
ಯಾಕೆ ಇಂಥ ಪೌರಾಣಿಕ ಗಡಿಬಿಡಿಯ ಹಿನ್ನೆಲೆಯಲ್ಲಿ, ಅದೂ ಷಟ್ಟಿದಿಯಲ್ಲಿ 
ಬರೆದರು ಎನ್ನುವ ಪ್ರಶ್ನೆಯೇ ಇದರ ವಿಶಿಷ್ಟತೆಯಾಗಿ ಕಾಡುತ್ತದೆ. 
ಕನಕದಾಸರ ಕೃತಿಗಳ ನಿಜವಾದ ವಿಶೇಷತೆ ಇರುವುದು ಅವುಗಳು ಪ್ರಕಟ 
ಸುವ ಸಮಕಾಲೀನ ಜೀವನದ ಚಿತ್ರಣದಲ್ಲಿ. ಸಾಮಾಜಿಕ ಪ್ರಜ್ಞೆ ಎಂದರೆ ಕೇವಲ 
ರಾಜಮಹಾರಾಜರ ಭೋಗ-ವೈಭವ ಜೀವನ ಪ್ರಜ್ಞೆ ಎನ್ನುವ ಭ್ರಮೆಯ ಗರ 
ಬಡಿದ ಎಷ್ಟೋ ಕವಿಗಳ ರಚನೆಯಿಂದ ಬೇಸತ್ತವರಿಗೆ, ಕನಕದಾಸರ ಕೃತಿಗಳಲ್ಲಿ 
ಸಮಕಾಲೀನ ಜೀವನದ ಯಥಾವತ್ತಾದ ಸಹಜ ವರ್ಣನೆಗಳನ್ನು ಕಂಡು ನಿಜಕ್ಕೂ 
ಸಂತೋಷವಾಗುತ್ತದೆ. ಅವರ ಕೀರ್ತನೆಗಳಲ್ಲಿ ತಕ್ಕಮಟ್ಟಿಗೆ, "ಮೋಹನ 
ತರಂಗಿಣಿ? ಯಲ್ಲಿ ವಿಶೇಷವಾಗಿ ಇದು ಕಾಣಿಸುತ್ತದೆ. " ಮೋಹನತರಂಗಿಣಿಯ' 


* ಜೂಜಿನಲ್ಲಿ ಸೋತು, ಸತಿ ಮತ್ತು ಸಹೋದರರೊಂದಿಗೆ ವನನಾಸದಲ್ಲಿದ್ದ 
ಧರ್ಮರಾಜ, ಧೌಮ್ಯ ಯಹಷಿಗಳ ಎದುರು ತನ್ನ ಪಾಡನ್ನು ಹಳಿದುಕೊಂಡಾಗ, ಅವರು, 
ಅವನನ್ನು ಸಂತೈಸಲು, ಹಿಂದೆ ನಳಮಹಾರಾಜ ಸತಿಯನ್ನಗಲಿ ಕಟ್ಟಿ ಡನಿಯಲ್ಲಿ ಸಾಡು 
ಪಟ್ಟಿ ನೆನ್ನುವ ಕಥಾವೃತ್ತಾಂತವನ್ನು ಹೇಳಿದಂತೆ ಕನಕದಾಸರು ನಿರೂಪಿಸಿದ್ದಾರೆ, ನಳಚರಿತ್ರೆ 
ಯಲ್ಲಿ. ಅಲ್ಲಿ ಆ ಖುಷಿಗಳು ಆ ಕಥೆಯನ್ನು ಧರ್ಮರಾಯನಿಗೆ ಹೇಳಲು ತಕ್ಕ ಕಾರಣ 
ವಿದೆ. ಆದರೆ ರಾಮಧಾನ್ಯಚರಿತೆಯಲ್ಲಿ ಶಾಂಡಿಲ್ಕ ಮಹಿರ್ಹಿಗಳು ಅಂಥ ಯಾವ 
ಕಾರಣವೂ ಕೋರಿಕೆಯೂ ಇಲ್ಲದೆ " ರಘುನಂದನನ ಚರಿತೆ? ಯನ್ನರುಹಲು ಹೊರಟು 
ರಾಮಧಾನ್ಮ ಅಥವಾ ರಾಗಿಯ ಚರಿತ್ರೆಯನ್ನೇ ಹೇಳುತ್ತಾರೆ, " ಮನದೊಳಗೆ 
ನಸುನಗುತ ಶಾಂಡಿಲ್ಕನು ಯುಧಿಸ್ಮಿರಗೆ' (ಪದ್ಮ ೮) ಹೇಳಿದನಂತೆ. ಈ "ನಸುನಗೆ? 
ಯಲ್ಲಿ ಈ ಕಥಾವಸ್ತುವನ್ನು ಕುರಿತು ಕನಕದಾಸರ ಭಾವನೆಯೇ ನೃಕ್ತವಾಗಿದೆಯೋ 
ಏನೋ! 


೧೪೬ ಕನಕದಾಸ ಪ್ರಶಸ್ತಿ ಗ್ರಂಥ 


ರಚನೆ ಅಷ್ಟಾದಶವರ್ಣನೆಯ ಇಕೃಟ್ಟಿ ನಲ್ಲಿ ಸಿಕ್ಕ ಕೊಂಡರೂ, ಅದರಲ್ಲಿ ಹಿನ್ನೆ ಲೆ 
ಯಾಗಿ ಕಂಡುಬರುವ ಜನಜೀವನದ ಚಿತ್ರ, ತಕಕಣ್ಣ Sn 
ವಿಜಯನಗರದ, ಜನಜೀವನದ ಚಿತ್ರವೇ ಆಗಿದೆ. ನಿದರ್ಶನಕ್ಕೆ ಪುರವರ್ಣನೆ 
ಹಾಗೂ ವನವಿಹಾರವರ್ಣನೆ ಇವೆರಡನ್ನು ನೋಡಿದರೆ ಸಾಕು: ಪುರವರ್ಣನೆಯ 
ನೆಪದಲ್ಲಿ ಕನಕದಾಸರು ಮೋಹನತರಂಗಿಚಿಯ ಮೂರು-ನಾಲ್ಕನೆಯ ಸಂಧಿಯಲ್ಲಿ 
ತನ್ಮು ಕಾಲದ ಊರಿನ ಒಂದು ಭಾಗದ ಚಿತ್ರವನ್ನೇ ತೆರೆದಿದ್ದಾರೆ ; ಗೋಧಿ ಕಡಲೆ 
ರಾಸಿಯನ್ನು ಹಾಕಿಕೊಂಡ ಅಂಗಡಿಗಳು; ಚಿಪ್ಪಿಗರ ಅಂಗಡಿಗಳು; ಕಂಚುಗಾರರ 
ಅಂಗಡಿಗಳು; ಬಳೆದೊಡಿಸುನ ಬಳೆಗಾರರ ಅಂಗಡಿಗಳು; ರತ್ನಾಭರಣದ 
ಅಂಗಡಿಗಳು; ಹಣದ ರಾಸಿಯನ್ನು ಮುಂದ ಸುರಿದುಕೊಂಡು ಕೂತ ವರ್ತಕರು; 
ಹಡಗಿನ ವ ್ಯವಹಾರದಲ್ಲಿ ಗಳಿಸಿದ ಹಣವನ್ನು ತೂಕಮಾಹುವ ವಣಿಜರು--ಇಇದು 
ಒಂದು ತ್ಯ ್ರಾಹ್ಮಣರ ಕೇರಿಗೆ ಬಂದರೆ, ಅಲ್ಲಿ ಮನೆಯ ಮುಂಡೆ ತುಳಸೀ 
ಕಟ್ಟೆಯ ದೆ; ಅಲ್ಲಿ ಪೂಜೆ-ಭಜನೆ ಸಾಗಿದೆ; ಹೋಮಮಾಡುವ ಬ್ರಾಹ್ಮಣರು, 
ಕನ್ನಡಕ ಹಾಕಿಕೊಂಡು ಸಣ್ಣ ವರಿಗೆ ಪಾಠಹೇಳುವ ಉಪಾಧ್ಯಾಯರು, ಸ್ನಾನ 
ಮಾಡಿ ಪಟ್ಟಿ ನಾಮ ಹಾಕಿಕೊಂಡ ಶಿ ಶ್ರೀವೈಷ್ಣ ನರು, ಊಟದ ಮನೆಯ ಮುಂದೆ 
ಹೊಟ್ಟಿ ಮುಂಡು ಬಾಗಿಲು ಹಿಡಿಸದೆ ನುಗ್ಗಾಡುವ ಹೊಸ ವಿಘ್ನ 
ರಾಜನ ಬಳಗದಂತಿರುವ ಬ್ರಾಹ್ಮಣರು--ಇದಿಷ್ಟೇ ಸಾಕು 'ಈ ಚಿತ್ರಗಳು ಎಂಥ 
ವಾಸ್ಮವತೆಯ ಉಸಿರಾಡುತ್ತಿನೆ ಎನ್ನು ಪುದಕ್ಕೆ. ಇನ್ನೊ ೦ದು ಸಸಿ ವನ 
ವಿಹಾರ ವರ್ಣನೆಯದು: ಇಲ್ಲಿಯೂ ಅಷ್ಟಾದಶನರ್ಣನೆಯ ಪ್ರಕಾರ ವನವಿಹಾರ 
ವರ್ಣನೆ ನಡೆದಿದೆ, ಕೃಷ ನ ಅರಮನೆಯ ರಾಣಿಯರಿಂದ. ಆದರೆ ಇಲ್ಲಿನ 
ಸ್ತ್ರೀಯರು ಬೇರೆಯ ಕವಿಗಳ ಕಾವ್ಯದಲ್ಲಿಯಂತೆ ಉದ್ಯಾನದ ಹೂವು-ತಳಿರು 
ಗಳನ್ನು ಕಿತ್ತು ಬಳಲಿ ಬೆಂಡಾಗುವ ಸುಕುಮಾರಿಯರಲ್ಲ; ಹೂವುಗಳನ್ನು ಕೇವಲ 
ಸಿಂಗಾರಕ್ಕಾಗಿ ಮಾತ್ರ ಬಳಸಿ ತೃಪ್ರರಾದವರಲ್ಲ. ಇವರು "" ಕೈದಣಿವನಕ ನಾನಾ 
ಪುಸ್ಪಂಗಳ ಕೊಯ್ದು ಪೊಟ್ಟಣವ ಸಟ್ಟಿದರು''. ಅಷ್ಟೇ ಅಲ್ಲ, " ಅಂಬೆಹಳದಿ 
ಕಾರ್ಗೆಣಸು ನೀರುಳ್ಳಿ ಕೂಡ ೦ಬರಿ ಜೀವು ಸಹಿತ್ಯ ಸಿಂಬೆ ಕೂಗಲಿ ನಿಪ್ಪಲ 
ಗಾಯ ಕೊಯ್ದರು ಬ್ರ ಕಟೀವಣ್ಣಳೊಡನೆ' [೪-೫೯,೬೧]. ಇವರು 
ಕೇವಲ ನಿಲಾಸಕ್ಕೆ ಬಂದವರಲ್ಲ; ಕ್ಷ ಷ್ಣನ. ಅರಮನೆಯ ಈ ಹೆಂಗಸರು ಅಡುಗೆ 
ಮನೆಯನ್ನು ನೆನವಿನಲ್ಲಿರಿಸಿಕೊಂಡ ಗೃ ಹಿಣಿಯರು. ಆದುದರಿಂದಲೇ ಇವರು 
" ನೀರುಳ್ಳಿ ಕೊತ್ತುಂಬರಿ ಕರಿಬೇವು ಸಹತ? ಕೊಯ್ದು ಪೊಟ್ಟಣ ಕಟ್ಟಿ ದಾರೆ 
ಉಳಿದ ಕಾ ವ್ಯಗಳಲ್ಲಿ ಕಂಡುಬರುವ ವನವಿಹಾರ ವರ್ಣನೆಯಲ್ಲಿ ಈಾಚಸುವ 
ವಿಲಾಸಿನಿಯರಿಂದ ಭಿನ್ನವಾದ ಈ ಗರತಿಯರ ವೃವಹಾರದಲ್ಲಿ ಜನಸಾಮಾನ್ಯರ 
ನಡವಳಿಕೆ ಇದೆ; ಆ ನಡವಳಿಕೆ ಸಹಜವಾಗಿದೆ, ಹಿತವಾಗಿದೆ. ಅಷ್ಟ್ರಾದಶ 
ವರ್ಣನೆಯ ಇಕ್ಕಟ್ಟ ನಲ್ಲಿ ಕಾವ್ಯದ ರಚನೆ ಸಿಕ್ಕಿಕೊಂಡರೂ, ಇಂಥ ಜನಜೀವನದ 


ಕನಕದಾಸರ ವಿಶಿಷ್ಟತೆ ಕ ೧೪೭ 


ಯಥಾರ್ಥವಾದ ಚಿತ್ರಗಳನ್ನು ಕೊಡುವುದರ ಮೂಲಕ ಕನಕದಾಸರು ತಮ್ಮ 
ಸಾಮಾಜಿಕ ಪ್ರಜ್ಞೆಯನ್ನು ಪ್ರಕಟಿಸಿ ಅಭಿನಂದನೀಯರಾಗಿದ್ದಾರೆ. ಸ 
ಕನಕದಾಸರು ತಮ್ಮ ಸುತ್ತಣ ಜೀವನದ ಬಗ್ಗೆ ಹೇಗೆ ಜೀವಂತ ಪ್ರಜ್ಞೆ | 
ಯುಳ್ಳ ವರಾಗಿದ್ದರೋ, ಅಷ್ಟರಮಟ್ಟಿಗೆ ತಮ್ಮ ಸುತ್ತಣ ಜನಭಾಷೆಯ ಬಗೆಗೂ 
ಎಚ್ಚರವನ್ನು ಕಾಯ್ದುಕೊಂಡಿದ್ದಂತೆ ತೋರುತ್ತದೆ. ಆದುದರಿಂದಲೇ ಅವರ 
ಕೃತಿಗಳ ಶೈಲಿ ಬಹುಮಟ್ಟಿಗೆ ದೇಸೀಯತೆಯ ಲಕ್ಷಣಗಳನ್ನು ತುಂಬಿಕೊಂಡಿದೆ. 
ಆವರ ಶೈಲಿಯಲ್ಲಿ ನಾಡೊಳಗುಳ್ಳ ಜಾಣ ಜಾಣೆಯರೊಷನಾಡುವ ಸನಿಮಾತು 
ಗಳ?ನ್ನು "ಪಾಡುಗಬ್ಬ' ವಾಗಿ ವಿಸ್ತರಿಸುವ ಜಾಣ್ಮೆ ಕಂಡುಬರುತ್ತದೆ. ಅವರಲ್ಲಿ 
ಕೇವಲ ಸುಶಿಕ್ಷಿತ ಸಮಾಜದ ಭಾಷೆಮಾತ್ರವಲ್ಲ, ಅವರು ಹುಟ್ಟಿ ಬೆಳೆದುಬಂದ 
ಅತಿಕ್ಸಿತ ಸಮಾಜದ ಭಾಷೆಯೂ ಯಥಾವತ್ತಾಗಿ ಬಂದಿದೆ. “ದೇವೀ ನಮ್ಮ 
ದ್ಯಾವರು ಬಂದರು, ಬನಿ ೀರೇ ನೋಹ ಬನ್ನೀರೇ?', " ಆತನೊಲಿದಮ್ಯಾಲೆ 
ಯಾತರ ಕುಲವಯ್ಯ--ಎನ್ನುವಂಥ ಅಭಿವ್ಯಕ್ತಿಗಳು ಇದಕ್ಕೆ ನಿದರ್ಶನ. ಅಷ್ಟೇ 
ಅಲ್ಲ ಅವರು ಸಾಕಷ್ಟು ಪೂರ್ವಕವಿಗಳ ಕಾವ್ಯಾಭ್ಯಾಸಮಾಡಿ ಪೌಢಭಾಷೆಯ 
"ವ್ರ್ಯತ್ಸತ್ತಿ' ಯನ್ನು ಪಡೆದವರಾಗಿದ್ದರೂ, ಅವರ ಕೃತಿಗಳಲ್ಲಿ "ಆಡಂಬರ ವಿಲ್ಲದ 
ಸಂಸ್ಕೃತವು ತಿಳಿಯಾದ ತಿರುಳ್ನನ್ನಡದೊಂದಿಗೆ ಹೊಂದಿದ ಸಮರಸತೆ' + ಯನ್ನು 
ಗುರುತಿಸಬಹುದು. ಸರಳತೆ, ಹೃದ್ಯತೆಗಳೇ ಅವರ ಶೈಲಿಯ ವಿಶಿಷ್ಟತೆ. ಎಲ್ಲಿಯೂ 
ಅವರ ಭಾಷೆ ಪೆಹಸಾಗಿಲ್ಲ; ಎತ್ತಿಕೊಂಡ ವಸ್ತು-ಭಾವಗಳಿಗೆ ಉಚಿತವಾಗಿ, 
ಸರಳವಾದ ಮಾತುಗಳಲ್ಲಿ ವಿಶೇಷವಾದ ಅರ್ಥವನ್ನು ವಿಸ್ತರಿಸುತ್ತಾ ಹೋಗುತ್ತದೆ. 
" ಮನವೆನ್ನ ಮಾತ ಕೇಳದು ಕಾಣೊ ಗೋವಿಂದ; " ಅಹುದಾದರಹೆ:ದೆನ್ಸಿ ಅಲ್ಲ 
ವಾದರಬ್ಲವೆನ್ನಿ'; "ದೇವರಿಲ್ಲದ ಗುಡಿಯು ಹಾಳುಬಿದ್ದಂಗಡಿಯು. . .- ಕರ್ಮ 
ವಿಲ್ಲದ ಗಂಡು ಕರಿಯ ಒನಕೆಯ ತುಂಡು'; "ಅಂಧಕನನುಜನ ಕಂದನ 
ತಂದೆಯ ಕೊಂದನ ಶಿರದಲಿ ನಿಂದವನ'; "ತೊರೆದು ಜೀವಿಸಬಹುದೆ ಹರಿ 
ನಿಮ್ಮ ಚರಣಗಳ’ ಈ ಮಾತುಗಳಲ್ಲಿರ.ವ ಲಾಲಿತ್ಯ ಮತ್ತು ಸರಳತೆ; 
"ಬೀಜವೃಕ್ಸದೊಳಾಯ್ತು, ವೃಕ್ಸಕೆ ಬೀಜವಾರಿಂದಾಯ್ತು'; " ಸತ್ತವರಿಗಳಲೇಕೆ 
ತನ್ನನು ಹೆತ್ತವರುಗಳು ತಾನ್‌ ಸತ್ತುಹೋಗುವರಲ್ಲದುಳಿವರೆ?'  "ಎಂಜ 
ಲೆಂಜಲು ಎಂಬರಾ ನುಡಿ ಎಾಜಲಲ್ಲ್ಬವೆ'; "ನೀ ಮಾಯೆಯೋ ನಿನ್ನೊಳು 
ಮಾಯೆಯೋ; "ಆತನೊಲಿದ ಮೇಲೆ ಯಾತರ ಕುಲನಯ್ಯ ?' ಈ ಪ್ರಶ್ನೆ 


ಶೈಲಿಯಲಿ ಪ್ರಕಟವಾಗುವ ವೈಚಾರಿಕವಟುನೋಧರ್ಮ ; "ಹೂಡಿರಲು ಮರ 
ಇ) [ea] 


* ಶೀ ಬೆಟಗೇರಿ ಕೃಷ್ಣಶರ್ಮ ಅವರ "ಕರ್ನಾಟಕ ಜನಜೀನನ'- ಎಂಬ ಗ್ರಂಥ 
ದಲ್ಲಿ " ಕನಕದಾಸರು ಕಂಡ ವಿಜಯನಗರ'--ಎಂಬ ವಿಸ್ತಾರವಾದ ಪ್ರಬಂಧನಿದೆ. ಕುತೂ 
ಹಲವುಳ್ಳ ನರು ನೋಡಬಹುದು. 


1 ರಂ. ಶ್ರೀ. ಮುಗಳಿ: ಕನ್ನಹ ಸಾಹಿತ್ಯ ಚರಿತ್ರೆ, ಪುಟ ೨೯೦. 


J 


೧೪೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಮುಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ ನರಗಳ ಕೂಡೆ ಹಿಂಡಿಗೆ ಬಿಗಿದ 
ಮನೆಯೊಳಗಾತ್ಮನಿರುತಿರಲು'; "ಹಳ್ಳ ಹರಿದಮೇಲೆ ಗುಳ್ಳೆ ಉರುಳಿತಲ್ಲೊ 
ನೀರ ಮೇಲೆ ಉಳ್ಳೆ ಪೊರೆಯಂತೆ ಕಾಣೊ ಸಂಸಾರದ ಆಟಿ); "ತುಣುಗಿದ ಕಾಯಿ 
ಪಣ್ಣಳ ಸಾಲ ವೃಕ್ಸವ, ಮುರಿದು ದೂಳಿಯ ಚಲ್ಲಿಕೊಳುತ ॥ ಸುರಿವ ಸೊಂಡಿಲ 
ನೀರ್ಗರೆಯುತ ಬಂದುದು | ಬಿರುಗಾಳಿ ಮದಗಜದಂತೆ?' ;__-ಈ ವರ್ಣನೆಗಳಿಂದ 
ಮೈದಾಳಿ ನಿಲ್ಲುವ ಪ್ರತಿಮಾವೈಭವ ಇವುಗಳು ಕನಕದಾಸರ ಶೈಲಿಯ ವಿಶಿಷ್ಟತೆ 
ಯನ್ನು ಎತ್ತಿಹಿಡಿದು ಅವರು ನಿಜವಾದ ಕವಿಗಳು ಎನ್ನುವುದನ್ನು ತೋರಿಸುತ್ತವೆ. 
ಅಷ್ಟೇ ಅಲ್ಲ, ಆ ಒಂದು ಶತಮಾನದಲ್ಲಿ ಪ್ರಚಲಿತವಾದ ಛಂದೋ ರೂಪಗಳಲ್ಲೂ 
ಕನಕದಾಸರು ಸಲೀಸಾಗಿ ಬರೆಯಬಲ್ಲರು; ಕೇರ್ತನೆಗಳ ಧಾಟಿಯಲ್ಲಿ, ಷಟ್ಪದಿಗಳ 
ರೀತಿಯಲ್ಲಿ, ಸಾಂಗತ್ಯದಲ್ಲಿ ಅವರ ಪ್ರಯೋಗ ಗಮನಾರ್ಹವಾಗಿದೆ. ಷಟ್ಟದಿ- 
ಕೀರ್ತನೆ-ಸಾಂಗತ್ಯ ಈ ಮೂರು ರೀತಿಗಳಲ್ಲೂ ಪ್ರಧಾನವಾದ ದೇಸೀಯತೆ, 
ತಿಳಿಯಾಗಿ ನಿರರ್ಗಳವಾಗಿ ಎಂಥ ಸಾಮಾನ್ಯ ಓದುಗನ ಮನಸ್ಸನ್ನೂ ಸೂರೆ 
ಗೊಳ್ಳುವಂತಿಡೆ. ಅವರ ಷಟ್ರದಿಗಳಲ್ಲಿ ಕುಮಾರವ್ಯಾಸನ ಪ್ರಭಾವವಿದೆ; * 
ಅವರ ಕೀರ್ತನೆಗಳಲ್ಲಿ ಪುರಂದರದಾಸರ ಛಾಯೆಯಿದೆ; ಅವರ "ಕನಕನ 
ಮುಂಡಿಗೆ?ಗಳೆಂಬ ಕೆಲವು ರಚನೆಗಳಲ್ಲಿ ಬೆಡಗಿನ ವಚನಗಳ ಅನುಕರಣನಿದೆ. 
ಆದರೆ ಈ ನೆಳಲು ಬೆಳಕಿನ ನಡುವೆ ಕನಕದಾಸರು ತಮ್ಮ ತೇಜಸ್ಸನ್ನು ಕಳೆದು 
ಕೊಂಡಿಲ್ಲ. ಅವರು ತಮ್ಮ ಕವಿವಿಶಿಷ್ಟವಾದ ಸಹಜ ಪ್ರತಿಭೆಯಿಂದ, ಮನಸ್ಸಿನ 
ಉದಾರತೆಯಿಂದ, ವಸ್ತುವೈವಿಧ್ಯ ಹಾಗೂ ಛಂದೋವೈವಿಧ್ಯಗಳಿಂದ, ಸಮ 
ಕಾಲೀನ ಜೀವನ ಪ್ರಜ್ಞೆಯಿಂದ, ಪಂಥಬದ್ಧ ವಲ್ಲದ ಉದಾತ್ತ ವ್ಯಕ್ತಿತ್ವದಿಂದ ದಾಸ 
ಪರಂಪರೆಯಲ್ಲಿ ಮಾತ್ರವಲ್ಲದೆ ಕನ್ನಡ ಕವಿಗಳ ಪಂಕ್ತಿಯಲ್ಲಿಯೂ ವಿಶಿಷ್ಟವಾದ 
ಸ್ಥಾನವನ್ನು ಸಂಪಾದಿಸಿಕೊಂಡಿದ್ದಾರೆ. 


* ಹರಿಭಕ್ತಿಸಾರ, ರಾಮಧಾನ್ಯಚರಿತದಲ್ಲಿ ಅಲ್ಲಲ್ಲಿ, ನಳಚರಿತ್ರೆಯಲ್ಲಿ ವಿಶೇಷವಾಗಿ 
ಕುಮಾರವ್ಯಾಸನ ಪ್ರಭಾವವಿದೆ. ನಳ-ಪುಷ್ಯರ ಇವರ ದ್ಯೂತಪ್ರಸಂಗದಲ್ಲಿ (ಸಂಧಿ ೪- 
ಪದ್ಯ ೩೦, ೩೧, ೩೩, ೩೪, ೩೭) ಕುಮಾರವ್ಯಾಸನ ಸಭಾಪರ್ವದ ಪ್ರಭಾನ ಎದ್ದು 


ಕಾಣುತ್ತದೆ. 


ಕಾಗಿನೆಲಿ 
ee) 
(ಐತಿಹಾಸಿಕ ಹಿನ್ನೆಲೆ) 
ಶ್ರೀ ತಲ್ಲೂರ ರಾಯನಗೌಡರು ಪಾಟೀಲ 


ಕನ್ನಡ ಸಾಹಿತ್ಯದಲ್ಲಿ ಕನಕದಾಸ ಮತ್ತು ಕಾಗಿನೆಲೆ ಈ ಎರಡೂ ಶಬ್ದಗಳು 
ಅವಳಿ ಜವಳಿಯಾಗಿ ಅಮರವಾಗಿರುವವು. " ಕಾಗಿನೆಲೆಯಾದಿಕೇಶವ' ಈ ಅಂಕಿತ 
ದಲ್ಲಿ ಕನಕದಾಸರ ಕಾವ್ಯಗಂಗೆಯು ಹೊನಲಾಗಿ ಹರಿದಿದೆ. ಈ ಗಂಗೆಗೆ ಉಗಮ 
ಸಾ ನವೇ ಕಾಗಿನೆಲೆ. ಇದನ್ನು ಅರಿಯದ ಕನ್ನಡಿಗರೇ ವಿರಳ. 

ಕಾಗಿನೆಲೆಗೆ ಕಾಗಿನೆಲ್ಲಿಯೆಂದು ಕರೆಯುವ ರೂಢಿಯಾಗಿದೆ. ಧಾರವಾಡ 
ಜಿಲ್ಲೆಗೆ ಇಂದು ಒಳಪಟ್ಟ ಒಂದು ಚಿಕ್ಕ ಗ್ರಾಮ. ಹಿಂದೆ ಹಿರೇಕೆರೂರ 
ತಾಲ್ಲೂಕಿಗೆ ಸೇರಿದ್ದನ್ನು ಈಗ ಬ್ಯಾಡಿಗೆ ಬ್ಲಾಕಿಗೆ ವರ್ಗಾಯಿಸಿರುವರು. 
ಹಾವೇರಿಯ ಕೈಲ್ವೆ ನಿಲ್ದಾಣದಿಂದ ಒಂಬತ್ತು ಮೈಲು ಅಂತರದಲ್ಲಿದೆ. ಇಲ್ಲಿಂದಲೇ 
ರಹದಾರಿ ಮತ್ತು ವಾಹನಗಳ ಸೌಕರ್ಯವುಂಟು. ಕಾಗಿನೆಲ್ಲಿಯಲ್ಲಿ ಹಳೆ ಊರು, 
ಹೊಸ ಊರು ಎಂದು ಎರಡು ವಿಭಾಗಗಳಿರುವವು. ಹಳೆ ಊರು ಹಾಳು 
ಪ್ರದೇಶ; ಹಳೆಯ ಕಾಲದ ಗುಡಿ-ಗೋಪುರಗಳು, ದೀಪಸ್ತಂಭಗಳು, ಗದ್ದುಗೆ 
ಸಮಾಧಿಗಳು ಚೆಲ್ಲಾಸಿಲ್ಲಿಯಾಗಿ ಬಿದ್ದಿರುವ ಶಿಲಾಶಾಸನಗಳು, ಶಿಲ್ಪಕಲೆಗಳಿಂದ 
ಕೂಡಿದ ತುಂಡು-ತುಣುಕು ಕಲುಪಾಷಾಣಗಳು ಕಂಡುಬರುವವು. ಇದೊಂದು 
ವಿಶಾಲವಾದ ಹಾಳು ಬಯಲು. ಮುಳ್ಳು, ಗಿಡಗಂಟಿ, ತಗ್ಗು-ದಿನ್ನೆ ಬೀಳು 
ಗಳಿಂದ ತುಂಬಿಹೋಗಿದೆ. ಈ ಬಯಲಿಗೆ ಹೊಂದಿಯೇ ಒಂದು ಕೆರಿಯಗಲಾದ 
ಸೆಕೆಯೊಂದಿದೆ. ಈ ಕೆರೆಯ ದಂಡೆಯ ಮೇಲೆಯೇ ಕನಕದಾಸರ ಸಮಾಧಿಯೂ 
ಇರುತ್ತದೆ. ಮಗ್ಗುಲಲ್ಲಿ ವಿಶಾಲವಾದ ಆಕಾಶ ಚುಂಬಿಸುವ ಅರಳಿಯ ಮರ 
ವೊಂದಿದೆ. ದಾಸರ ಘನತೆಯನ್ನು ನಾನೂರು ವರುಷಗಳಿಂದ ಕಾಪಾಡುತ್ತ 
ನಿಂತಿರುವೆನೆಂಬ ಸೇವೆಯ ಅಟ್ಟಹಾಸವನ್ನು ವ್ಯಕ್ತಪಡಿಸುತ್ತಲಿದೆ. ಇದೇ 
ಮೂಲ ಕಾಗಿನೆಲೆ. ಪುರಾತನ ನಗರ, ಕೋಟಿ-ಕೊತ್ತಳ, ಬುರುಜು, ಅಗಳು, 
ಆಳ್ವೇರಿ ಮುಂತಾದ ಅವಶೇಷಗಳನ್ನು ಊಹೆಮಾಡಬಹುದು. ಗಚ್ಚಿನ ಹೌದು 
ಗಳು, ಕಟ್ಟೆಗಳು, ದೀಪಸ್ಮಂಭಗಳು, ಒಡೆದುಹೋದ ಕೆಲವು ಶಾಸನಗಳು, 
ಹುಗಿದುಹೋದ ಕಲ್ಬರಹದ ಶಿಲೆಗಳು, ಮುಕ್ಕುಮುಕ್ಳಾದ ಪ್ರತಿಮೆಗಳು, ಶಿಲ್ಪ 
ಕಲೆಯಿಂದ ಕೂಡಿದ ಕಂಬಗಳು ಈ ಬಯಲಲ್ಲಿ ಬಿದ್ದುಕೊಂಡು ಪುರಾತನದ 
ವಾತಾವರಣವನ್ನು ದುಃಖವಿಲ್ಲದೆ ಅನೇಕ ವರುಷಗಳ ಕಾಲದ ಮಹಿಮೆಯನ್ನು 
ಪ್ರದರ್ಶಿಸುತ್ತಲಿವೆ. ಈ ಹಳೆಯೂರಿಗೆ ಹೊಂದಿ ಮರಡಿಯಿದೆ. ಈ ಮರಡಿಗೆ 
ಆದಿಕೇಶವನ ಮರಡಿಯೆಂದು ಕರೆಯುತ್ತಾರೆ. ಇಲ್ಲಿಯೇ ಲಕ್ಷ್ಮೀನರಸಿಂಹ, 


೧೫೦ ಕನಕದಾಸ ಪ್ರಶಸಿ ಗ್ರಂಥ 


ಎಬಿ 


ಆದಿಕೇಶವ ಈ ದೇವರ ಗುಡಿಗಳೆರಡೂ ಮಣ್ಣಿ ನಿಂದ ಕಟ್ಟಲ್ಪಟ್ಟ ಪ್ರಾಕಾರದಲ್ಲಿವೆ. 
ಇದೇ ಆದಿಕೇಶವ ಮೂರ್ತಿಯೇ ಕನಕದಾಸರ ಆರಾಧ್ಯದೇವತೆ, ಸಾಕ್ಸ್ಟಾತ್ಕಾರ 
ಫ್ಸೇತ್ರವು. ಇದನ್ನು ಎಡಬಲಗೊಂಡು ಅನುಕೂಲವಾದಂತೆ ವಾತಾವರಣಕ್ಕನು 
ಸರಿಸಿ ಹೊಸಹಳ್ಳಿಯು ನೆಲೆಸಿ ನಿಂತಿದೆ. 


ಕಾಗಿನೆಲ್ಲಿ ಪ್ರಾಚೀನ ಪಟ್ಟಣ 

ಕಾಗಿನೆಲೆಯು ಬುನಾದಿಯಿಂದ ಅನೇಕ ತೊಡಿಗೆಗಳನ್ನು ತೊಡುತ್ತ ಕಾಲ 
ಮಹಿಮೆಗೆ ತುತ್ತಾಗಿ ಬದಲಾಗುತ್ತ ಬಂದಿರುವ, ಪ್ರಾಚೀನ ಪಡಿಮೂಲೆಯ 
ಮಂಡಲ; ಒಂದು ಪರಗಣೆಯಾಗಿ ಅನೇಕ ಗ್ರಾಮಗಳನ್ನೊಳಗೊಂಡ ಭದ್ರ 
ಕೋಟಿಯ ಸ್ಥಳವಾಗಿದ್ದಿ ತು. ಈಗ ಈ ಸ್ಲಳದಲ್ಲಿ ೧೫ ತಿಲಾಶಾಸನಗಳುಂಟು, 
೧೦ ಪುರಾತನ ದೇನಾಲಯಗಳುಂಟು. ಕೇಂದ್ರ ಸರ್ಕಾರದ ತಿಲಾತಾಸನ ಇಲಾಖೆ 
ಯವರು ಕ್ರಿ.ಶ. ೯೩೩-೧೯೩೪ ರಲ್ಲಿ ಹಾವೇರಿ ತಾಲ್ಲೂಕಿನ ಶಾಸನಗಳನ್ನು 
ಸರ್ವೇ ಮಾಡಿದಾಗ ಕಾಗಿನೆಲ್ಲಿಯಲ್ಲಿ ಅವರಿಗೆ ದೊರೆತ ೧೨ ಕಲ್ಪರಹೆಗಳನ್ನು 
ಪರಿಶೀಲಿಸಿ, ಸಾರಾಂಶಗಳನ್ನು ಪ್ರಕಟಸಿದ್ದಾರೆ. ಕೆಲವು ಶಾಸನಗಳು ಸ್ಪಷ್ಟವಾಗಿವೆ. 
ಕೆಲವನ್ನು ಇನ್ನೂ ಖಚಿತಗೊಳಿಸಬೇಕಾಗಿದೆ. ಶ್ರೀ ಕಟ್ಟೇ ಶೇಷಾಚಾರ್ಯರ 
ಅಭಿಪ್ರಾಯದಲ್ಲಿ "4 ಕಣಗಿನೆಲೆಯು ಬನವಾಸಿ ದೇಶಕ್ಕೆ ಒಳಪಟ್ಟಿತ್ತೆಂದು ತೋರು 
ತ್ತದೆ. ಬನವಾಸಿಯು ಪಸ್ಲಿರ್ಬ್ಸಾಸಿರನಾಡು. ಮೊದಲಿನಿಂದ ಕದಂಬರಿಗೆ ನಡೆದು 
ಬಂದುದು. ಕಾಗಿನೆಲೆಯು ಪನ್ನೆರಡರ ಪಟ್ಟಣ.” ಕದಂಬರನ್ನು ಸೋಲಿಸಿ 
ಚಾಲುಕ್ಯರು ಬನವಾಸಿಯ ಹಿರಿಯರಸರಾದರು. ಕೆಲಕಾಲ ಕಾಗಿನೆಲೆಯು 
ದೇವಗಿರಿಯ ಯಾದವರ ಕೈವಶವಾಯಿತು. ಕಾಗಿನೆಲೆಗಾಗಿ ಕಳಚೂರಿಯರು 
ಕಾದಿದಂತೆ ತೋರುತ್ತಿದೆ. ಇದಕ್ಕಿಂತಲೂ ಮಸಮಸುಕಾದ ಹಿಂದಿನ ಇತಿಹಾಸವು 
ಉಂಟೆಂದು ತಿಳಿಯುತ್ತದೆ. ೮ ನೆಯ ಶತಮಾನದಲ್ಲಿ ರಾಷ್ಟ್ರಕೂಟರು, ಕದಂಬರು, 
೧೦-೧೧ ನೆಯ ಶತಮಾನದಲ್ಲಿ ಗಂಗರು ಚಾಳುಕ್ಯರು ಈ ನಾಡನ್ನು ಆಳದಂತಿದೆ. 
ಅನೇಕ ಜೈನಕಾಲದ ಅಗ್ರಹಾರಗಳು, ಧಾರ್ಮಿಕ ಕೇಂದ್ರಗಳು, ಪ್ರೌಢಶಾಲೆಗಳು 
ಇದ್ದಂತೆ ತೋರುವವು. ಗಂಗರ ಉದಯಾದಿತ್ಯ, ಚಾಲುಕ್ಯರ ಸೋಮೇಶ್ವರ 
ವಟಿಂತಾದ ರಾಜರು ಈ ಪರಗಣೆಯ ಮೇಲೆ ಪ್ರಭಾವ ಬೀರಿದ್ದುಂಟು. ೧೧ನೆಯ 
ಶತಮಾನದಿಂದೀಚೆಗೆ ಚಾಲುಕ್ಯರ ಭುವನೈಕಮಲ್ಲರಿಂದ ದತ್ತಿ-ದಾನಸಟಗಳನ್ನು 
ಕೊಟ್ಟಿರುವ ಸ್ಪಷ್ಟ ಆಧಾರಗಳು ಸಿಗುವವು. ೧೩ನೆಯ ಶತಮಾನದ ನಂತರ 
ದೇವಗಿರಿಯ ಯಾದವ (ರಾಮಚಂದ್ರರಾಯ)ರು, ಕಾಳಹಸ್ತೇಶ್ವರ, ಬೆಟ್ಟೀಶ್ವರ 
ಮಂದಿರಗಳಿಗೆ ದಾನಪತ್ರ ಕೊಟ್ಟರುವರು. ೧೪ ನೆಯ ಶತಮಾನದಲ್ಲಿ ಬಹಾಮಕಿ 
ಸುಲ್ತಾನರು ವಿಜಯನಗರದ ಬುಕ್ಟರಿಂದ ಹಸ್ತಗತಮಾಡಿಕೊಂಡಂತೆ ತೋರು 
ತ್ತದೆ. ವಿಜಯನಗರದ ಕೊನೆಯ, ಕಾಲದ ರಕ್ಕಸತಂಗಡಿಗೆಯ ಯುದ್ಧದ 


ಕಾಗಿನೆಲ್ಲಿ ೧೫೧ 


ವರೆಗೂ, ವಿಜಯನಗರದವರ ಮಾಂಡಲೀಕತ್ವದಲ್ಲಿ ಕಾಗಿನೆಲ್ಲಿಯು ಒಂದು 
ಪರಗಣೆಯಾಗಿ, ಸುಭೆಯಾಗಿದ್ದಿತೆಂದು ಸ್ಪಷ್ಟವಾಗಿ ತಿಳಿಯುತ್ತಿದೆ. ಈ ಅವಧಿ 
ಯಲ್ಲಿಯೇ ಕನಕನು ಢಣಾಯಕನಾಗಿ ವಿಜಯನಗರ ಮಾಂಡಲೀಕನಾಗಿದ್ದನು. 
ಕ್ರಿ.ಶ. ೧೫೭೩ರಲ್ಲಿ ವಿಜಾಪುರದ ಸುಲ್ತಾನರು ಗೆದ್ದು, ಈ ಪರಗಣೆಯನ್ನು 
ಬಂಕಾಪುರಕ್ಕೆ (ಆಗ ಪ್ರಾಂತವಾಗಿತ್ತು) ಸೇರಿಸಿದ್ದಿರಬೇಕು. ನಿಜಾಪುರದ 
ದಂಡನಾಯಕನಾಗಿದ್ದ ಮುಸ್ತಫಾಖಾನನ ಹಲ್ಲೆಯಿಂದ ಇಲ್ಲಿನ ಕೋಟಿ ಕೊತ್ತಳ 
ಗಳು ವಿಶೇಷ ಘಾಸಿಯಾಗಿದ್ದಂತೆ ತೋರುತ್ತದೆ. ಬರಬರುತ್ತ ಸವಣೂರ 

ನವಾಬರ ಪೂರ್ವಿ ಅಬ್ದುಲ್‌ ಕರೀಮಖಾನರ ವಶಕ್ಕೆ ಬಂದಿತು. ಮುಂದೆ 
ಮೊಗಲರ, ವಿಜಾಪುರದವರ, ಮರಾಠಾ-ಬ್ರಿಟಿಷರ ರಾಜ್ಯವಿಸ್ತರಣೆಯಲ್ಲಿ ಕಾಲ 
ಕ್ರಮೇಣ ದಾಳಿಗಳಿಗೆ ಸಿಕ್ತು ರಾಜಕೀಯ ಸಾಮಾಜಿಕ ಒತ್ತಡಗಳಿಗೆ ಈಡು 
ಆಯಿತು. 


ಚೆಲುವ ಕನ್ನಡನಾಡು 

ಕಾಗಿನೆಲ್ಲಿಯು ನಿಸರ್ಗದ ಮಡಲಲ್ಲಿ ನೆಲೆನಿಂತು, ಈಗಲೂ ತನ್ನ ಚೆಲು 
ವನ್ನು ಪ್ರದರ್ಶಿಸುತ್ತಲಿದೆ. ಕಾಗಿನೆಲ್ಸಿಯು ಮಲೆನಾಡಿನ ಅಂಚಿನಲ್ಲಿದೆ. ಭತ್ತದ 
ಗದ್ದೆಗಳು, ಕಬ್ಬು, ತೆಂಗು, ಬಾಳೆ, ಮಾವಿನ ತೋಟಗಳು ಮನವನ್ನಾಕರ್ಷಿ 
ಸುತ್ತಿರುವವು. ಇದನ್ನೇ ೧೬ ನೆಯ ಶತಮಾನದಲ್ಲಿ ಕನಕದಾಸರು ಮನವಾಕರೆ 
ಹೊಗಳಿದ್ದಾರೆ. ೧೦-೧೨ ನೆಯ ಶತಮಾನಗಳಲ್ಲಿಯ ಕಾಗಿನೆಲೆಯೂ ಸೊಗಸಾ 
ಗಿತ್ತೆಂದು ಚಾಲುಕ್ಯ ಮತ್ತು ದೇವಗಿರಿಯ ಯಾದವರ ಕಾಲದ ಶಾಸನಗಳಿಂದ 
ಕಾಣುತ್ತೇವೆ. "" ಕನ್ನಡಮೆನಿಪ್ಪಾ ನಾಡು ಜೆಲ್ಹಾಯ್ತು'' ಎಂಬ ಆ ಪೆಂಪನ್ನು 
ಮೆರೆಯಿಸುವ ಸೊಗಸಾದ ವರ್ಣನೆಗಳನ್ನು ನೋಡಲು ಆ ಅಂಡಯ್ಯನು 
ಕಾಗಿನೆಲ್ಲಿಗೆ ಹೋಗಿರಬೇಕು. | 


(ಕಾಗಿನೆಲ್ಸಿಯ ಚಾಲುಕ್ಕ ವಿಕ್ರಮಾಂಕನ ಶಿಲಾಶಾಸನದಿಂದ) 


ನರಿನೆಲೆ ಗುಣದನೆಲೆ ಜಾ | 

ಸುರಕೀರ್ತಿನೆಲೆ ನಿನೇಕ ವಿಭವದ ನೆಲೆ ನಿ॥ 
ಸ್ಮರಿಪ ಜಯನಧುಗೆ ನೆಲೆಯೆನೆ | 
ಕರವೆಸೆಗುಂ ಕಾಗಿನೆಲೆ ಧರಿಶ್ರೀತಳದೊಳ್‌ ॥ 


೫% ೫ೇ ಜೆ ಜೇ 


(ಚಾಲುಕ್ಯರ ಶಾಸನದಿಂದ) 


ಸರನಿಧಿಯಂ ಪಳಂಚಲೆನ ಪೆರ್ಗೆರೆ ಚೆಲ್ವಿಡಿದಿರ್ದನಂದಸನಂ | 
ಇರುಪಸಮಮಾಗಿ ಕತ್ತಲಿಸುತಿಪ್ಸೆಲೆಷಳ್ಳಿ ಮಡಲು ರಂಜಿಪಾ ॥ 


೧೫೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಸುರಗಿಯನಾಗ ನಾಗಕುಸುಮುಂಗಳ ಪುಸ್ಪಲತಾಗೃಹಂ ಸವಿ | 
ಸ್ಮರವೆಸೆದೊಪ್ಪೆ ಕಾಗಿನೆಲೆ ಶೋಭೆಗೆ ತಾಯ್‌ನೆಲೆಯೂಗಿ ರಂಜಿಕುಂ ॥ 


ಸೇ ಇ * ೫% 
(ತಿ ಭುವನಮಲ್ಲನ ಶಿಲಾಶಾಸನದಿಂದ) 


ದಳಿತಾಂಭೋಜ ಸರೋವರ ಪ್ರತತಿಯಿಂದುದ್ಕಾನ ಸಂದೋಹದಿಂ । 
ಫಳಭಾರಾನ್ವಿತ ರಮ್ಯಶಾಳಿವನದಿಂ ನೀಳಾಭ್ರ ಸು-ಂಡಸಂ ॥ 
ಫುಳದಿಂ ಸುತ್ತಿದ ಪೂರ್ಣವಾರಿಪರಿಖಾವಿಭ್ರಾಜಿಯಿಂ ದಿರ್ಬಿಕಾ | 
ವಳಿಯಿಂ ಕಣ್ಣೆಸೆದಿಂತು ಕಾಗಿನೆಲೆ (ನಿ) ತ್ಕಾನೀಕದಿಂದೊಪ್ಪುಗಂ ॥ 


% ಜೇ ಜೇ ಜೇ 
ಬಳಸಿದ ಕೋಟೆ ಶೂದ್ರನಿಕೇತನದಿಂ ಗಣಿಕಾನಿವಾಟ ಸಂ | 
ಕುಳದ ವಿಳಾಸದಿಂ ದ್ವಿಜನಿವಾಸಕದಂಬಕದಿಂ ವಣೆಗೃಷಾ ॥ 


ವಳೆಯಿನುದಾತ್ತ ದೇವಭನನಂಗಳ ತಿಂತಿಣಿಯಿ೦ ಶೋಭೆಯಂ | 
ತಳೆದು ಪೊದಳ್ಳು ಕಾಗಿನೆಲೆ ಸಂತತನಿಂಂತೆಸೆದೊಪ್ಪಿ ತೋರುಗುಂ ॥ 


ಜೇ % x x 


೧೬ ನೆಯ ಶತಮಾನದ ಕಾಗಿನೆಲೆಯನ್ನು ಕನಕದಾಸರ ಮೋಹನ 
ತರಂಗಿಣಿಯಲ್ಲಿ ಇನ್ನಿಷ್ಟು ನೋಡಬಹುದು. ಅಂದಿನ ಕಾಲದ ಕೋಟಿ ಕೊತ್ತಳ, 
ರಾಜಭವನ, ಉದ್ಯಾನವನ, ಕೆರೆ-ಕಾಲುವೆ, ಹಸಿರು ಗದ್ದೆ, ಹರಿಯುವ ರುರಿ, 
ಅಬ್ಬರಿಸಿ ಹಾಡುವ ಹಕ್ಕಿಗಳನ್ನು ಬಣ್ಣದ ಪರಜಿಯಂತೆ ಭಾಸವಾಗುತ್ತಿರುವ 
ಈ ನಾಡು ಮಲೆನಾಡಿನ ಗರ್ಭದಲ್ಲಿ ನೆಲೆನಿಂತು, ಕಬ್ಬಿಗರನ್ನು ಸಾಧು ಸತ್ಪುರುಷ 
ರನ್ನು ಕರೆದೊಯ್ದು ತನ್ನ ಮಡುವಿನಲ್ಲಿರಿಸಿಕೊಂಡಿದೆ. 


ಧರ್ಮ-ಸಂಸ್ಕೃತಿಗಳ ಸಂಗಮ 


ಕಾಗಿನೆಲ್ಲಿಯು ಧರ್ಮನಫೀಠವಾಗಿದ್ದಿತು. ಕನಕದಾಸರ ಅನುಗ್ರಹ- 
ತೀರ್ಥ--ಇಲ್ಲಿಯೇ ಕಾವ್ಯಶ್ರೀಯು ಗಂಗೆಯಾಗಿ ಹರಿದಿರುವಳು. ಪ್ರಾಚೀನ 
ಕಾಲದಿಂದಲೂ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆದುಬಂದಿರುವದು. 
ಜೈನ, ವೈಷ್ಣವ, ಶೈವ, ವೀರಶೈವ ಸಂಸ್ಕೃತಿಗಳ ಸಂಗಮವಾಗಿದೆ. ಇಲ್ಲಿ ನೆಲೆ 
ಸಿರುವ ಗುಡಿಗೋಪುರಗಳೇ ಈ ಸಂಗಮಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಒಟ್ಟಿಗೆ 
ಇಲ್ಲಿ ಹತ್ತು ಪುರಾತನ ಡೇವಾಲಯಗಳುಂಟು. ಇವು ಕರ್ನಾಟಕದ ಸರ್ವ 
ಧರ್ಮಗಳ ಸಿದ್ಧಾಂತಗಳ ಸಾಂಕೇತಿಕಗಳಾಗಿರುವವು. 
ಲಕ್ಷ್ಮೀನರಸಿಂಹ, ೨. ಆದಿಕೇಶವ, ೩. ಕಾಳಹಸ್ಕೇಶ್ವರ, ೪. ವೀರಭದ್ರ, 
೫. ಸೋಮೇಶ್ವರ, ೬. ಬ್ರಹ್ಮೇಶ್ವರ, ಫಿ ಸಂಗಮೇಶ್ವರ, ೮. ಬಸವಣ್ಣ, 
೯. ಆದಿಶಕ್ತಿ, ೧೦. 


ಕಾಗಿನೆಲ್ಲಿ ೧೫೩ 


ಇವುಗಳ ಹೊರತಾಗಿ ಅನೇಕ ವಿಗ್ರಹಗಳು ಅಲ್ಲಲ್ಲಿ ದೊರಕುವದುಂಟು. 
ಆದಿಶಕ್ತಿಯ ಹೊರತುಪಡಿಸಿ ಉಳಿದ ದೇವಾಲಯಗಳು ೧೦ನೇ ಶತಮಾನ 
ದಿಂದೀಚೆಗೆ ಸ್ಥಾಪಿಸಲ್ಪಟ್ಟರುವುದಕ್ಕೆ ಆಧಾರಗಳಿರುತ್ತವೆ. ಶಕ್ತಿದೇವತೆ 
(ಆದಿಶಕ್ತೆ)ಯು ಬುನಾದಿಕಾಲಡ್ಲೆಂದು ತಿಳಿಯುವಂತಿದ್ದರೂ ಈ ಬಗ್ಗೆ 
ಯಾವ ಆಧಾರಗಳ ಸಾಕ್ಷಿಯಿರುವದಿಲ್ಲ. ಈ ಸುಂದರವಾದ ವಿಗ್ರಹವು ಒಳ್ಳೇ 
ಕುಶಲ ಕೆತ್ತನೆಯಲ್ಲಿರುವದು. ಈಗ ಹಾಳು ಗುಡಿಯೊಂದರ ಮೂಲೆಯಲ್ಲಿ 
ಬಿದ್ದುಕೊಂಡಿರುತ್ತದೆ. ಆಗಾಗ ಕನಕದಾಸರ ಪದ್ಯಗಳಲ್ಲಿ ಸಂಬೋಧಿಸಲ್ಪಡು 
ತ್ತದೆ. ಇದರ ಕಾಲಮಾನವನ್ನು ಆ ಶಿಲ್ಪಕಲೆಯಿಂದಲೂ ಮತ್ತು ವಸ್ತ್ರಾಭರಣ 
ಗಳಿಂದಲೂ ನಿರ್ಧರಿಸಬೇಕಾಗುತ್ತದೆ. 


ಆದಿಕೇಶನ-ನರಸಿಂಹ ಮಂದಿರಗಳು. ಸ್ರಸ್ತುತ ಇವೇ ಈಗ ಮುಖ್ಯ 
ದೇವಸ್ಥಾನಗಳು. " ನರಸಿಂಹಾದಿಕೇಶವ? ದೇವಸಾ ನವೆಂದೂ ಕರೆಯಲ್ಪಡು 


ಪ್ರದ. “ತ್ರೀ ಲಕ್ಷ್ಮ (ನರಸಿಂಹಾದಿಕೇಶವ ತೇ ನ?'ನೆಂಬ ಹೆಸರಿನಲ್ಲಿ 
ಕಾಗಿನೆಲ್ಲಿಯ ಗ್ರಾಮದ ಬಳಿಯ ದಾಸನಕೊಪ್ಪವೆಂಬ ಗ್ರಾಮವು ದೇವತಾ 
ಕಾರ್ಯನಿಮಿತ್ತಗಳಿಗಾಗಿ ಉಂಬಳಿ ಹಾಕಿಕೊಟ್ಟಿರುತ್ತದೆ. ಇದರ ಉತ್ಪನ್ನವು 
ಸರಾಸರಿ ೫೦೦ ರೂಪಾಯಿಗಳಿಷ್ಟಿದೆ. ಸರ್ಕಾರದಿಂದಲೂ ಈ ಧರ್ಮಸಂಸ್ಥೆಗೆ 
(ಟ್ರಸ್ಟ್‌) ೪೯೪ ರೂಪಾಯಿಗಳನ್ನು ರಥೋತ್ಸವಕ್ಕಾಗಿ ಪ್ರತಿವರುಷ ಕೊಡಲಾಗು 
ವುದು. ಇದರ ಪೂಜಾರಿಗಳು ಆದಿಬಣಜಿಗರು. ಮರಡಿಯ ಮೇಲೆ ಮಣ್ಣು 
ಗೋಡೆಯಿಂದ ಸುತ್ತುವರಿಯಲ್ಪಟ್ಟ ಪ್ರಾಕಾರದೊಳಗೆ ಈ ಎರಡೂ ದೇವಾಲಯ 
ಗಳುಂಟು. ಹೆಬ್ಬಾಗಿಲು ಪ್ರವೇಶಮಾಡಿದೊಡನೆಯೇ ಎದುರಿಗೆ ಕಾಣುವ 
ಗುಡಿಯೇ ನರಸಿಂಹ ಮಂದಿರವು. ಸಾದಾ ಕಲ್ಲುಗಳಿಂದ ಕಟ್ಟಿಲ್ಪಟ್ಟರುತ್ತದೆ. 
ಗರ್ಭಗುಡಿಯ ಮೇಲೆ ಗಚ್ಚಿನ ನಿಮಾನವುಂಟು. ಮಂದಿರದೊಳಗೆ ನರಸಿಂಹನ 
ಮೂರ್ತಿ ಯುಂಟು. ಎಡಕ್ಕೆ ಲಕ್ಷ್ಮೀ ನಿಗ್ರಹ ಕೆಳಗಡೆಗೆ ನರಸಿಂಹನ ಉತ್ಸವ 
(ಹಿತ್ತಾಳೆಯ) ಮೂರ್ತಿಯುಂಟು. ಈ ನರಸಿಂಹನ ಗುಡಿಯ ಎಡಪಕ್ಕದಲ್ಲಿ 
೧೦ ಪೂಟುಗಳ ಅಂತರದಲ್ಲಿರುವ ದೇವಾಲಯವೇ ಆದಿಕೇಶವನದು; ಉದ್ದಗಲ 
೬೬೫೨೫೩ ಪೂಟುಗಳು. ಈ ಗುಡಿಯ ಮುಂದಣ ಭಾಗವು ಭಕ್ತಾದಿಗಳ ಸವಿಚ್ಛಯ 
ಮೇರೆಗೆ ಬದಲಾಗುತ್ತಲೇ ಬಂದಿರುವದು. ಮುಕ್ತದ್ವಾರದ ಮುಂಭಾಗವು 
ಹೊಡೆದ ಕಲ್ಲಿನಿಂದ ಕಟ್ಟಲ್ಪಟ್ಟಿರುತ್ತದೆ. ಆದರೆ ಪ್ರಾಚೀನ ದೇವಾಲಯಗಳನ್ನು 
ಕೊಂಡಪ್ಪ ವೆಂಕಪ್ಪ ನೆಂಬುವರು ಕಟ್ಟಸಿರುವದಾಗಿ ಐತಿಹ್ಯವಿರುತ್ತದೆ. ೧೬ ನೇ 
ಶತಮಾನದಲ್ಲಿ ಕನಕದಾಸರೇ ಆದಿಕೇಶವನ ಮೂರ್ತಿಯನ್ನು ಬಾಡ ಗ್ರಾಮ 
ದಿಂದಲೇ ತಂದು ಸ್ಲಾನಿಸಿ ಜೀರ್ಣೋದ್ದಾರ ಮಾಡಿದರೆಂದು ತಿಳಿಯುತ್ತದೆ. 
ಈ ಆದಿಕೇಶವನ ಮೂರ್ತಿಯು ನಿಲುವಿಕೆಯಲ್ಲಿ ೧೧ ಪೂಟ ಎತ್ತರವಾಗಿರುತ್ತದೆ. 


ಅದೇ ಕಲ್ಲಿನಲ್ಲಿ ಆದಿಕೇಶವನ ವಿಗ್ರಹವೂ ಎಡಬಲದಲ್ಲಿ ಲಕ್ಷ್ಮಿ/ಗರುಡರ ಚಿಕ್ಕ 


೧೫೪ ಕನಕದಾಸ ಪ್ರಶಸ್ತಿ ಗ್ರಂಥ 


ನಿಗ್ರಹಗಳು ಇರುವವು. ಈ ನರಸಿಂಹ ಮತ್ತು ಆದಿಕೇಶವನ ಗುಡಿಗಳ ಮಧ್ಯದಲ್ಲಿ 

ನಡುವೆ ಒಂದು ರಂಗಮಂಟಸವುಂಟು. ಉತ್ಸವದ ದಿನಗಳಲ್ಲಿ ಉತ್ಸವದ 
ಮೂರ್ತಿಗಳನ್ನಿಟ್ಟು ಮಂಗಳಾರತಿ ಮಾಡುವ ರೂಢಿಯನ್ಸಿಟ್ಟುಕೊಂಡಿರುತ್ತಾರೆ. 
ವೈಶಾಖ ಮಾಸದಲ್ಲಿ ರಥೋತ್ಸವ; ಕಾರ್ಶಿಕದಲ್ಲಿ ತೆಪ್ಪೋತ್ಸವ; ನವರಾತ್ರಿಯಲ್ಲಿ 
ಬನ್ನೀಪೂಜೆ ಹೀಗೆ ಜರಗುವವು. ಈ ಪ್ರಾಕಾರದಲ್ಲಿಯೇ ಆದಿಕೇಶವನ ಗುಡಿಯ 
ಮುಂಭಾಗದಲ್ಲಿ ಬಂಢಾರಗಿರಿ ಸ್ವಾಮಿಗಳ ಗದ್ದುಗೆಯುಂಟು. ಒಳ್ಳೇ ಶಿಲ್ಪ 
ಕಲಾಕೃತಿಯ ಸುಳುವಿನ ಕಂಬಗಳುಂಟು. ಈ ಕಂಬಗಳಲ್ಲಿ ಲಿಪಿಗಳಿರುವವು. 
ಜೈನ ಕಾಲದ ಅಗ್ರಹಾರ ಸಂಬಂಧಗಳನ್ನು ವ್ಯಕ್ತಪಡಿಸುವವು. ಈ ಗುಡಿಗಳ 
ಅಂಗಳ ನಡುವೆ ಒಂದು ಚೌಕ ಕಟ್ಟೆಯುಂಟು. ಕಟ್ಟೆಯ ಮಧ್ಯದಲ್ಲಿ ಒಂದು 
ಸಮಾಧಿಯ ವಿಗ್ರಹನಿರುವದು; ಒಂದು ಬೇವಿನ ಮರವು ಬೆಳೆದು ನಿಂತಿರುವದು. 
ಇದಕ್ಕ ಪ್ರವಚನಕಟ್ಟೆಯೆಂದೂ, ಕನಕದಾಸರು ಈ ಕಟ್ಟೆಯ ಮೇಲೆ ಕುಳಿತು 
ಕೇರ್ತಿನೆ ಪ್ರವಚನ ಹೇಳುತ್ತಿದ್ದರೆಂಬೂ ತಿಳಿಯುತ್ತದೆ. 

ಈ ದೇವಾಅಯದಿಂದ ಕೆರೆಗೆ ಹೋಗುವದಕ್ಕಾಗಿ ಹಾರಿಯುಂಟು, ಇಕ್ಕೆಲ 
ದಲ್ಲಿ ಪ್ರಾಚೀನ ಅವಶೇಷಗಳು ಕಂಡುಬರುವವು. ಇಲ್ಲಿಯೇ ಕಾಳಹೆಸ್ತೇಶ್ವರ, 
ವೀರಭದ್ರ, ಸೋಮೇಶ್ವರ, ಜೆಬ್ಬೇಶ್ವರ, ಸಂಗಮನಾಥ ದೇವಾಲಯಗಳು 
ಆ ಪ್ರಾಚೀನತೆಯನ್ನು ವ್ಯಕ್ತ ಸಡಿಸುವವು. ವೀರಭದ್ರದೇವರ ಗುಡಿಯು 
ಚಾಲುಕ್ಯರ ಕಾಲದ ದಕ್ತಿ-ದಾನಗಳ ಶಾಸನಪತ್ರವನ್ನು ಪೂರೈಸುತ್ತದೆ. 
ನೀರಭದ್ರನ ನಿಗ್ರಹೆಪು ಗಂಭೀರನಾಗಿರುತ್ತದೆ. ಗರ್ಭಗುಡಿಯ ದ್ವಾರಗಳ ಮೇಲೆ 
ಚಾಲುಕ್ಯ ಕಾಲದ ಶಿಲ್ಪಕಲೆಯನ್ನು ವ್ಯಕ್ತಪಡಿಸುವ ಸುಂದರವಾದ ಖಗ-ಮೃಗಗಳು 
ಕೆತ್ತಲ್ಪಟ್ಟಕುವವು. ಎದುರಿನಲ್ಲಿ ಒಂದು ದೀಪಸ್ತಂಭವುಂಟು. ಅದರಲ್ಲಿ 
ಲಿಪಿಗಳಿರುವವು. ಸಮಿನಾಪದಲ್ಲಿ ಒಂದು ವೀರಗಲ್ಲುಂಟು. ಕಾಗಿನೆಲ್ಲಿಯ ಒಬ್ಬ 
ದಂಡನಾಯಕನು ಕಳಚೂರಿ-ಯಾದವರ ನಡುವಿನ ಯುದ್ಧದಲ್ಲಿ ವೈರಿಗಳನ್ನು 
ಎದುರಿಸಿ ವೀರಸ್ಪರ್ಗವನ್ನು ಹೊಂದಿದ ಸಾರಕವನ್ನು ನೆನಪಿಗೆ ತರುತ್ತದೆ. 
ಈ ಕುರಿತಾಗಿ ಒಂದು ಶಾಸನವುಂಟು. ಕಾಳಹಸ್ತೇಶ್ವರ ಮತ್ತು ಸೋಮೇಶ್ವರ 
ಮಂದಿರಗಳು ಖಿಲವಾಗುತ್ತ ನಡೆದಿರುವವು, ಸಂರಕ್ಷಣೆಗಳಿಲ್ಲ; ಬಂಭಾಗದ 
ಕಂಬಗಳಲ್ಲಿ ಚಾಲುಕ್ಯ ಶಿಲ್ಪಕಲೆಯನ್ನು ವೈಭವದಿಂದ ಕಾಣುತ್ತೇವೆ... ಸಮಾನ 
ದಲ್ಲಿ ಬ್ರಹ್ಮದೇವರ ಗುಡಿಯುಂಟು. ಇದಕ್ಕೆ ಮುಸುಕಿನ ಗುಡಿಯೆಂದು ಕರೆಯು 
ತ್ತಾರೆ. ಕಾಗಿನೆಲೆಯ ಕಾಳಿತೆಟ್ಟಿ ಯೆಂಬ ಗೌಡನು ಕಟ್ಟಿಸಿದನೆಂದು ಇಲ್ಲಿಯ 
ಲಿಪಿಯೊಂಡರಿಂದ ತಿಳಿಯುತ್ತದೆ. 

ಸಂಗಮನಾಥ ಮಂದಿರ. ಕಲ್ಯಾಣದಿಂದ ಹೊರಹೊರಟ ಶರಣರ 
ಗುಂಪೊಂದು ಈ ಸ್ಥಳದ ಮೇಲ್ಮೆ ಪ್ರಭಾವಗಳಿಂದ ಆಕರ್ಷಿಸಲ್ಪಟ್ಟಿರುತ್ತದೆ. 
ಈ ಮಂದಿರವು ಕನಕದಾಸರ ಗದ್ದುಗೆಗೆ ಹೋಗುವ ದಾರಿಯ ಮೇಲುಂಟು. 


ಕಾಗಿನೆಲ್ಲಿ ೧೫೫ 


ಈ ದೇವಾಲಯದ ಮುಂಭಾಗದಲ್ಲಿ ಒಂದು ಶಾಸನವಿರುವದು. ವಿಜಯನಗರದ 
೨ ನೇ ಹರಿಹರರಾಯನು ಜೀರ್ಣೋದಾ ರಕ್ಕ್ಯಾಗಿ ದಾನಪತ್ರ ಕೊಟ್ಟಿರುವನು. 
ಈ ಮಂದಿರವು ೧೨ನೇ ಶತಮಾನಕ್ಕೆ ಸೇರಿರುತ್ತ ದೆ. ಈ ಸೇವಾ ಬಲ್ಲೆ ಜರಗುವ 
ಸಾಂಪ್ರದಾಯಗಳಿಂದ ಕೆಲವು ಸಹಲ ಸಂಗತಿಗಳು ಬೆಳಕಿಗೆ ಬಂದಿರುತ್ತವೆ. 
ತೂಬು ಪ್ರಮುಖ ಶರಣನೊಬ್ಬನ ಸಮಾಧಿಯು; ಭಕ್ತಿ ಭಂಡಾರಿ ಬಸವಣ್ಣ 
ನವರ ಖಾಸ ವಿಶ್ವಾಸಕ್ಕೆ ಪಾತ್ರನಾಗಿದ್ದವನಿರಬೇಕೆಂದು ತಿಳಿಯುವದು. ಅಂತೆಯೇ 
ಇದಕ್ಕೆ ಪ್ರತಿ ಬಸವಣ್ಣನ ಗದ್ದುಗೆಯೆಂದು ಸಂಬೋಧಿಸಲ್ಪಡುತ್ತದೆ. ಈ ಗದ್ದುಗೆಗೆ 
ರಾಯಚೂರ ಜಿಲ್ಲೆಯ ಕಪ್ಪಡಿ ಸಂಗಮಕ್ಕೆ ಸಮಿಾಾಪದ ಕೋಡಿಹಾಳ ಗ್ರಾಮದ 
ಭಕ್ತಸಮೂಹವ ಶಿವರಾತ್ರಿಗೆ ಇಲ್ಲಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಬರುವರು. 
ಭಕ್ಕಪೂಜೆ ಸಲ್ಲಿಸುವಾಗ ಆಚರಿಸುವ ಸಾಂಪ್ರದಾಯಗಳಿಂದ ಶರಣರ ಕಲವು 
ಐತಿಹಾಸಿಕ ಸಂಗತಿಗಳು ಸಾಧಾರವಾಗಿ ವ್ಯಕ್ತಪಡುವವು. ಬಸವಣ್ಣನವರು 
ಕಪ್ಪಡಿ ಸಂಗಮದಲ್ಲಿ ಐಕ್ಯವಾಗುವ ಮುಂಚೆ ಕೆಲವು ದಿನ ಕೋಡಿಹಾಳದ 
ಹಿರೇಮಠ (ಮಾಲಿನ ಮಶಠ)ದಲ್ಲಿ ಉಳಿದಿದ್ದರು. ಆಗ ಈ ಗದ್ದುಗೆಯಾಗಿ 
ಪೂಜಿಸಲ್ಪಡುವ ಶಿವಶರಣಿನು ಅವರ ಜೊತೆಯಲ್ಲಿದ್ದ ಶಿವಶರಣನೇ ಇವನಿದ್ದಿರ 
ಬೇಕೆಂದು ತಿಳಿಯುತ್ತದೆ. ಈ ಶರಣನ ತಿಷ್ಯರು ಕಲ್ಯಾಣದ ಸುತ್ತಲಿನಿಂದಲೂ 
ಬರುವರು. ಕಲ್ಯಾಣದ ಕ್ರಾಂತಿಯ ನಂತರ ಚನ್ನಬಸವನ ನಾಯಕತ್ವದಲ್ಲಿ 
ಒಂದು ದೊಹ್ಮ ಶರಣರ ಗುಂಪು ಧಾರವಾಡದಿಂದ ಉಳವೆಗೆ ಸಾಗಿತು. ಇನ್ನೊಂದು 
ಚಿಕ್ಕ ಶಾಖೆಯು ಹುಬ್ಬಳ್ಳಿ-ಬುಧರ ಅರಳಿಕಟ್ಟಿ-ಶಿಶುನಾಳಗಳ ಮೇಲಿಂದ 
ಕಾಗಿನೆಲ್ಲಿಗೆ ಬಂದಿತು. ಇಲ್ಲಿ ವಿಶೇಷ ಆಶ್ರಯ ಸಿಕ್ಕಂತೆ ತೋರುತ್ತದೆ. ಆ ಕಾಲಕ್ಕೆ 
ಕಾಗಿನೆಲ್ಲಿಯ ಹಿರೇಮಠ ಸ್ವಾಮಿಗಳು ಪ್ರಮುಖ ಪಾತ್ರ ವಹಿಸಿದಂತೆ ಕಾಣುತ್ತದೆ. 
ಇವರ ಸಂರಕ್ಷಣೆಯಲ್ಲಿ ಚಟುವಟಿಕೆಗಳು ಸಾಗಿರುತ್ತವೆ. ಕೆಲವು ಶಿವಶರಣರು 
ಕಾಗಿನೆಲ್ಲಿಯಿಂದಾಜಿಗೆ ಹಿರೇಕೆರೂರು, ರಟ್ಟೈ ಹಳ್ಳಿ, ಗೆಜ್ಜಿ ಹಳ್ಳಿ ಗಳತ್ತ ಹೋಗಿ 
ನೆಲಸಿರುವದು ಗೊತ್ತಾಗುತ್ತದೆ. ಈ ಎಲ್ಲ ಕಡೆಗಳಲ್ಲಿ ಈ ಶಿವಶರಣರ ಸಮಾಧಿ 
ದೊರೆಯುವವು. ಈ ದಿಶೆಯಲ್ಲಿ ಇನ್ನೂ ಸಂಶೋಧನೆಯಾಗಬೇಕು. 
ಕಾಲಕ್ರಮೇಣ ಕಾಗಿನೆಲ್ಸಿಯು ಬಿಜಾಪುರದ ಸುಲ್ತಾನರ ಆಳಿಕೆಗೆ 
ಹೆಸ್ತಾಂತರವಾಯಿತು. ಈ ದೇವಾಲಯದ ಆಡಳಿತೆಯು ಮುಸಲ್ಮಾನ ಸಮಾಜದ 
ಕೈಗೆ ಹೋಗಿರುತ್ತದೆ. ಈಗಲೂ ಈ ಸಂಗಮ ದೇವಾಲಯದ ಗದ್ದುಗೆಯ 
ಪೂಜೆಯು ಮುಸಲ್ಮಾನರಿಂದಲೇ ಜರಗುತ್ತದೆ. ಕರ್ನಾಟಕದಲ್ಲಿ ಅಲ್ಲಲ್ಲಿ ನೀರಶೈನ 
ಮತ್ತು ಸೂಫಿ ಪಂಥದ ಧಾರ್ಮಿಕಸಮನ್ತಯ ಚಟುವಟಕೆಗಳನ್ನು ಆಚರಿಸುತ್ತಿರು 
ವದನ್ನು ನೋಡುತ್ತಿರುವೆವು. ಕಾಗಿನೆಳಿಯ ಸಮಿಾಪದಲ್ಲಿಯೇ ಶಿರಹಟ್ಟಿ ಫಕೀರ 
ಸ್ವಾನಿಗಳ ಮಠವೇ ಇದಕ್ಕೆ ಸಾಕ್ಸಿ, ಅದೇ ತರಹದ ಲಿಂಗಾಯತ-ಮುಸಲ್ಮಾನ 
ಸಮಾಜದ ಸಂಗನ ಭು. ಯು ಇಲ್ಲಿ ಈಗಲೂ ನಡೆಯುತ್ತಿರುವದು. 


೧೫೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಪಾಂ 


ಕನಕದಾಸರ ಗದ್ದುಗೆ.--ಈ ಹಾಳು ಬಯಲಿನ ಕೊನೆಯ ತುದಿಯಲ್ಲಿ 
ಕೆರೆಯ ದಂಡೆಯ ಮೇಲೆ "ಅಶ್ವತ್ಥ (ಅರಳಿ) ಮರದ ಅಡಿಯಲ್ಲಿ ಗಿಡಗಂಟಿಗಳ 
ಪೊದೆಯಲ್ಲಿ ದುರ್ಲಕ್ಷಿ ಸಲ್ಪ ಟ್ರಿ ಮ ಹಳೇ ಸಾಂಪ್ರ ದ ಸಮಾಧಿಯೇ 
ಈ ಪವಾಡಪುರುಷ iM ರ ಗದ್ದುಗೆಯು; ಗಚ್ಛ ಕ್ರಿನಿಂದ ಕಟ್ಟಿಲ್ಲ ಬಿಟ್ಟಿರುತ್ತದೆ. 
ಶಿಲಾ ದು ಕಲ್ಲುಗಳು ಗವನು: ಎ ವಸ್ಥೆ 
ಯಲ್ಲಿದೆ. ಈ ಸಮಾಧಿಯು ಆರಡಿ ಎತ್ತರ, ನಾಲ್ಕು ಅಡಿ ಅಗಲಾಗಿರುತ್ತದೆ. 
ಸಾಂಪ್ರದಾಯ ರೀತಿಯಲ್ಲಿ ಕಟ್ಟಿಲ್ಲ ಟ್ಟ ರುತ್ತದೆ. ಈಗ ಕನಕದಾಸರ ನಾಲ್ಕನೆಯ 
ಶತಮಾನೋತ್ಸವ ಸರ, ಇದರ ಜೀರ್ಣೋದ್ಧಾರ ಕಾರ್ಯವನ್ನೂ 
ಕೈಕೊಂಡಿರುವರು; ಇದರಿಂದ ಹಳೇ ವಿಗ್ರಹದ ರೂಪು ವಿಶೇಷ ಬದಲಾವಣೆ 
ಯಾಗುವ ಸಂಭವವುಂಟು. ಈ ವಿಶಾಲ ಹಾಳು ಬಯಲು ಹೊಸ ಸ್ವರೂಪ 
ತಳೆಯುತ್ತಿರುವದೂ ಒಂದು ಪವಾಡವೆಂದೇ ಹೇಳಬಹುದು. ಯೋಧ-ರಸಯುಜಿ- 
ಮಹರ್ಷಿಯಾಗಿ ಎರಕಗೊಂಡ-ಕನಕದಾಸರು ಶಾಶ್ವತವಾಗಿ ಚಿದಾನಂದ 
ದಲ್ಲಿ ಇಲ್ಲಿ ಮಲಗಿಕೊಂಡಿದ್ದಾ ರೆ. ಅವರ ರತ ಗಚ್ಚಿ ನ ಗೋಡೆ 
ಯಲ್ಲಿ ಮುಚ್ಚಿರುವದು; : ಆದರೆ ಚೈತನ್ಯ ಯುತವಾಗಿರುವ ದಿವ್ಯ ಶಕ್ತಿ ಈ ದೇದೀಪ್ಯ 
ಮಾನವಾಗಿ ನಿಗಿನಿಗಿ ಕೆಂಡದಂತೆ ಪ ಜ್ವಲಿಸುತ್ತಿರುವದು. ತಂದ ಸ್ಥಾವರ 
ಗದ್ದುಗೆಯಾಗಿರದೆ ಮಾನವಕುಲಕ್ಕೆ pe 5 ಸಂದೇಶ ಬೀರುವ ದಾರಿದೀಪ 
ವಾಗಿರುತ್ತದೆ. 

ಕಾಗಿನೆಲ್ಲಿ-ಸುತ್ತುಮುತ್ತು. ಇಲ್ಲಿಯ ಇನ್ನೊಂದು ಐತಿಹಾಸಿಕ 
ಪ್ರಸಿದ್ಧ ಸ್ಥಳವೆಂದರೆ ಕಾಗಿನೆಲ್ಲಿಯ ಹಿರೇಮಠ; ವೀರತ್ಸೈವ ಧರ್ಮ-ಸಂಸ್ಸತಿಗಳ 
ಆಂದೋಲನದಲ್ಲಿ ೧೪ ನೇ ಶತಮಾನದಲ್ಲಿ ವಿಶೇಷ ಪಾತ್ರವಹಿಸಿರುತ್ತದೆ. ಈ ಮಠದ 
ಜೀರ್ಣೋದ್ಧಾರ ಕಾರ್ಯಗಳು ಮಠದ ಒಡೆಯರಿಂದ ನಡೆದಿರುವವು. ಕಾಗಿನೆಲ್ಲಿಯ 
ಸುತ್ತುಮುತ್ತಲೂ ೧೬ನೇ ಶತಮಾನದಲ್ಲಿ ಭಾಗವತ ಚಟುವಟಓಕೆಗಳು ನಡೆದಿರು 
ವದು ತಿಳಿಯುತ್ತದೆ. ಆದಿಕೇಶವನ ಭಕ್ತಾದಿಗಳು ತಿರುಪತಿ ಮತ್ತು ಬೇರೆ ಕಡೆ 
ಗಳಿಂದ ಆದಿಕೇಶವನ ತತ್ಸಮ ವಿಗ್ರಹಗಳನ್ನು ಸ್ಥಾ ನಿಸಿದಂತೆ ತೋರುತ್ತದೆ. 
ಈ ಗ್ರಾಮದಿಂದ ಅರ್ಧ ಮೈಲಿಯ ಅಂತರದಲ್ಲಿರುವ ಮರಡಿಯ ಮೇಲೆ 
ಚೆನ್ನಕೇಶವ, ತಿಮ್ಮಕೇಶವ ನಿಗ್ರಹಗಳನ್ನು ತಂದು ಸಾಪಿಸಿರುವರು. 
ಆದಿಕೇಶವನ ಜೊತೆಗೊಂಡು ಈ ವಿಗ್ರಹಗಳ ಪೂಜಾದಿಗಳು ಈಗಲೂ 
ನಡೆಯುತ್ತಲಿವೆ. ಈಗಲೂ ಬನ್ನೀಪೂಜೆಯ ಉತ್ಸವದಲ್ಲಿ ಕಾಗಿನೆಲ್ಲಿಯಿಂದ 
ಇಲ್ಲಿಗೂ ಪಲ್ಲಕ್ಕಿ ಸೇವೆಯು ಬರುವ ರೂಢಿಯಿರುತ್ತದೆ. 

ಮರೆತುಹೋದ ಫ್ಸೇತ್ರ.- ಒಟ್ಟಿಗೆ ಕಾಗಿನೆಲ್ಲಿಯು ಮರೆತುಹೋದ 
ಕ್ಷೇತ್ರ. ೯ನೇ ಶತಮಾನದಿಂದ ೧೬ ನೇ ಶತಮಾನದ ತನಕ ಒಳ್ಳೇ ಭರಾಟೆಯಲ್ಲಿ 


೪ 
ದ್ದಿತು. ಧಾರ್ಮಿಕ-ಸಾಮಾಜಿಕ-ಸಾಂಸ್ಕೃತಿಕ ರಂಗಗಳಲ್ಲಿ ಪ್ರಮುಖವಾಗಿತ್ತು. 


ಕಾಗಿನೆಲಿ ೧೫೭ 
ಗಿಗಿ 


ಮುಂದೆ ಕಾಗಿನೆಲ್ಲಿ ಮತ್ತು ಸುತ್ತಣ ನಾಡು ಮುಸಲ್ಮಾನ ಅರಸರ ಕೆ ಕೈವಶವಾದ 
ನಂತರ ಈ ಚಟುವಟಕೆಗಳು ನಿಂತು, ಖಿಲವಾಗುತ್ತ ಹೇಳಹೆಸರಿಲ್ಲದಂತಾಯಿತು. 
ಸೂ ಲವಾದ ಕಾಗಿನೆಲ್ಲಿಯು ಮರೆ ಕಿತುಹೋದ ಗ್ರಾ ಮವಾಗಿರಬಹುದು; ಆದರೆ 
ಲೀಲಾಪುರುಷನಾದ ಕನಕದಾಸರ ದೇವೀ ಪ ಪ್ರಭಾವದಿಂದ ಸಾಹಿತ ಪ್ರಪಂಚದಲ್ಲಿ, 
ಧಾರ್ಮಿಕ ಸೃಷ್ಟಿಯಲ್ಲಿ ಅಮರವಾಗಿ ಬ 11 ವ ಚಕ್ರದಲ್ಲಿ 
ಸ್ಯೂಲಕ್ಕೈ ಅಳಿವುಂಬಾಗಬಹುದು ಮಾತ್ರ ನೆಲದ ಆತ್ಮಬಲ ಮತ್ತು ಸೂಕ್ಚ್ಮ 
ಸುಷುಪ್ತ ಶಕ್ತಿಗಳು ಬತ್ತಲಾರವು. ಭಗವದ್ಧ ದ ನ 
ದಾರ್ಶನಿಕರಿಗೆ ಇದು ಒಂದು ಜೈತನ್ಯಕ್ಸೇತ್ರ ತೆ ಮಾನವಕುಲದ ದಾರಿದೀಪ 
ವಾಗಿರುತ್ತದೆ. 

ಬಾಡ.--ಇದು ಕನಕದಾಸರ ಜನ್ಮಸ್ಥಳ ... ಕನಕದಾಸರು ತಿಮ್ಮನಾಗಿ. 
ಬೀರಪ್ಪ-ಬಚ್ಚ ಮ್ಮ್ಮ ಇವರ ಉದರದಿಂದ ಇಲ್ಲಿ 'ಜನ್ಮತಾಳಿದರು. ಬಾಡಗ್ರಾಮವು 
We ಒಂದು ಹೆರದಾರಿ ಅಂತರದಲ್ಲಿರುತ್ತದೆ. "ಬಾಡದಾದಿ 
ಕೇಶವ?ನೆಂದು ಕನಕದಾಸರು ಒಳ್ಳೇ ಹೆಮ್ಮೆಯಿಂದ ಹುಚ್ಚಿ ದೂರನ್ನು ಹೊಗಳಿದ್ದಾರೆ. 
ಈ ಗ್ರಾಮದಲ್ಲಿ ವಿಶೇಷ ಐತಿಹಾಸಿಕ ಅನಶೇಷಗಳೇನೂ ಇರುವದಿಲ್ಲ, ಆದರೆ 
ರಂಗನ ಬಯಲು ಎಂಬ ಹಾಳು ಮರಡಿಯುಂಟು. ಕನಕದಾಸರು ಆದಿಕೇಶವನ 
ನಿಗ್ರಹವನ್ನು ಬಾಡದಿಂದಲೇ ಒಯ್ದು ಕಾಗಿನೆಲ್ಲಿಯಲ್ಲಿ ಸ್ಥಾನಿಸಿರುವರು. 


ಕನಕದಾಸರ ಸೆಮಕಾಲೀನರು 
ಶ್ರೀ ವಿದ್ಯಾರತ್ಸಂ ಆರ್‌. ಎಸ್‌. ಪಂಚಮುಖಿ, ಎಂ.ಎ. ಧಾರವಾಡ 


ಶ್ರೀ ನರಹರಿತೀರ್ಥರಿಂದ ಆರಂಭವಾದ ಹರಿದಾಸಕೂಟವು ಶ್ರೀಪಾದ 
ರಾಯರಿಂದ ಅಂಕುರಿಸಿ ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿ ಶ್ರೀ 
ವ್ಯಾಸತೀರ್ಥರ ಅಧಿಷ್ಕಾನದಲ್ಲಿ ದ ಟಿಸಿಲೊಡೆದು ಬೆಳೆಯಿತು 
ವಿಜಯದಾಸ-ಜಗನ್ನಾಥದಾಸ ಮೊದಲಾದ ದಾಸಾಗ್ರಣಿಗಳ ನವ 
ತೊಡಿಗೆಗಳಿಂದ ನ ರ್ರ ಫುಲ್ಲವಾಗಿ ಕಂಗೊಳಿಸಿತು. ಹರಿದಾಸರು ವಿಷಯೋನ್ಮುಖ 
ರಾಗಿ ಜಾರ್ನಾಕವಾದದಲ್ಲಿ ಆದರವುಳ್ಳಿ ಜನರನ್ನು ಅಂತರ್ಮುಖರನ್ನಾಗಿ ಮಾಡಿ 
ಆನಂದಾನುಭವದ ಸಾಧನಗಳನ್ನು ಅಧಿಕಾರೀ ಜೀವರಿಗೆ ತೋರಿಸಿಕೊಟ್ಟು ಜಗತ್ತಿಗೆ 
ಮಹೋಪಕಾರವನ್ನು ಮಾಡಿದ್ದಾರೆ. ಇಂಥ ಹರಿದಾಸರ ಮಾಲಿಕೆಯಲ್ಲಿ ಕನಕ 
ದಾಸರು ಮೇಲುಸಜಕ್ಕಿಯಲ್ಲಿ ಗಣಿಸಲ್ಪಟ್ಟದ್ದಾರೆ. ಅವರು ಬಾಳಿದ ಕಾಲವೂ 
ಬಳಸಿದ ಸಂಗತಿಯೂ ದಾಸಕೂಟಿದ ಉನ್ನತಿಗೆ ಕಾರಣವಾಗಿನೆ; ಜನತೆಯ 
ಉದ್ಧಾರವನ್ನು ಸಾಧಿಸಿವೆ. 

ಕನಕದಾಸರ ಜನ್ಮತಿಥಿ, ನಿರ್ಯಾಣದ ದಿನಗಳು ನಿಷ್ಭೃಷ್ಟ ವಾಗಿ ತಿಳಿದಿಲ್ಲ 
ವಾದರೂ ಅವರು ಕ್ರಿ.ಶ. ೧೬ ನೆಯ ಶತಮಾನದಲ್ಲಿ ಬಾಳಿದ್ದರೆಂದು ಅವರ ಕೃತಿ 
ಗಳಿಂದಲೂ ಸಮಸಾಮಯಿಕ ಪ್ರಮಾಣಗಳಿಂದಲೂ ಐತಿಹ್ಯಗಳಿಂದಲೂ ಸಿದ್ಧ 
ವಾಗುತ್ತದೆ. ಇವರ ಜೊತೆಗಾರರಾಗಿ ಭಕ್ತಿಮಾರ್ಗವನ್ನು ಉಪದೇಶಿಸಿದ 
ತತ್ಕಾಲದ ಮಹನೀಯರು. ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಉಚ್ಚ 
ಸಾ ನವನ್ನು ಗಳಿಸಿದ್ದಾ ರೆ. ಅವರಲ್ಲಿ ಮುಖ್ಯರಾದವರು (೧) ಶ್ರಿ ಶ್ರೀವ್ಯಾಸತೀರ್ಥರು, 
(೨ ಶ್ರಿ € ವಾದಿರಾಜ ತೀರ್ಥರು, () ಶ್ರೀ ಫಿರಂದರದಾಸಿ (೪) ಕುಮಾರ 
ನಾಥದ 2 ಪ್ರ ಸಿದ್ಧ ನಾದ ಮಹಾಭಾರತ ಕರ್ತ್ಪೃವಾ ಗದುಗಿನ ನಾರಾಯಣ 
ಪೃನು, ಅಲ್ಲದೆ ೫01 ರಾಮಾನುಜೀಯರಾದೆ ಶ್ರೀ ತಾತಾಚಾರ್ಯರು ಮತ್ತು 
(೬) ಶ್ರೀ ವೈಕುಂಠದಾಸರು. ವಿಜಯನಗರದ ಸಮ್ರಾಟನಾದ ಕೃಷ್ಣದೇವ 
ರಾಯನೂ ಅಚ್ಯುತರಾಯನೂ ಕನಕದಾಸರ ಸಮಕಾಲೀನರಾದ 
ಶ್ರೀ ಕೃಷ್ಣ ಷ ಸ ಚರಿತೆಯಾದ ರು ಶ್ರೀಕೃ ಷ್ಲನ ಹೆಸರನ್ನು 
ಹೇಳುವ ಪ್ರಸಂಗ ಬಂದಾಗೆಲ್ಲ "ಕೃಷ್ಣ ರಾಯ”, RE ಭನ್‌ ಕ್ರಷ್ಣರಾಯ' 
"ದೊರೆರಾಯ ಶ್ರೀ ಕೃಷ್ಣ? ಎಂದೂ, i ನಾ ಯಕನನ್ನು ಕುರಿತು ಬಾಗ 
"ಅಚ್ಛು ತ' ಎಂದೂ ನಿರ್ದೆ ಶಿಸಿರುವುದರಿಂದ ಈ SUES pS ಕಾಲದಲ್ಲಿ 
ಇದ್ದರೆಂದು ಸ್ಪಷ್ಟವಾಗುತ್ತದೆ. ಅದಲ್ಲದೆ. ಕನಕದಾಸರು ವರ್ಣಿಸಿದ ರಾಜಧಾನಿ 


ಮತ್ತು ಅರಮನೆಗಳ ವರ್ಣನೆ ಅವರ ಕಾಲದ ವಿಜಯನಗರ ಮತ್ತು 


ಕನಕದಾಸರ ಸಮಕಾಲೀನರು ೧೫೯ 


4 


ಜಧಾನಿ ಹಂಪೆಯ ತಾತ್ಕಾಲಿಕ ನ ಚಿತ್ರಿಸುತ್ತವೆ ಎಂದು ಸರ 
ಸೀರದ ಪ್ರಯಾಣಿಕರು ನಿಜಯನಗರದ ಸಂಪತ್ತ ತ್ತನ್ನೂ ಜನರ ಯನ 
ಕುರಿತು 'ಬಕೆದಿಟ್ಟ ವರದಿಗಳಿಂದ ME ಅಂತು ಕನಕದಾಸರು 
ಬಾಳಿದ ಕಾಲವು ರ ಅಧ್ಯಾತ್ಮ ಚರಿತ್ರೆಯಲ್ಲಿ ಕೃತಿಗಳಿಂದ 

ರ೯ಟಿಕದ ಕೀರ್ತಿಯನ್ನು ಳಗ ಕಾಲವು. ಇದಕ್ಕೆ ಕಾರಣರಾದ 

ಸ ಹಾಪುರುಷರನ್ನು ಕುರಿತು ಇಲ್ಲಿ ಸಂಕ್ಸೇಪವಾಗಿ ನಿವರಿಸುನೆವು. 

ಕ್ಸ ಹ : ಡೇವರಾಯೆನು ಕ್ರಿ.ಶ. ೧೫೦೯ ರಲ್ಲಿ ವಿಜಯನಗರದ ಸಿಂಹಾ 
ಸನವನ್ನೇರಿ ಕ್ರಿ .ಶ. ೧೫೩೦ ರಲ ತನ್ನ ಆಳಿಕೆಯನ್ನು ಮುಗಿಸಿ ಸ್ವರ್ಗಸ್ಥ ನಾಡು 
ಈ ಇವ್ಪ ತ್ತು ವರ್ಷಗಳ ಅವಧಿಯಲ್ಲಿ ಆಂಧ್ರ-ದ್ರಾನಿಡ ದೇಶಗಳಲ್ಲಿ ದಿಗ್ತಿ ಜಯ 
ವನ್ನು ಇ ಅಸಪ್ರತಿಹೆತ ಪರಾಕ್ರ ಮಯ ಕಣ? ಜಯ ಸತ್ತೆ 
ಯನ್ನು ಪ್ರತಿಷ್ಠೆಗೊಳ ಳಸಿದನಲ್ಲದೆ ರ್ಜ, ತತ್ರಜ್ಞಾ ನ ವಾಜ್ಮಾಯ, ಕಲಾಕೃತಿ 
ಗಳಲ್ಲಿ ಅಸದೃಶವಾದ ಪ್ರಗತಿಯನ್ನು NESE ಅವನ ಚರಿತ್ರ ನಿಮರ್ತೆ 
ಯಿಂದ ಗೊತ್ತಾಗುತ್ತ ದೆ ತಾತಾಚಾರ್ಯರೂ ವ್ಯಾಸತೀರ್ಥರೂ ಇವರಿಗೆ ರಾಜ 
ಗು ರುಗಳಾಗಿದ್ದ ಕ್ರ ಕೃಷ್ಣದೇವರಾಯನು ವ್ಯಾಸತೀರ್ಥರ ಉಪದೇಶದಿಂದ 
` ಅನೇಕ ದಾನಗಳನ್ನು ಮಾಡಿದನೆಂದೂ ಅವರ ಪ್ರಭಾವದಿಂದ ತನಗೆ ಬಂದ 
ಅನೇಕ ರಾಜಕೀಯ .ಕುತ್ತುಗಳಿಂದೆ ಪಾರಾದನೆಂದೂ "ವ್ಯಾಸಯೋಗಿ ಚರಿತ? 
ಎಂಬ ಗ್ರಂಥದಿಂದ ಗೊತ್ತಾಗುವುದು. ರಾಯನು ಶ್ರಿ ಲ ವ್ಯಾಸರಾಯರಿಗೆ ಅತ್ಯಂತ 


ಭಯಭಕ್ತಿಯಿಂದ  ಕನಕಾಭಿಷೇಕವನ್ನು ಮಾಡಿದನೆಂದೂ ಅದೇ ಗ್ರಂಥದಿಂದ 


ಆಯು 


ತಿಳಿಯುತ್ತದೆ. 


«ಸ ಕಿಲ ಕೃಷ್ಣಮಹಿಪಾಲಃ ಸ್ವಯಮೇನ ಕರಕನುಲೇನಾದಾಯ ಕನಕ ಕುಂಭ 
ಫಿವುಂಭಗವಂತಂ ವ್ಯಾಸತಾಪಸಮಾದರಾನ್ಮಣಿಭಿರಭಿಸೇಕ್ತುಮಾರಭತ | 


--ವ್ಯಾಸಯೋಗೀ ಚರಿತ್ರಾ ಪುಟ ೨೪. 


ಕನಕದಾಸರು ಕೃಷ್ಣ ದೇವರಾಯನ ಸ್ಫೈ ನ್ಯದಲ್ಲಿ ದಂಡನಾಯಕರಾಗಿದ ರ ರೆಂದೂ, 
ಅನೇಕ ಯುದ್ಧ ಗಳಲ್ಲಿ ಭಾಗವಹಿಸಿದ್ದರೆಂದೂ ಗೊತ್ತಾಗುವುದು. ರಣಾಂಗಣ 
ದಲ್ಲಿಂ ಯುದ್ಧ ಮಾಡುತ್ತಿ ದಾ ಗ ಶತ್ರುಗಳ ಆಯುಧಗಳಿಂದ ಹತನಾಗಿ ಮಲಗಿದಾಗ 
ಶ್ರೀ ನರಹರಿಯು ತಮ ನ್ನು “ಕಿ ಕಸಿದನೆಂದು ಹೊ ಕೆಳಗಿನ ಪದದಲ್ಲಿ ಹ ನಿಡಿದ್ದಾರೆ a) 


ಸಾಲದೇ ನಿನ್ನದೊಂದು ದಿನೃನಾಮ ಅ- 
ಕಾಲನೃತ್ಯುನಿನ ಗಂಟಿಲಗಾಣ ನರಹರಿಯೇ ॥ ಪ॥ 


ರಣದೊಳಗೆ ಅವಯವವು ಖಂಡತುಂಡಾಗಿ ಪ್ರತಿ 
ರಣನವನುತ್ತರಿಸಿ ಮರಣನ ತಾಳಿರೆ 
ಪ್ರಣನಗೋಚರ ನೀನು ಗೋಚರಿಸಿ ಬಂಡೆನ್ನ 
ಹೆಣಕೆ ಪ್ರಾಣನ ಪ್ರಯೋಗಿಸಿದಂತರಾತ್ಮ I 


೧೬೦ ಕನಕದಾಸ ಪ್ರಶಸ್ತಿ ಗ್ರಂಥ 


) ಆಂ 


ಇಂಥ ಅನೇಕ ಪ್ರಸಂಗಗಳಲ್ಲಿ ರಾಜನಿಗೆ ಕನಕದಾಸರೊಡನೆ ಸಂಪರ್ಕನಿದ್ದಿರ 
ಬೇಕು. 

ವನ್ನಾಸರಾಜರು.-- ವ್ಯಾಸರಾಜರು ಅತ್ಯಂತ ಪ್ರಸಿದ್ದರಾದ ಮಾಧ್ವಯತಿ 
ಗಳು. ಇವರು ಮೆ.ಸೂರು ದೇಶದ ಬನ್ನೂರು ಗ್ರಾಮದಲ್ಲಿ ಜನಿಸಿ ಭೂಸ್ಪರ್ಶದ 
ಮುನ್ನ ಶ್ರೀ ಬ್ರ ಹ್ಮಣ್ಯತೀರ್ಥರ ವಶಕ್ಕೆ ಕೊಡಲ್ಪಟ್ಟ ಅವರಿಂದ ಶ್ರೀರಾಮಚಂದ್ರ 
ದೇವರ ಅಭಿಷೇಕದ ಹಾಲಿನಿಂದ ಪೋಷಿತರಾದರು. ಮುಂದೆ ಯೋಗ್ಯಕಾಲದಲ್ಲಿ 
ಉಸನಯನವನ್ನು ಮಾಡಿಸಿಕೊಂಡು ಸನ್ಯಾಸ ಪಟ್ಟವನ್ನು ಧರಿಸಿ ಶ್ರೀಪಾದ 
ರಾಯರಲ್ಲಿ ವಿದ್ಯಾವ್ಯಾಸಂಗವನ್ನು ಮಾಡಿದರು. ತ್ರೀ ವಿಜಯಾಂದ್ರ, ವಾದಿರಾಜ, 
ಗೋವಿಂದ ಒಡೆಯರು, ಪುರಂದರ ಮೊದಲಾದ ಶಿಷ್ಯರಿಗೆ ಪಾಠವನ್ನು ಹೇಳಿ 
ಮಂತ್ರೋಪದೇಶವನ್ನು ಕೊಟ್ಟು ಅವರದ್ವಾರಾ ಜಗತ್ತಿನಲ್ಲಿ ತತ್ವಜ್ಞಾನವನ್ನೂ 
ಹರಿಭಕ್ತಿಯನ್ನೂ ಪ್ರಚಾರಗೊಳಿಸಿದರು. ಬಸವಾಭಟ್ಟ ಎಂಬ ಕಾಲಿಂಗಪಂಡಿತ 
ನನ್ನು ವಾದದಲ್ಲಿ ಜಯಿಸಿದರಲ್ಲದೆ ಕೃಷ್ಣ ದೇವರಾಯನಿಂದ ಕನಕಾಭಿಷೇಕವನ್ನು 
ಮಾಡಿಸಿಕೊಂಡರು. ಶ್ರೀ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ 
ಮೊದಲಾದ ಉದ್ದ್ರಂಥಗಳನ್ನು ರಚಿಸಿ ಪಕ್ಚಧರಮಿಶ್ರ ಮೊದಲಾದ ತಾರ್ಕಿಕ 
ಪಂಡಿತರನ್ನು ವಾದದಲ್ಲಿ ಬೆರಗುಗೊಳಿಸಿ ಉತ್ತರ ದೇಶದ ಚೈತನ್ಯ ಪಂಥಕ್ಕೆ 
ಪ್ರತಿಷ್ಠಾಪನಾಚಾರ್ಯರಾಗಿ ಜಗತ್ತಿನಲ್ಲಿ ತತ್ವಶಾಸ್ತ್ರಧುರೀಣರೆಂದು ಅಸದೃಶ 
ವಾದ ಕೀರ್ತಿಯನ್ನು ಪಡೆದರು. ಅವರ ಶಿಷ್ಯರಾದ ಪುರಂದರದಾಸರು ಗುರುಗಳ 
ಮೇಲೆ ಮಾಡಿದ ಸುಳಾದಿಯಿಂದಲೂ ವಿಜಯದಾಸರ ಹಾಡುಗಳಿಂದಲೂ ವ್ನಾಸ 
ರಾಯರ ಚರಿತ್ರೆಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. 

ವ್ಯಾಸರಾಜರು ಪುರಂದರದಾಸರಿಗೂ ಕನಕದಾಸರಿಗೂ ಸ್ವರೂಪೋದ್ದಾ ರಕ 
ಗುರುಗಳಾಗಿದ್ದರು. ಕನಕದಾಸರನ್ನು ಕುರಿತು ಹಾಡಿದ ಒಂದು ಸದದಲ್ಲಿ 
ಪುರಂದರದಾಸರು: 


"ಕನಕದಾಸನ ಮೇಲೆ ದಯಮಾಡಲು ವ್ಯಾಸ- 
ಮುನಿ ಮಠದವರೆಲ್ಲ ದೂರಿಕೊಂಬುವರೋ? ॥ ಪ॥ 


(0 


ಎಂಬ ಸದದಲ್ಲಿ ವ್ಯಾಸರಾಯರ ಮಠದಲ್ಲಿ ಅವರು ಗುರುಗಳ ವ್ರೀ 
ಇಗಿದ್ದರೆಂದು ಬರೆದಿದ್ದಾರೆ. 


ಗೆ ಪಾತ್ರ 


" ನೋಡಿದಿರ, ಈ ಕನಕನಾಡುನ ಮಾತುಗಳ | 
ಮೂಢಜನರರಿಯಬಲ್ಲರೆ ಮಹಿಮೆಯ |। 
ನಾಡಾಡಿಯಂತೆಯೇ ಮಾಡಿಬಿಟ್ಟರು ಇನಗೆ | 
ನಾಡೆಲ್ಲ ಹುಡುಕಿದರು ಈಡಾರ ಕಾಣೆ ॥' 


ಎಂದು ವ್ಯಾಸರಾಯರು ಕನಕದಾಸರನ್ನು ಹೊಗಳಿದ್ದಾರೆ. 


ಕನನಕದಾಸರ ಸಮಕಾಲೀನರು ೧೬೧ 


ವಾದಿರಾಜತೀರ್ಥರು.-- ಕನಕದಾಸರು ಶ್ರೀ ವಾದಿರಾಜತೀರ್ಥರಲ್ಲಿ 
. ದಾಸತ್ವವನ್ನು ವಹಿಸಿರಬೇಕೆಂದು " ನೋಹನತರಂಗಿಣಿ' ಯಲ್ಲಿ ತಮ್ಮನ್ನು 
“ತ್ರಿವಿಕ್ರಮದಾಸಸ್ಯ ದಾಸ'”ನೆಂದು ಹೇಳಿಕೊಂಡದ್ದರಿಂದ ಗೊತ್ತಾಗುವದು. 
ಇಲ್ಲಿ ಕ್ರಿನಿಕ್ರಮದಾಸರೆಂದರೆ ಶ್ರೀ ವಾದಿರಾಜತೀರ್ಥರು.  ಅನರು ಉತ್ತರ 
ದೇಶದಿಂದ ತ್ರಿವಿಕ್ರಮ ದೇವರನ್ನು ಕಾಶೀಪ್ರಾಂತದಿಂದ ತಂದು ಸೋಜೆಯಲ್ಲಿ 
ಪ್ರತಿ್ಕೆಗೊಳಿಸಿ ಪ್ರತಿವರ್ಷ ರಥೋತ್ಸವವಾಗುವಂತೆ ವ್ಯವಸ್ಥೆ ಮಾಡಿದರು. 
ಆ ಕಾಲದ ಸೋದೆಯ ಅರಸನಾದ ಅರಸಪ್ಪನಾಯಕನು ಆ ದೇವರಿಗೆ ಆಲಯ 
ವನ್ನು ಕಟ್ಟಸಿ ಉತ್ಸವಕ್ಕಾಗಿ ಉಂಬಳಿಹಾಕಿಕೊಟ್ಟಿ ಶಕ ೧೫೧೫, ನಿಜಯ 
ಸಂವತ್ಸರದ ಶಿಲಾಶಾಸನವು ತ್ರಿವಿಕ್ರಮ ದೇವರ ಗುಡಿಯ ಮಗ್ಗುಲಲ್ಲಿ ಇನ್ನೂ 
ಇರುತ್ತದೆ. ಉಡುಪಿಯ ಶ್ರೀಕೃಷ್ಣಮಠವನ್ನು ಜೀರ್ಣೋದ್ಧಾರಗೊಳಿಸಿ ಅಷ್ಟ 
ಮಠಗಳ ಯತಿಗಳಿಂದ ಪರ್ಯಾಯದಿಂದ ಸುವ್ಯವಸ್ಥಿ ತವಾಗಿ ಪೂಜೆ-ಉತ್ಸವಗಳು 
ಶಾಶ್ವತವಾಗಿ ನಡೆಯುವಂತೆ ಕಟ್ಟಳೆಗಳನ್ನು ಹಾಕಿದ ಮಹಾಶ್ರೇಯಸ್ಸು ಶ್ರೀ 
ವಾದಿರಾಜರಿಗೆ ಸಲ್ಲುತ್ತದೆ. ಇವರು ಅನೇಕ ಗ್ರಂಥಗಳನ್ನೂ ಪದಪದ್ಯಗಳನ್ನೂ 
ರಚಿಸಿ ಪಂಡಿತ ಪಾಮರರಿಗೂ ತತ್ತೋಪದೇಶವನ್ನು ಮಾಡಿದ್ದಾರೆ. ಇವರು 
ರಚಿಸಿದ ಗ್ರಂಥಗಳಲ್ಲಿ, ಸಂಸ್ಕೃತದಲ್ಲಿ ಮುಕ್ತಿಮಲ್ಲಿಕಾ, ರುಕ್ಮೆಣೀಶ ವಿಜಯ, 
ವಾದರತ್ನ, ತತ್ವಪ್ರಕಾಶಿಕಾ-ಸುಧಾಗಳಿಗೆ ಟಿಪ್ಪಣಿಗಳು ಅತ್ಯಂತ ಪ್ರಮೇಯ 
ಜಟಲವಾಗಿವೆ. ಕನ್ನಡದಲ್ಲಿ ಮಹಾಭಾರತ ತಾತ್ಸ್ಫರ್ಯನಿರ್ಣಯ, ವೈಕುಂಠ 
ವರ್ಣನೆ, ಗುಂಡಕ್ರಿಯೆ, ಸಾವಿರಾರು ಕೀರ್ತನೆಗಳು, ಭ್ರಮರಗೀತೆ, ಸ್ವನ್ನಗದ್ಯ 
ಇತ್ಯಾದಿ ಪ್ರಬಂಧಗಳನ್ನು ರಚಿಸಿದ್ದಾರೆ. ಇವರ ಸಂಸ್ಕೃತ, ಕನ್ನಡ ಗ್ರಂಥಗಳು 
ಪ್ರೌಢವಾದ ಸಾಶಿತ್ಯಶೈಲಿಯಲ್ಲಿ ರಚಿಸಲ್ಪಟ್ಟಿವೆ. 

ಕನಕದಾಸರು ಉಡುಪಿಗೆ ಹೋದಾಗ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರ 
ರಾಗಿದ್ದರೆಂದು " ಕನಕನ ಕಿಂಡಿ' ಎಂಬ ವಿಶಿಷ್ಟ ಕುರುಹಿನಿಂದ ಗೊತ್ತಾಗುತ್ತದೆ. 
ಆಗ ಶ್ರೀ ವಾದಿರಾಜರು ತಮ್ಮ ಶಿಷ್ಯರಾದ ಕನಕದಾಸರ ಮಹಿಮೆಯು 
ಆಚಂದ್ರಾರ್ಕವಾಗಿ ನಿಲ್ಲಲೆಂದು ಶ್ರೀಕೃಷ್ಣನು ತನ್ನ ರೂಪವನ್ನು ಹೊರಳಿಸಿ 
ಗೋಡೆಯೊಡೆದು ತೋರಿಸಿದ ಜಾಗದಲ್ಲಿ ಕಿಂಡಿಯನ್ನು ಮಾಡಿ, ಬಂದ ಭಕ್ತರು 
ಮೊದಲು ಆ "ಕನಕನ ಕಿಂಡಿ'ಯಿಂದ ಶ್ರೀಕೃಷ್ಣನ ದರ್ಶನವನ್ನು "ಧೂಳಿದರ್ಶನ?' 
ವೆಂದು ಮಾಡಿಕೊಂಡು ಆಮೇಲೆ ಮಧ್ವಸರೋವರದಲ್ಲಿ ಸ್ನಾನಮಾಡಿಕೊಂಡು 
ಶುಚಿರ್ಭೂತರಾಗಿ ದೇವಮಂದಿರವನ್ನು ಪ್ರವೇಶಿಸಿ ದೇವರ ದರ್ಶನಮಾಡಿಕೊಳ 
ಬೇಕೆಂಬ ನಿಯಮವನ್ನು ಹಾಕಿದ್ದಾರೆ. ಆ ನಿಯಮವು ಇದುವರೆಗೂ ರೂಢವಾಗಿ 
ನಿಂತಿದೆ. 

ಕನಕದಾಸರು ತಮ್ಮ ಕಾಲದ ಮಹಾಜ್ಞಾನಿಗಳನ್ನು ಕಂಡು ಅವರಿಂದ 
ವಿಶೇಷ ಪ್ರಮೇಯಗಳನ್ನು ತಿಳಿದುಕೊಂಡಿದ್ದರೆಂದು ಅವರ ಚರಿತ್ರದಿಂದ 
ಗೊತ್ತಾಗುತ್ತದೆ. 

6 


೧೬೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಪುರಂದರದಾಸರು. -- ಪುರಂದರದಾಸರು ಕನಕದಾಸರ ಸಮಕಾಲಿಕ 
ರೆಂಬುದು ಅವರ ಮೇಲೆ ಮಾಡಿದ ಸುಳಾದಿಯಿಂದಲೂ ಐತಿಹ್ಯದಿಂದಲೂ 
ಗೊತ್ತಾಗುತ್ತದೆ. ಇವರು ಮೊದಲು ಸಂಪತ್ತಿನ ಆಗರದಲ್ಲಿ ಚಿನಿವಾಲರಾಗಿ ಮೆರೆದು 
" ನತ್ತಿನ? ಘಟನೆಯಿಂದ ವಿರಕ್ತಿಯನ್ನು ತಾಳಿ ಶ್ರೀವ್ಯಾಸರಾಯರಲ್ಲಿ ದಾಸದೀಕ್ಷೆ 
ಯನ್ನು ಸಡೆದು ಪಾಂಡುರಂಗ ವಿಠ್ಮಲನ ಮೇಲೆ ಸಾವಿರಾರು ಪದಪದ್ಯಗಳನ್ನು ರಚಿಸಿ 
"ದಾಸಕೂಟ'ದ ಜೀವಾತುವಾಗಿದ್ದಾರೆ. ಕರ್ನಾಟಕ ಸಂಗೀತ, ಭಕ್ತಿಮಾರ್ಗ, 
ಹರಿದಾಸ್ಯಗಳ ಅಭಿವೃದ್ಧಿಯು ಇವರಿಂದಲೇ ಆಯಿತು. ಪುರಂದರದಾಸರು 
ಶ್ರೀವ್ಯಾಸರಾಯರ ಪಟ್ಟದ ಶಿಷ್ಯರಾಗಿ ಅವರಿಂದ "ದಾಸರೆಂದರೆ ಪುರಂದರ 
ದಾಸರಯ್ಯ' ಎಂಬ ವೆಗ್ಗಳದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ನಾರದರ 
ಅವತಾರವೆಂದು ಪ್ರತೀತಿಯಿದೆ. ಇವರ ಚರಿತ್ರದ ವಿಶೇಷಾಂಶಗಳನ್ನು ನಮ್ಮ 
"ಪುರಂದರದಾಸರ ಜೀವನ ಚರಿತ್ರೆ (ಅಧ್ಯಾತ್ಮಿಕ ಮತ್ತು ಐತಿಹಾಸಿಕ)?” ಎಂಬ 
ಪುಸ್ತಿಕೆಯಿಂದಲೂ " ಹರಿದಾಸಸಾಹಿತ್ಯ' ಎಂಬ ಗ್ರಂಥದಿಂದಲೂ ತಿಳಿದು 
ಕೊಳ್ಳಬಹುದು. 


ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪ. -- ಪುರಂದರದಾಸರು 
ಕುಮಾರವ್ಯಾಸನ ಕರ್ನಾಟಿಕ ಮಹಾಭಾರತವನ್ನು ಕುರಿತು ತಮ್ಮದೊಂದು 
ಸುಳಾದಿಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರನ್ನು ತಮ್ಮ ಮನೆಗೆ 
ಕರೆತಂದು ಆತಿಥ್ಯವನ್ನು ಮಾಡಿ ಗದುಗಿನ ವೀರನಾರಾಯಣನ ಭಕ್ತನೆಂದೂ 
ಮಹಾಭಾರತದ ಸಾರವನ್ನು ಜನರಿಗೆ ಹೃದಯಂಗಮವಾಗುವಂತೆ ತಿಳಿಸಿ 
ಹೇಳಿದ ಮಹಾ ಪ್ರಭಾವಶಾಲಿಯಾದ ಭಕ್ತಕವಿಯೆಂದೂ ಪ್ರಶಂಸಿಸಿದ್ದಾರೆ. 
ಕುಮಾರವ್ಯಾ ಸನ ಕಾಲವನ್ನು ಕುರಿತು ವಿದ್ವಾಂಸ ಸರಲ್ಲಿ ಹುಟ್ಟಿದ ಚರ್ಚೆಯು 
ಈ ಗಂ ಶಾಂತಗೊಳ್ಳು ತ್ತದೆ. ಪುರಂದರಸ ಮಕಾ 1! ಕುಮಾರ 
ವ್ಯಾಸ ಕವಿಗಳು ಕನಕದಾಸರ ಮನ್ನಣೆಗೆ ಪಾತ್ರ ರಾಗಿದ್ದರೆಂದು ಮೋಹೆನ 
ತರಂಗಿಣಿಯಲ್ಲಿ ಕನಕದಾಸರು ಕುಮಾರವ್ಯಾಸ, ಸ ವಾಲ್ಮೀಕಿಗಳನ್ನು 
ತಮ್ಮ ಪೂರ್ವದಲ್ಲಿ ಆಗಿಹೋಗಿದ್ದ” ಮಹಾಭಾರತ ರಾಮಾಯಣ ಕತ್ಛ 
ಗಳೆಂದು ಸ್ಮರಿಸಿ ಸೂಚಿಸಿದ್ದಾರೆ. ಕುಮಾರವ್ಯಾಸನ ಕವಿತ್ವದ ಪ್ರ ಪ್ರಭಾವವು ಕನಕ 
ದಾಸರ ವರ್ಣನೆಯ ಶೈಲಿ ಇತ್ಯಾದಿಗಳ ತ ಆಗಿದೆಯೆಂಬುದು 
ಆ ಗ್ರಂಥಗಳ ತುಲನಾತ್ಮಕ ಅಧ್ಯಯನದಿಂದ ಗೊತ್ತಾಗುತ್ತದೆ. ನಾರಾಯಣಪ್ಪನ 
ವ್ಯಕ್ತಿ ಚರಿತ್ರದ ಬಗ್ಗೆ ವಿಶೇಷಾಂಶಗಳು ಗೊತ್ತಾ ಗುವದಿಲ್ಲ. ಇವನು 
ಗದುಗಿನ ವೀರನಾರಾಯಣನ ಪ್ರಸಾದಕ್ಕೆ ಪಾತ್ರನಾದ ಕವಿಯಾಗಿದ್ದನೆಂದು 
ಅಲ್ಲಿಯ ತತ್ಕಾಲದ ಒಂದು ಶಾಸನದಿಂದ ಗೊತ್ತಾಗುತ್ತದೆ. ಕುಮಾರವ್ಯಾಸನು 
"ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ' ಎಂದು ಹೇಳಿಕೊಂಡಂತೆ ಕನಕ 
ದಾಸರೂ ಮೋಹನತರಂಗಿಣಿಯಲ್ಲಿ "ಬರೆಹವ ತಿಳಿಯಬೇಡೆನುತೆನ್ನ ನೊಸಲೊಳು 


ಕನಕದಾಸರ ಸಮಕಾಲೀನರು ೧೬೩ 


ಬರೆದು ನಿರ್ಮಿಸಲು, ಅದರಿಂದ ಬರೆಹನನು ಅರಿಯೆ ನಾ ಸದವಿಟ್ಟು ಕಡಿತ 
ದೋಳ್‌ ಬರೆದು ಮಾಡಿದ ಕೃತಿಯಲ್ಲ' ಎಂದು ತಿಳಿಸಿದ್ದಾರೆ. ಇದರಿಂದ 
ಅವರಿಬ್ಬ ರೂ ಪಂಡಿತಕನಿಗಳಲ್ಲ, ವರಕವಿಗಳೆಂದೂ, ಕೇವಲ ತಮ್ಮ ಉಪಾಸ್ಕ 
ಜೀವತೆ ಯಾದ ಲ ಪ್ರಸಾದದಿಂದ ಜ್ಞಾನೋದಯ 
ವನ್ನು ಹೊಂದಿ ಕೃತಿಗಳನ್ನು ರಚಿಸಿದ್ದಾ ರೆಂದೂ A ಗುತ್ತದೆ. 
NN — ಇವರನ್ನು ಕನಕದಾಸರು ಮೋಹನತರಂಗಿಣಿಯಲ್ಲಿ 
*ತಾತಾಚಾರಿಯರಡಿಗೆರಗುವೆನು' ಎಂದುಸ್ತು ತಿಸಿದ್ದಾರೆ. ಇವರು ಪುರಂದರದಾಸರ 
ಸಮಕಾಲಿಕರಾಗಿದ್ದರೆಂದೂ ಶ್ರೀವ್ಯಾಸತೀರ್ಥರಂತೆ "ಕೃಷ್ಣ  ದೇವರಾಯನಿಗೆ ರಾಜ 
ಗುರುಗಳಾಗಿದ್ದರೆಂದೂ ಅವರ ಜಂತೆ ಯಿಂದ ಗೊತ್ತಾ ಕೆ ದೆ. ತೆಲುಗು ದೇಶದ 
ಪ್ರಸಿದ್ಧ ಕವಿಗಳಾದ ಅನ್ನಮಾರ್ಯರು ಪುರಂದರದಾಸರ ಹಿರಿಯ ಶಲೆಮಾರಿನ 
ಸಮಕಾಲಿಕರಾಗಿದ್ದ ರೆಂದು ಅವರ ಮೊಮ್ಮಗನಾದ ಚಿನ್ನ ಯಸೂರಿಯು ರಚಿಸಿದ 
8 ಅನ್ಯಮಾರ್ಯ - ಚರಿತೆ ಎಂಬ ತೆಲುಗು ಗ್ರಂಥದಿಂದ 1 ಗುತ್ತದೆ. ಕನಕ 
ದಾಸರು ಅನ್ನಮಾರ್ಯರನ್ನು ಕಂಡಿದ್ದರೋ ಹೇಗೆ ಎಂಬ ಬಗ್ಗೆ ಪ್ರಮಾಣಗಳಿಲ್ಲ. 
ಮಹಾ ಪ್ರಭಾನಿಗಳಾದ ಹರಿದಾಸರು ಆ ಕಾಲದಲ್ಲಿ ಪರಸ್ಪರ ಸ್ನೇಹದಿಂದ 
ಒಬ್ಬರನ್ನೊಬ್ಬರು ಸಂದರ್ಶನ ಮಾಡುತ್ತ ಪ್ರಮೇಯಗಳ ಬಗ್ಗೆ ಚರ್ಚೆಮಾಡುತ್ತ 
ಆನಂದದಲ್ಲಿ ತಲ್ಲೀನರಾಗುತ್ತಿದ್ದರು. ಪುರಂದರದಾಸರ ಪ್ರೀತಿಗೆ ಪಾತ್ರರಾದ 
ಕನಕದಾಸರು ಅನ್ನಮಾರ್ಯರನ್ನು ಕಂಡಿರುವುದು ಅಸಂಭಾವ್ಯವಾಗಿಲ್ಲ. 
ಅದಲ್ಲದೆ ಹರಿದಾಸರೂ ಭಕ್ತಶ್ರೇಷ್ಠರೂ ತಿರುಪತಿ, ಪಂಢರಪುರ, ಬೇಲೂರು, 
ಉಡುಪಿ ಮೊದಲಾದ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳನ್ನು ಸಂದರ್ಶಿಸಿ ತೀರ್ಥ 
ಯಾತ್ರೆಯಿಂದ ಸಂಚರಿಸುತ್ತ ಅಲ್ಲಲ್ಲಿ ನಿಷ್ಣುವಿನ ಮಹಿಮೆಯನ್ನು ಹಾಡುತ್ತ 


wD 


ಸದಾ ಭಕ ಕ್ರಿಸರವಶರಾಗಿರುತ್ತಿದ್ದರು. "ಅನ್ನಪರಾರ್ಯರು ವೃದ್ಧರಾದ, ವೆಂಕಟೇಶ 
ದೇವರ ಭಕ್ತರು. ಪುರಂದರದಾಸರು ಚಿಕ್ಕ ವಯಸ್ಸಿನ, ಪಾಂಡುರಂಗನ ಭಕ್ತರು. 
ಕೃಷ್ಣ ದೇವರಾಯನ ಕಾಲದಲ್ಲಿ ಶಿ ಶ್ರೀವ್ಯಾ Ap ದೀಕ್ಷೆ ಯನ್ನು ತೆಗೆದುಕೊಂಡ 
ಪುರಂದರದಾಸರೂ sd ಅನ್ನ ಮಾರ್ಯ ರಿಗೆ ಸಮಕಾಲೀಕರಾ ಗಿರುವುದು 
ಸ್ವಾಭಾನಿಕವಾಗಿದೆ. ಆದರೆ ಈ ಬಗ್ಗೆ ಮಗೆ ಪ ಪ್ರ ತ್ಯಕ್ಷ ಪ್ರಮಾಣಗಳು ಬೇಕು. 
ನೈ 138ರ. ನರು. ಪುರಂದರದಾಸರ ಸಮಕಾಲೀಸರಾಗಿದ್ದು 
ಅನೇಕ ರಾಜಮರ್ಯಾದೆಗಳನ್ನು ಪಡೆದಿದ್ದರು. ಇವರ ಮನೆಯ ಬಾಗಿಲಲ್ಲಿ 
ಬೆಳ್ಳಿ ಬೆತ್ತದ ಕ ಗರರರುತ ದ್ವರಂತೆ. ಕನಕದಾಸರು  ದಕ್ಷಿಣದೇಶದ 
ತೀರ್ಥ ಯಾತ್ರೆ ಯನ್ನು ಮುಗಿಸಿಕೊಂಡು ಬರುವಾಗ ಮಾರ್ಗದಲ್ಲಿ ಬೇಲೂರಿನ 
ಕೇಶವದೇವರ sbi ತಂಗಿದರು. ಅಲ್ಲಿ ಕೇಶವದೇವರ ಅನುಗ್ರಹಕ್ಕೆ 
ಪಾತ್ರ ರಾಗಿದ್ದ ಶ್ರಿ ವೈ ಷ್ಣ ನಭಕ್ತಶಿಖಾಮಣಿ ವೈಕುಂಠದಾಸರ ದರ್ಶನಾಪೇಕ್ಷೆ 
ಯಡ ಅನರ ಪ "ಹೋದರು. ಬೆತ್ತದ ಕಾವಲುಗಾರನಾಗಿ ಕೆಲವು ದಿನ 
7 


೧೬೪ ಕನಕದಾಸ ಪ್ರಶಸ್ತಿ ಗ್ರಂಥ 


ಸೇವೆಮಾಡಿದರಂತೆ. ಆಗ ವೈಕುಂಠದಾಸರು ಹೊಸ ಕಾವಲುಗಾರರನ್ನು "ನೀನು 
ಯಾರಪ್ಪ, ಹೊಸಬನಾಗಿ ಕಾಣುತ್ತೀ? ಎಂದು ಪ್ರಶ್ನೆಮಾಡಿದರೆಂದೂ 
ಕನಕದಾಸರು ಕೂಡಲೆ 


"ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ | 
ಕುಲವಿಲ್ಲದ ದಾಸ ಕುರುಬ ದಾಸ॥?' 


ಎಂದ್ಕೂ 


4 ಬಂಟನಾಗಿ ಬಾಗಿಲ ಕಾಯ್ವೆ ವೈ- 

ಕುಂಠದಾಸೋತ್ತಮದಾಸರ ಮನೆಯ | || ಪ 
ಹೊರಸುತ್ತು ಪ್ರಾಕಾರ ಸುತ್ತಿ ನಾ ಬರುವೆ! 

ಬರುವ ಹೋಗುವರ ವಿಚಾರಿಸಿ ಬಿಡುವೆ ॥ 

ಕರದಕೋಲು ಹಿಡಿದು ಅಲ್ಲಿ ನಿಂದಿರುವೆ 

ಶ್ರೀಹರಿಯ ಓಲಗದ ಸಮ್ಮುಖದಲ್ಲಿರುವೆ ? || ೧ || 


ಎಂದೂ ಉತ್ತರಕೊಟ್ಟಿರಂತೆ. ಕನಕದಾಸರ ಮಹಿಮೆಯನ್ನು ಕೇಳಿದ್ದ 
ವೈಕುಂಠದಾಸರು ಇವರೇ ಕನಕದಾಸರೆಂದು ತಿಳಿದು ಅವರ ಭಕ್ತಿಗೆ ಮೆಚ್ಚಿ 
ಆನಂದಬಾಷ್ಟಗಳನ್ನು ಸುರಿಸುತ್ತ ಅವರನ್ನು ಬಿಗಿದಪ್ಪಿ ಕೊಂಡರಂತೆ. 

ಇಂಥ ಅಪ್ರತಿಮ ಕರಿದಾಸಾಗ್ರಣಿಗಳ ಸಮಕಾಲೀನರಾಗಿದ್ದು ಸ್ವಾಭಾವಿಕ 
ವಿರಕ್ಕರೂ ಭಕ್ಕರೂ ಆದ ಕನಕದಾಸರು ಕಾಗಿನೆಲೆಯ ಆದಿಕೇಶವನ ಅಂಕಿತದಲ್ಲಿ 
ಅನೇಕ ಪದಪದ್ಯಗಳನ್ನೂ, ಹರಿಭಕ್ತಿಸಾರ, ನಳಚರಿತ್ರೆ, ಮೋಹನತರಂಗಿಣಿ 
ರಾಮಧಾನ್ಯಚರಿತೆ, ನರಸಿಂಹಸ್ತವನ (ಉಪಲಬ್ಧವಿಲ್ಲ) ಮೊದಲಾದ ಶ್ರೇಷ್ಠ 
ಕಾವ್ಯಗಳನ್ನೂ ರಚಿಸಿ ಹೆಸರುವಾಸಿಯಾಗಿದ್ದಾರೆ. ಇವರು ಯಮಧರ್ಮ ್ಮರಾಜನ 
ಅವತಾರಿಯಾದ ವಿದುರನ ಅವತಾರವೆಂದು ಮಾಧ್ವರು ನಂಬುತ್ತಾರೆ. ವೈಕುಂಠ 
ದಾಸರು ಅರ್ಜುನನ ಅವತಾರಿಯೆಂದು ರಾಮಾನುಜೀಯ ವೈಷ್ಣವ ಸಂಪ್ರ 
ದಾಯವಿದೆ. ತೆಲುಗು ದೇಶದಲ್ಲಿ ಅನ್ನಮಾರ್ಯರನ್ನು ನೆಂಕಟೇಶದೇವರ ಅವತಾರಿ 
ಯೆಂಬ ನಂಬಿಕೆ ರೂಢವಾಗಿದೆ. ಇದರಿಂದ ಅವರು ವೆಂಕಟೇಶದೇವರ ಏಕಾಂತ 
ಭಕ್ತರಾಗಿದ್ದರೆಂದು ತಿಳಿಯಬೇಕು. ವ್ಯಾಸತೀರ್ಥರು ಶೇಷಾವೇಶವುಳ್ಳ ಪ್ರಹ್ಲಾದನ 
ಅವತಾರನೆಂದೂ ಪುರಂದರದಾಸರು ನಾರದರ ಅಂಶವೆಂದೂ ದಾಸಕೂಟದಲ್ಲಿ 
ಗ್ರಹಿಕೆಯಿದೆ. ಅಂತು ಕ್ರಿ.ಶ. ೧೬ನೆಯ ಶತಮಾನದಲ್ಲಿ ದೇವಾಂಶರಾದ 
ಭಗವದ್ಭಕ್ತರು ಜನತೆಗೆ ಭಕ್ತಿಮಾರ್ಗವನ್ನು ಉಪದೇಶಿಸಿ ಮಹೋಸಕಾರವನ್ನು 
ಮಾಡಿದರು. ' ಅವರಲ್ಲಿ ಕನಕದಾಸರ ಸ್ಥಾನವು ಅತ್ಮುಚವಾಗಿದೆಯೆಂಬುದು 


ಶಿ 
ಅವರ ಕೃತಿಗಳಿಂದಲೂ ಐತಿಹ್ಯದಿಂದಲೂ ಸ್ಪಷ್ಟವಾಗುತ್ತಿದೆ. 


*ೀಕದಾಸರ: ರಾಗಿ ಕಾಮಾಯಣ 
ಶ್ರೀ ಹೆಚ್‌. ಎಲ್‌. ನಾಗೇಗೌಡ 


ರಾಮಾಯಣ ಮಹಾಭಾರತಗಳು ಸಾವಿರಾರು ವರ್ಷಗಳಿಂದ ನಮ್ಮ 
ಜನಜೀವನದ ಹಾಗೂ ಸಾಹಿತ್ಯದ ಹಾಸುಹೊಕ್ಕಾಗಿ ಹೋಗಿನೆ. ಈ ಮಹಾ 
ಕಾವ್ಯಗಳು ಇಲ್ಲದಿದ್ದರೆ ನಮ್ಮ ಜೀವನ ಬರಡಾಗುತ್ತಿತ್ತು; ನಮ್ಮ ಸಾಹಿತ್ಯ 
ತಂದೆತಾಯಿಗಳಿಲ್ಲದ ತಬ್ಬಲಿಯಂತಾಗುತ್ತಿತ್ತು. 

ಪ್ರಕೃತ, ರಾಮಾಯಣವನ್ನು ತೆಗೆದುಕೊಂಡರೆ ಅದು ನಮ್ಮ ದೇಶದ 
ನಾನಾ ಭಾಷೆಗಳಲ್ಲಿ ಅನೇಕ ಉಪಕಾವ್ಯಗಳಿಗೆ ಮತ್ತು ಹೊಸ ರಾಮಾಯಣ 
ಗಳಿಗೆ ದಾರಿಮಾಡಿಕೊಟ್ಟಿದೆ. ಆದಿಕವಿ ವಾಲ್ಮೀಕಿ ಮಹರ್ಷಿ ಬರೆದ ಮೂಲ 
ರಾಮಾಯಣವನ್ನು ಉಪಯೋಗಿಸಿಕೊಂಡು ನೂರಾರು ರಾಮಾಯಣಗಳು ರಚಿತ 
ವಾಗಿವೆ; ಮುಂದೆಯೂ ರಚಿತವಾಗುವುದರಲ್ಲಿ ಸಂದೇಹವಿಲ್ಲ... ಇಂಥ 
ರಾಮಾಯಣಗಳಲ್ಲಿ ಕನಕದಾಸರು ರಚಿಸಿದ ರಾಮಧಾನ್ಯಚರಿತೆಯೂ ಒಂದು. 

ಕನಕದಾಸರು ಇಡೀ ೧೯ನೇ ಶತಮಾನವನ್ನು ಬಾಳಿ ಬದುಕಿದ ದಾಸ 
ಶ್ರೇಷ್ಠರು. ಅವರು ತೀರಿಕೊಂಡಾಗ ಅವರಿಗೆ ೯೮ ವರ್ಷಗಳು. ಧಾರವಾಡ 
ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಕುರುಬರ ಕುಟುಂಬವೊಂದರಲ್ಲಿ ಜನ್ಮವೆತ್ತಿ, 
ವಿಜಯನಗರದ ಆರಸುಗಳ ಕಾಲದಲ್ಲಿ ಪಾಳೆಯಗಾರರೂ ಸೇನಾನಾಯಕರೂ 
ಆಗಿದ್ದವರು. ಅವರಿಗೆ ದೊರಕಿದ ಅಪಾರ ಐಶ್ವರ್ಯದ ಕಾರಣ ಅವರಿಗೆ 
ಕನಕರಾಜ ಎಂಬ ಅಡ್ಡಹೆಸರು ಮೊದಲಿಗೆ ಇತ್ತಂತೆ. ಅನಂತರ ಅವರು 
ವೈರಾಗ್ಯದ ಹಾದಿಯನ್ನು ಹಿಡಿದು ದಾಸಸಂಥವನ್ನು ಸ್ವೀಕರಿಸಿದ ಮೇಲೆ 
ಕನಕದಾಸರಾದರು. ಧಾರವಾಡ ಜಿಲ್ಲೆಯವರಾದರೂ ಉಡುಪಿ, ಬೇಲೂರು 
ನರಸೀಪುರ ಮುಂತಾದ ಕಡೆಗಳಲ್ಲಿ ಸಂಚರಿಸಿ ದೇವರ ಗುಣಗಾನಮಾಡುತ್ತ 
ಕೊನೆಗೆ ಧಾರವಾಡ ಜಿಲ್ಲೆಯ ಕಾಗಿನೆಲೆ ಎಂಬಲ್ಲಿ ನೆಲಸಿ ಪರಮಾತ್ಮನ ಸಾನ್ನಿಧ್ಯ 
ವನ್ನು ಸೇರಿದರು. 

ಅಚ್ಚಕನ್ನಡಿಗರಾದ ದಾಸರು ಕೀರ್ತನೆಗಳನ್ನಷ್ಟೇ ಅಲ್ಲದೆ ಮೋಹನ 
ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿಸಾರ ಮತ್ತು ರಾಮಧಾನ್ಯಚರಿತೆ ಎಂಬ 
ಗ್ರಂಥಗಳನ್ನು ರಚಿಸಿದ್ದಾರೆ. ನೃಸಿಂಹಸ್ತವ ಎಂಬ ಗ್ರಂಥವನ್ನು ರಚಿಸಿದ್ದಾರೆಂದೂ 
ಗೊತ್ತಾಗುತ್ತದೆ. ಆದರೆ ಅದರ ಪ್ರಕಟಣೆ ಇನ್ನೂ ಆದಂತೆ ಕಾಣುವುದಿಲ್ಲ. 
ಮೋಹನತರಂಗಿಣಿ, ನಳಚರಿತ್ರೆ ಮತ್ತು ಹರಿಭಕ್ತಿಸಾರ ಕನ್ನಡಿಗರಿಗೆ ಆಗಲೇ 
ಸರಿಚಯವಾದ ಗ್ರಂಥಗಳು. ರಾಮಧಾನ್ಯಚರಿತೆ ಇಲ್ಲಿಯವರೆಗೂ ಓಲೆ 


ಗರಿಯ ಪ್ರಶತಿಯಾಗಿಯೇ ಉಳಿದಿದ್ದು ಈಗತಾನೆ ಅಚ್ಚಾಗಿ ಹೊರಬಂದಿದೆ. 


೧೬೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಹ 


ಶ್ರೀ ಸಂಚಲಿಂಗೇಗೌಡರು ರಾಮಧಾನ್ಯಚರಿತೆಯನ್ನು ಸಂಪಾದಿಸಿ ಎರಡು 
ರ್ಷಗಳ ಹಿಂದೆ ಪ್ರಕಟಸಿದರು. ಇದಕ್ಕಾಗಿ ಕನ್ನಡಿಗರು ಅವರಿಗೆ ಕೃತಜ್ಞ 
ರಾಗಿರಬೇಕಾಗಿದೆ. 

ರಾಮಧಾನ್ಯವೆಂದರೆ ರಾಗಿ. ನಾನಾ ರಾಮಾಯಣಗಳುಂಟು ಕನಕ 
ದಾಸರದು ರಾಗಿ ರಾಮಾಯಣ. ರಾಗಿಯನ್ನು ಕುರಿತು ಒಂದು ಚರಿತೆಯನ್ನು 
ಕನಕದಾಸರು ಬರೆಯಬೇಕಾಗಿಬಂದ ಕಾರಣ ಏನೋ ತಿಳಿಯದು. ಅವರು 
ಜೋಳ ಬೆಳೆಯುವ ಧಾರವಾಡ ಸೀಮೆಯವರಾದರೂ ರಾಗಿ ಬೆಳೆಯುವ ಮೈ ಸೂರು 
ಸೀಮೆಯಲ್ಲಿ ಸುತ್ತಾಡಿದಾಗ ಅದನ್ನು ತಿಂದು ನಿರೋಗಿಗಳಾಗಿ ಬಾಳುತ್ತಿದ್ದ 
ಜನರನ್ನು ಕಂಡೋ ಅಥವಾ ಅವರೇ ರಾಗಿಯನ್ನು ಸ್ವತಃ ಉಪಯೋಗಿಸಿ ಅದರ 
ಮಹತ್ವದ ಅರಿವು ಮಾಡಿಕೊಂಡೋ ಅದರ ಮೇಲೆ ಒಂದು ಚರಿತೆಯನ್ನು ಬರೆಯ 
ಬೇಕೆಂಬ ಮನಸ್ಸುಮಾಡಿರಬೇಕು. ಅಥವಾ ಮೊದಲಿನಿಂದಲೂ ರಾಗಿಯನ್ನು 
ಉಪಯೋಗಿಸುತ್ತಿದ್ದ ಅವರಿಗೆ ಅದು ಎಷ್ಟು ಆರೋಗ್ಯಕರ ಹಾಗೂ ಹಿತಕರ 
ಎಂಬುದು ಮನಸ್ಸಿಗೆ ನಾಟರಬೇಕು. ಎರಡು ವರ್ಷ ಕಡಮೆ ನೂರುವರ್ಷ 
ಬಾಳಿದ ಕನಕದಾಸರಿಗೆ ತಮ್ಮ ದೀರ್ಫಾಯಸ್ಲ್ಸಿಗೆ ರಾಗಿಯೇ ಕಾರಣವೆಂಬುದು 
ಸ್ಪಷ್ಟವಾಗಿರಬೇಕು. ತಾವಷ್ಟೇ ಅಲ್ಲ, ಲಕ್ಸಾಂತರ ಜನರು ರಾಗಿಯ ಸೇವನೆ 
ಯಿಂದ ಅರೋಗ ದೃಢಕಾಯರಾಗಿದ್ದುದನ್ನು ಕಂಡಿರಬೇಕು. ಅಲ್ಲದೆ, 
ಅಕ್ಕಿಯ ಉಪಯೋಗದಿಂದ ಜನರು ಅಲ್ಫಾಯುಗಳಾಗುವುದನ್ನೂ ಕಂಡಿರ 
ಬೇಕು. ರಾಗಿ ಎಂಬ ಹೆಸರು ಹೇಗೆ ಬಂತೆಂಬ ವಿಚಾರವನ್ನೂ ಕನಕದಾಸರು 
ಆಲೋಚಿಸಿರಬೇಕು. ಅಥವಾ ರಾಗಿಗೆ ಆ ಕಾಲದಲ್ಲಿ ರಾಮಧಾನ್ಯ ಎಂಬ ಹೆಸರೂ 
ಇದ್ದಿರಬೇಕು. ರಾಮಧಾನ್ಯ ಎಂಬ ಹೆಸರು ಬರಲು ಕಾರಣವೇನೆಂದು 
ಆಲೋಚಿಸಿದ ಕನಕದಾಸರಿಗೆ, ಈಗ ಅಲ್ಲಲ್ಲೇ ಗ್ರಾಮಾಂತರ ಪ್ರದೇಶದಲ್ಲಿ 
ಕೇಳಿಬರುತ್ತಿರುವಂತೆ, ಆಗಲೂ ಅದು ರಾಘವನು ಕೊಟ್ಟ ಹೆಸರಿನ ಕಾರಣ 
ರಾಗಿ ಎಂದಾಯಿತೆಂಬುದು ತಿಳಿದಿರಬೇಕು. ಮತ್ತೊಂದು ಕಾರಣ ಇದ್ದರೂ 
ಇರಬಹುದು. ರಾವಣನನ್ನು ಸಂಹರಿಸಲು ಅತಿಬಲ ಪರಾಕ್ರಮಿಗಳಾದ 
ವಾನರ ಸೈನ್ಯ ಸಹಾಯಮಾಡಿತಷ್ಟೆ. ವಾನರರು ನಮ್ಮ ದಕ್ಷಿಣ ಭಾರತೀಯರು. 
ಅವರಿಗೆ ಅಷ್ಟೊಂದು ಶಕ್ತಿ ಹೇಗೆ ಬಂತು? ಬಹುಶಃ ರಾಗಿಯನ್ನು ಅವರು ತಮ್ಮ 
ಮುಖ್ಯ ಆಹಾರವಾಗಿ ಉಪಯೋಗಿಸುತ್ತಿದ್ದು ದರಿಂದ ಇರಬಹುದು. ರಾಮ 
ತನ್ನ ದಕ್ಷಿಣ ಭಾರತ ಸಂಚಾರಕಾಲದಲ್ಲಿ ಹಾಗೂ ವಾಕರರೊಡನೆ ನಿಕಟ 
ಸಂಬಂಧ ಬೆಳೆಸಿದ ಕಾಲದಲ್ಲಿ ರಾಗಿಯ ಮಹಿಮೆ ಎಷ್ಟೆಂಬುದನ್ನು ತಿಳಿದುಕೊಂಡು 
ಮೊದಲಿಗೆ ನರೆದಲೆಗ ಅಥವಾ ಬೇರೊಂದು ಹೆಸರಿದ್ದ ಧಾನ್ಯಕ್ಕೆ ರಾಘವ ಎಂಬ 
ತನ್ನ ಹೆಸರನ್ನೇ ಇಟ್ಟಿರಬೇಕು. ಆ "ರಾಘವ? ಎಂಬ ಹೆಸರು ಕಾಲ ಕಳೆದಂತೆ 
ರಾಘ, ರಾಹೀ, ಕೊನೆಗೆ ರಾಗಿ ಆಗಿರಬೇಕು. ಇಷ್ಟನ್ನೆಲ್ಲ ಗಮನಿಸಿ 


ಕನಕದಾಸರ ರಾಗಿ ರಾಮಾಯಣ ೧೬೭ 


ಕನಕದಾಸರು ರಾಗಿಯ ಪ್ರಸಂಗವನ್ನು ರಾಮಾಯಣಕ್ಕೆ ಅಳವಡಿಸಿಕೊಂಡು 
ರಾಮಧಾನ್ಯ ಚರಿತೆ ಎಂಬ ಪದ್ಯಕಾವ್ಯವನ್ನು ರಚಿಸಿದ್ದಾರೆ. 

ರಾಮಧಾನ್ಯಚರಿತೆ ಬಹಳ ಸಣ್ಣ ಕಾವ್ಯ. ಕೇವಲ ೧೫೭ ಪದ್ಯಗಳಿವೆ. 
ಶಾಂಡಿಲ್ಯ ಮುನಿ ವನವಾಸದಲ್ಲಿದ್ದ ಪಾಂಡವರನ್ನು ಕಂಡಾಗ ಅವರಿಗೆ ರಾಮಃ 
ಧಾನ್ಯದ ಕಥೆಯನ್ನು ಹೇಳಿದ್ದಾರೆ. ರಾಮಧಾನ್ಯಚರಿತೆಯನ್ನು ಕನಕದಾಸರು 
ಬರದದ್ದು ಅವರು ದಾಸರಾದ ಮೇಲೆಯೇ ಎಂಬುದರಲ್ಲಿ ಸಂದೇಹನಿಲ್ಲ. 
ಕನಕರಾಜನಾಗಿರುವಾಗ ಅವರಿಗೆ ಕಾವ್ಯರಚನೆಯ ಕಡೆ ಮನಸ್ಸು ಹೋಗಿರ 
ಲಾರದು. ಅಲ್ಲದೆ ತಮ್ಮ ಕಾವ್ಯದ ಮೊದಲೆರಡು ಪದ್ಯಗಳಲ್ಲಿ "ಚನ್ನಿಗರಾಯ 
ಪಾಲಿಸು ಸಕಲ ಸಜ್ಜನರಾ' ಮತ್ತು "ವರಪುರದರಸನನು ಕೊಂಡಾಡಿ ಪೇಳುವೆನೀ 
ಮಹಕಥೆಯಾ? ಎಂದು ಹೇಳಿರುವುದರಿಂದ ಅವರು ದಾಸರಾದ ಮೇಲೆ, 
ಅದರಲ್ಲಿಯೂ ಅವರ ಮುಪ್ಪಿನ ಕಾಲದಲ್ಲಿ, ಈ ಕಾವ್ಯರಚನೆ ಮಾಡಿರಬಹು 
ದೆನ್ನಿಸುತ್ತದೆ. ಕಾವ್ಯ ಅಷ್ಟು ಉನ್ನತಮಟ್ಟದ್ದು ಎಂದು ಹೇಳುವಂತಿಲ್ಲ. 
ಆದರೆ ದಾಸರಿಗಿದ್ದ ಸಂಕ್ಸಿಪ್ತವಾಗಿ ಹೇಳುವ ಶಕ್ತಿ ಗಣನೀಯವಾದುದೆಂದೇ 
ಹೇಳಬೇಕು. ಇಡೀ ರಾಮಾಯಣವನ್ನು ಮತ್ತು ಮಧ್ಯೆ ರಾಗಿಯ ಪ್ರಸಂಗ : 
ವನ್ನು ಕೇವಲ ೧೫೭ ಪದ್ಯಗಳಲ್ಲಿ ಹೇಳಿರುವುದು ಸಾಮಾನ್ಯವೇನಲ್ಲ. ಅಂತೂ 
ಕನಕದಾಸರು ರಾಮಧಾನ್ಯಚರಿತೆಯನ್ನು ರಚಿಸಿ ರಾಗಿಗೆ ಒಂದು ಉನ್ನತ 
ಸ್ಥಾನವನ್ನು ದೊರಕಿಸಿಕೊಟ್ಟದ್ದಾರೆ. ಹೂವಿನಿಂದ ನಾರು ಸ್ವರ್ಗ ಸೇರಿತು 
ಎಂಬ ಮಾತಿನಂತೆ ರಾಮನ ನಾಮ ಪಡೆದು ಬಡವರ ಆಹಾರವಾದ ರಾಗಿ 
ರಾಮತ್ವದ ಸಿದ್ಧಿ ಗೇರಿದೆ ಎಂದು ಹೇಳಬಹುದು. 


ಇನ್ನು ರಾಗಿಯ ರಾಮಾಯಣವನ್ನು ಕೇಳೋಣ: 


ವಾರುಧಿಯ ಬಂಧಿಸಿದ ಸೇನಾ 

ಭಾರದಲಿ ನಡೆತಂದು ಲಂಕೆಯ 

ಸೇರಿ ಮುತ್ತಿಗೆವಿಡಿದು ರಾವಣ ಕುಂಭಕರ್ಣರನೂ 
ಭೂರಿಬಾಣದೊಳೊರಸಿ ದಾನನ 

ವೀರರನು ಪರಿಹರಿಸಿ ರಘುನೃಪ 

ವಾರಣದಿ ಪಟ್ಟಿ ವನು ಕಟ್ಟ ದನು ನಿಭೀಷಣಗೆ 


ಹೀಗೆ ಮಾಡಿ ಧರಣಿಸುತೆಯನ್ನು ಕರೆದುಕೊಂಡು ಕುಬೇರನ ವರರಥವನ್ನು ಹತ್ತಿ 
ಸರಿವಾರ ಸಮೇತ ವಾಲ್ಮೀಕಿ ಆಶ್ರಮಕ್ಕೆ ಬಂದನು. ಅಲ್ಲಿ ನೆರೆದ ಮಹಾ 
ಮುನಿಗಳೆಲ್ಲರನ್ನೂ ಸತೃರಿಸಿ ' ಜಾನಕಿವಲ್ಲಭನು ಮುಚುಕುಂದನಾಶ್ರಮಕೆ 
ಬಂದನು. ರಘುಕುಲ ರಾಮನು ಬರಲು ಕೌಶಿಕ, ಜಮದಗ್ಗಿ, ಜನ್ಹು, ಪರಾಶರ, 
ಜಾಬಾಲಿ, ಭೃಗು, ದೂರ್ವಾಸ, ಗೌತಮಣಾದಿಯಾಗಿ ಸಮಸ್ತ ಮುನಿವರರು 
ಬಂದು ಕಂಡು ಹರಸಿದರು ಅಕ್ಸತೆಯ ತಳೆದು. ರಾವಣನನ್ನು ಸಂಹರಿಸಿ 


೧೬೮ ಕನಕದಾಸ ಪ್ರಶಸ್ತಿ ಗ್ರಂಥ 


ಮುನಿಗಳನ್ನು ಪಾಲಿಸಿದೆ ಎಂದು ಹೊಗಳಿದರು. ಅದಕ್ಕೆ ಶ್ರೀರಾಮ "ಸಾರ 
ಹೃದಯರು ನೀವು ನಮಗುಪಚಾರವೇಕಿದು. ನಿಮ್ಮಡಿಯ ಕರುಣಾರಸವೇ 
ಸಲಹುವುದು ನಮ್ಮನು ಸಾಕದಂತಿರಲಿ' ಎಂದು ಹೇಳಿ ಮುನಿಗಳನ್ನು ಉಪಚರಿಸಿ 
ಕುಳ್ಳಿ ರಿಸಿದನು. 

ಎಡದಕಡೆ ಕಪಿಕುಲೇಂದ್ರನ ಗಡಣ, ಬಲದಲಿ ರಾವಣಾನುಜ, ಎದುರಿ 
ನಲಿ ಮುನಿನಿಕರ, ಹಿಂದೆ ವಾನರರು--ಈ ರೀತಿ ಸಭೆ ಸೇರಿರಲು ಮಡದಿ ಸೀತಾ, 
ತಮ್ಮ ಲಕ್ಷ್ಮಣ ಚಾಮರಗಳನ್ನು ಚಿಮ್ಮಲು ಶ್ರೀರಾಮ ಸಿಂಹಾಸನದಿ ರಂಜಿಸಿದನು. 

ನೆರೆದ ಮಹಾ ಮನೀಶ್ವರರೆಲ್ಲ ಬೆಲ್ಲ, ಸಕ್ಸರೆ, ಜೇನುತುಪ್ಪ ರಸಾಯನಂ 
ಗಳಲಿ ರಚಿಸಿದ ಸುಭಕ್ಷ್ಯಗಳನೆಲ್ಲವನು ಹೆಡಗೆಗಳಲ್ಲಿ ಜೋಡಿಸಿ ಹೊರಿಸಿ ತಂದಿರಿಸಿ 
ದರು. ಆಗ ನಸುನಗೆಯಲ್ಲಿ ರಾಮ ತನ್ನ ನಿಜಬಲರನ್ನು ಕರೆಸಿ ರುಚಿನೋಡಿ 
ಎಂದ. ರುಚಿನೋಡಿದ ವಾನರರು ಬಹಳ ಚೆನ್ನಾಗಿದೆ ಎಂದು ಮುನಿವರರನ್ನು 
ಕೊಂಡಾಡಿದರು. ಅಷ್ಟಕ್ಕೆ ಸಮಾಧಾನನಾಗದ ರಘುನಂದನ ಆಂಜನೇಯನನ್ನು 
ಕರೆದು "ಕರುಣದೊಳಿದರ ರುಚೆಯೆಂತೆನಲು?, ಆತನು ರುಚಿನೋಡಿ ಸವಿ 
ಯಾಗಿದೆ, ' ಆದರೆ " ಧಾನ್ಯದ ತನುವಿನೀಕ್ಷಣ ಬೇಕು. ದೇವರು ತರಿಸಿ 
ನೀವೆಂದಾ'. ಆಗ ರಾಮನೃಪಾಲ ಗೌತಮಮುನಿಗಳಿಗೆ ಹೇಳಿ ಧಾನ್ಯಗಳನ್ನು 
ತರಿಸಿದರು. ನರೆದಲೆಗ, ನೆಲ್ಲು, ಹಾರಕ, ಬರಗು, ಜೋಳ, ಕಂಬು, ಉರುತರದ 
ರವೆ, ಎನೆ, ನವಣೆ ಎಂಬೀ ನವಧಾನ್ಯಗಳ ರಾಸಿ ಬಿತ್ತು. ಆ ಮೆರೆವ ರಾಸಿಯ 
ಕಂಡು ಅದರೊಳು ಪರಮಸಾರದ ಹೃದಯನಾರೆಂದು ಅರಸ ಕೇಳಿದನು, ಅಲ್ಲಿದ್ದ 
ಮಹಾಮುನೀಶ್ವರರನು. ಒಬ್ಬೊಬ್ಬರು ಒಂದೊಂದು ಧಾನ್ಯ ಅತಿಶಯವೆಂದು 
ಹೇಳಿದರು. 

ಆಗ ಶ್ರೀರಾಮ “ಹಲವು ಮತವೇಕೊಂದನೇ ಪೇಳೆಂದ' ಗೌತಮನನ್ನು : 
ಕುರಿತು. ಗೌತಮ ನಮ್ಮ ದೇಶಕತಿಶಯ ನರೆದಲೆಗನೆ ವಾಸಿ ಎಂದ. ನರೆದಲೆಗ 
ಎಂದರೆ ನರೆತ ತಲೆಯವನು.. ರಾಗಿಯ ಕಾಳಿನಲ್ಲಿ ಮೊಳಕೆ ಬರುವ ಕಡೆ. 
ಒಂದಿಷ್ಟು ಬೆಳ್ಳಗಿದೆ ಎಂಬುದು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಗೊತ್ತಾಗು 
ತ್ತದೆ. ಈ ಕಾರಣವೇ ರಾಗಿಗೆ ಹಿಂದೆ ನರೆತ ತಲೆಯವನು ಅಥವಾ ನರೆದಲೆಗ 
ಎಂಬ ಹೆಸರು ಇದ್ದಿರಬಹುದು. ಬಹುಶಃ ಅಕ್ಕಿ ತಿನ್ನುತಿದ್ದವರ ಕುಚೋದ್ಯದ 
ಮಾತು ಇದ್ದರೂ ಇರಬಹುದು. | 

ಗೌತಮರ ಮಾತನ್ನು ಕೇಳಿ ವ್ರೀಹಿ (ನೆಲ್ಲು ಅಥವ ಬತ್ತ) ಸಿಟ್ಟಾಗಿ 
ದೋಷರಹಿತನಾದಂಥ ಮುನಿ ಪಕ ಪಾತವನಾಡಬಾರದಾಗಿತ್ತು ಎಂದು ಆಕ್ಷೇ 
ಪಿಸಿ "ನೆಲ್ಲು ನಾನಿರೆ ಗೋಧಿ ಮೊದಲಾದ ಧಾನ್ಯಗಳಿರಲು ಇದರಲಿ ಬಲ್ಲಿದನು 
ನರೆದಲೆಗನೆಂಬುದು' ಸರಿಯಾದ ಮತವಲ್ಲವೆಂದನು. ಇಷ್ಟು ಮಾತನ್ನು 
ಗೌತಮರಿಗೆ ಹೇಳಿ ಅದಕ್ಕೆ ಅವರು ಏನು ಹೇಳುವರೆಂಬುದನ್ನು ಕೇಳದಲೆ ಬತ್ತ 


ಕನಕದಾಸರ ರಾಗಿ ರಾಮಾಯಣ ೧೬೯ 


ನರೆದಲೆಗನ ಮೇಲೆ ರೇಗುವುದೆ ಪಾಷ !--ಅಕ್ಕಿ ತಿನ್ನುವವರು ರಾಗಿ ತಿನ್ನುವವರ 
ಮೇಲೆ ನಿಷ್ಕಾರಣವಾಗಿ ರೇಗುವಂತೆ!! 

" ಏನೆಲವೋ ನರೆದಲೆಗ ನೀನು ಸಮಾನನೆ ಯೆನಗಿಲ್ಲಿ? ಮತಿಹೀನ ನೀನು! 
ಕುಲಹೀನ ನೀನು. ನೀನು ಪ್ರತಿಷ್ಠನೇ? ನಿನ್ನನ್ನು ಸುಡಬೇಕು!” ಎಂದು 
ಏಕದಂ ಅಂದುಬಿಡುವುದೇ ಅಕ್ಕಿ? ಇದ್ದಕ್ಕಿದ್ದಂತೆ ಬಿದ್ದು ಬಿಡುವುದೇ ಆ ಬಡ 
ಪಾಯಿ ರಾಗಿಯ ಮೇಲೆ ಅಕ್ಕೈ! ಇಷ್ಟಕ್ಕೇ ಬಿಡಲಿಲ್ಲ. "ಲೋಕಕಥಿಕ ಭೋಜನ 
ನಿದೆಂದಾಕೆವಾಳರು ಬುಧರು ಜರೆದು ನಿರಾಕರಿಸಿಬಿಡಲಂತು ನೀ ಶೂದ್ರಾನ್ನವಾದೆ 
ಯಲಾ:---ಸಾಕು ಬಿಡು, ನೀನಾವ ಮಾನ್ಯನು! ಕಡೆಗೆ ತೊಲಗೆಂದಾ?. 

ಕುಲವ ನಾಲಗೆಯಾಡಿಸಿತು ಎಂಬಂತೆ ಅಕ್ಟಿಯನ್ನು ತಿಂಬುವರ ಸೊಕ್ಕಿನ 

ಇಲಗೆ ರಾಗಿಯನು ತಿಂಬುವರನ್ನು ಶೂದ್ರರು ಎಂದು ಕರೆದುದಲ್ಲದೆ ರಾಗಿಯನ್ನು 
ಶೂದ್ರಾನ್ನವೆಂದು ಹೇಳಿಸಿಬಿಟ್ಟ ತು. ರಾಮ! ರಾಮ!!! 

ಅಕ್ಕಿ ರಾಗಿಯನ್ನು ಹಿಯ್ಯಾಳಿಸಿದ್ದು ಅಪ್ಪಿ ಸ್ವಲ್ಲ. ಅದೂ ತುಂಬಿದ ಸಭೆ 
ಯಲ್ಲಿ; ಶ್ರೀರಾಮನ ಮುಂದೆ, ಇಷ್ಟು ಹೇಳಿದ್ದಲ್ಲದೆ ತನ್ನ ಪ್ರತಾಸವನ್ನೂ ತನ್ನ 
ಹಿರಿಮೆಯನ್ನೂ ಕೊಚ್ಚಿಕೊಂಡ ಅಕ್ಕಿ: 


ತಿಯಮರರುಪನಯನದಲಿ ಸು 

ತ ಸುಭೋಜನಗಳಲಿ ಮಂತ್ರಾ 

ತೆಗಳಲಿ ಶುಭಶೋಭನದಲಾರತಿಯ ಬೆಳಗುವಲಿ 
ಕ್ರತುಗಳೆಡೆಯೊಳಗರಮನೆಯಲಿ 

ಪ್ರತಿದಿನವು ರಂಜಿಸುತ ದೇವರಿ 

ಗತಿಶಯದ ನೈವೇದ್ಯ ತಾನಹೆನೆಂ ದನಾ ನ್ರಿಹಿಗ 


ಲ: 
ವ್ರ 


QA 


ಜನಪರಿಗೆ ಶಿಶುಗಳಿಗೆ ಬಾಂಧವ 

ಜನರೆಡೆಗೆ ಬ್ರಹ್ಮರ ಸಮಾರಾ 

ಧನೆಗೆ ವಿದ್ಯಾರಂಭ ಕಲಿಸುವ ಸಕಲ ಭೂಸುರರಾ 
ಮನೆಗಳಲಿ ಹರಿದಿವಸದೌಪಾ 

ಸನೆಗಳಲಿ ತಾಯೋಗ್ಯನಹುದೆಂ 

ಡೆನಿಸಿಕೊಂಡಿಹೆನು ನೀನಯೋಗ್ಯನು ಭ್ರಷ್ಟ ತೊಲಗೆಂದ 


ಹೊಸಮನೆಯ ಪುಣ್ಯಾರ್ಚನೆಗೆ 

ಹಸುಮಕ್ಕಳಿಗೆ ಸೇಸೆಗೆ 

ವಸುಮತೀಶರ ಗರುಡಿಯಲಿ ಶಸ್ತ್ರಾಸ್ತ್ರದರ್ಚನೆಗೆ 

ಎಸೆವ ವಿಪ್ರರ ಫಾಲದಲಿ ರಂ 

ಜಿಸುನ ಗಂಧಾಕ್ಸತೆಯಹೆನು ಭಾ . 
ಫಿಸಲು ಲೋಕದೊಳೆನಗಾರು ಸರಿಯಿಂತೆಂದನಾ ನ್ರಿಹಿಗ 


೧೭೦ ಕನಕದಾಸ ಪ್ರಶಸ್ತಿ ಗ್ರಂಥ 
ಧರಣಿಯಮರರು ಮಂತ್ರ ತಂತ್ರೋಚ್ಚ 
ರಣೆಯಲಿ ಹಸ್ತಾಂಬುಜದಿ ಮಿಗೆ 
ಹರಿಸಿಕೊಡಲಕ್ಸೃ ತೆಯ ಮಂಡೆಯೊಳಾಂತ ಮಹಿಮರಿಗೇ 
ದುರಿತ ದುಃಖನಿನಾಶ ಮಂಗಳ 
ಕರವಹುದು ನಾನೀವೆ ಸಂತತ 
ಸಿರಿಯು ಸಂಪತ್ತಾಯಂನನು ಕೇಳೆಂದನಾ ಪ್ರಿಹಿಗ 


ಇಷ್ಟು ಹೇಳಿದ್ದು ಸಾಲದೆ ನ್ರಿಹಿಗ ತನ್ನಂಥ ಪರಿಮಳದ ಚಂದನದ 
ತರುವಿಗೆ ಒಣಗಿದ ಕಾಷ್ಠ ಸರಿಯೆ, ಗೋವಿನ ಹಾಲಿಗೆ ಕುರಿಯ ಹಾಲಂತರವೆ 
ಎಂದು ಹಂಗಿಸುತ್ತಾನೆ. ತಾನು ಹನುಮ, ಸುರನದಿ, ಗರುಡನ ಮರಿ, ಹಂಸ, 
ಸರಸ ಮರಿ ಕೋಗಿಲೆಯಂತಾದಕ್ಕೆ ನರೆದಲೆಗ ಮರದ ಮೇಲಣ ಕಪಿ, ಹರಿವ 
ಹಳ್ಳ. ಹದ್ದು, ಬಕ, ವಾಯಸದಂತೆ ಎಂದು ಹಿಯ್ಯಾಳಿಸುತ್ತಾನೆ. 

ಅಕ್ಕಿ ಕುತಂತ್ರ, ಕುಯುಕ್ತಿ ಮತ್ತು ಕುಚೋದ್ಯಗಳಿಗೆ ಎತ್ತಿದ ಕೈ. 
ಅಂಥವನು ಇಂಥ ರೋಷದ ಮಾತಾಡಿದ್ದು, ಅದರಲ್ಲಿಯೂ ತುಂಬಿದ ಸಭೆಯಲ್ಲಿ, 
ನರಿದಲೆಗನಿಗೆ ನಿಜವಾಗಿಯೂ ಸಿಟ್ಟುಂಟುಮಾಡಿತು, ಅಲ್ಲವೆ ಹೇಳಿ! ಆತ 
ಸುಮ್ಮನಿರಲು ಸಾಧ್ಯವಾಗದೆ ಕನಲಿ ಕಂಗಳು ಕೆಡಿಮಸಗಿ ಖತಿಕೊಂಡು 
ನುಡಿದನು ಸಿಡಿಲ ಘರ್ಜನೆಯಂತೆ: 


ನುಡಿಗೆ ಹೇಸದ ಭಂಡ ನಿನ್ನೊಳು 
ಕೊಡುವರೇ ಮಾರುತ್ತರನ ಕಡು 
ಜಡನಲಾ ನಿನ್ನೊಡನೆ ಮಾತೇಕೆಂದನರೆದಲೆಗಾ 


ಮುಂದುವರಿದು 


ಸತ್ಯ ಹೀನನು ಬಡನರನು ಕ 

ಣ್ಣೆತ್ತಿ ನೋಡೆ ಧನಾಢ್ಯರನ ಬೆಂ 

ಬತ್ತಿ ನಡೆವವುಪೇಕ್ಸೆ ನಿನ್ನದು ಹೇಳಲೇನದನು 
ಹೆತ್ತ ಬಾಣಂತಿಯರಿಗೆ ರೋಗಿಗೆ 

ಪತ್ಯ ಪಾನದಿ ಹೆಣದ ಬಾಯಿಗೆ 

ತುತ್ತು ನೀನಹೆ ನಿನ್ನ ಜನ್ಮ ನಿರರ್ಥಕರವೆಂದ 


ಸತ್ತ ದಿನದಾರಭ್ಯ ಮನುಜರು 

ಮತ್ತೆ ಕರ್ಮವ ಹೊತ್ತು ಹಿಂಡವ 

ನಿತು, ಮಾಯಸಕುಲವ ಕರಕರದೂ 

ತುತ್ತ ನಿಡುವರು ಎಳ್ಳು ದರ್ಭೆಗೆ 

ತೆತ್ತಿಗನು ನೀನಾದೆ ಕೀರ್ತಿಯ 

ಹೊತ್ತುಕೊಂಡೆ ದುರಾತ್ಮ ನಿನ್ನೊಳು ಮಾತದೇಕೆಂದಾ 


ಪ್ರಶ ಬ 
ಕಾಗಿನಿಲಿಯ್ಲಿ 


ಆಸ್‌ 


ಕನಕದಾಸರ ರಾಗಿ ರಾಮಾಯಣ ೧೭೧ 


ತನ್ನ ಜನ್ಮನೆಷ್ಟು ಸಾರ್ಥಕವಾದುದೆಂಬು ದಕ್ಕ ಹೇಳುತ್ತಾನೆ ನರೆದಲೆಗ 
ಮುಂದೆ: 


ಮಳೆದೆಗೆದು ಬೆಳೆಯಡಗಿ ಕಥ್ಸಿಮದ 
ವಿಲಯಕಾಲದೊಳನ್ನವಿಲ್ಲದೆ 

ಅಳಿವ ಪ್ರಾಣಿಗಳಾದರಿಸಿ ಸಲಹುನೆನು ಜಗವರಿಯೇ 
ಎಲವೊ ನೀನೆಲ್ಲಿಹೆಯೋ ನಿನ್ನಯ 

ಬಳಗನದು ತಾನೆಲ್ಲಿಹುದು ಈ 

ಹಲವು ಹುಲು ಧಾನ್ಯ ಸರಿಯೆ ಎನಗೆ ಕೇಳೆಂದಾ 


ರಾಗಿಯ ಈ ಮಾತು ಸತ್ಯ. ಕ್ಸಾ ಮಗಾಲ ಬಂದಾಗ ರಾಗಿಯಲ್ಲದೆ 
ಮತಾ ವುದೂ ಬಡವರನ್ನು ಕಾಪಾಡುವುದಿಲ್ಲ. ಎಷ್ಟೇ ಕಡಮೆ ಮಳೆಯಾದರೂ 
ಅಷ ಷ್ಟು ರಾಗಿ ಬೆಳೆ ಆಗಿಯೇ ಆಗುತ್ತೆ. ಬತ್ತ ಆದರೆ ಆಯಿತು, ಹೋದರೆ 
ಹೋಯಿತು. ಮುಂದುವರಿಯುತ್ತ ನಕೆದಲೆಗ ಹೇಳುತ್ತಾನೆ: 


ಬಲ್ಲಿದರು ನೆರೆಬಡವರಲಿ ನಿ 
ನ್ನಲ್ಲಿಯುಂಟುಪೇಕ್ಸೆ ನಮ್ಮಲಿ 
ಸಲ್ಲದೀ ಪರಪಕ್ಸಪಾತಕನಿಬ್ಲ ಭಾನಿಸಲೂ 
ಬಲ್ಲಿದರು ಬಡವರುಗಳೆನ್ನ ದೆ 
ಎಲ್ಲರನು ರಕ್ಷಿಸುವೆ ಟು 
ನಲ್ಲ ತಾ ನನ್ನ ೦ತೆ ಎಲ ಕುಟಲಾತ್ಮ ಹೋಗೆಂದಾ 


 ಮಾತಿನಮಲ್ಲನಾದ ವ್ರಿಹಿಗ ಇದಕ್ಕೆ ಮಾರುತ್ತರ ನುಡಿಯುತ್ತಾನೆ: 


ನಾನಲೈ ಲೋಕದಲಿ ನಿರ್ದಯನು ಬಳಿ 
ಕೇನಲೈ ಸದ್ಯರ್ಮದಲಿ ಮಧು 
ಪಾನವಾದೆನಲಾ ದುರಾತ್ಮಕ ನಿನ್ನ ಸೇವಿಸಿದಾ 
ದಾನವರು ಮಾನವ ಕಿರಾತರು 

ಜ್ಞಾ ನವಳಿದು ವಿಕಾರದಲಿ ಮತಿ 
ಹೀನರಾದರು ನಿನ್ನ ಗುಣವೇನೆಂದನಾ ವ್ರಿಹಿಗ 


ಅಕ್ಕಿಯನ್ನು ಕೊಳೆಸಿದರೆ ಮಧುಪಾನವಾಗುತ್ತದೆ; ಕೊಳೆತ ರಾಗಿಯನ್ನು 
ತಿಂದರೆ ಹುಚ್ಚು ಹಿಡಿಯುತ್ತದೆ ನಿಜ. ಆದರೆ ಕೊಳೆಸಿ ತಿನ್ನು ಎಂದು ಯಾರು 
ಹೇಳುತ್ತಾರೆ? “ವಾಳೆತಾಗ ತ ತನ್ನಲ್ಲಿ ಒಳ್ಳೆಯ ಗುಣ ವಿಜಿ? ಎಂದು ಹೇಳಿಕೊಳ್ಳು 
ವುದು ಅಕ್ಕಿ ಗೆ ತಕ್ಕುದಲ್ಲ. 
ಅದಕ್ಕಾಗಿಯೇ ರಾಗಿ 
ಆಡಬಹುದತಿಶಯವ ನೀ ಕೊಂ 


ಡಾಡಿಕೊಂಬರೆ ಸಾಕು ಸಜ್ಜನ 
ರಾಡಿದೊಡೆ ಪತಿಕರಿಸಿ ಲಜ್ಜೆಗೆ ಸಿರನ ಬಾಗುನರು 


ಎಂದು ಮಾರುತ್ತರ ಕೊಡುತ್ತಾನೆ 


೧೭೨ ಕನಕದಾಸ ಪ್ರಶಸ್ತಿ ಗ್ರಂಥ 


ಇನ್ನುಮುಂದೆ ಅಕ್ಕಿ ಯೊಡನೆ ಮಾತನಾಡುವುದು ಸೂಕ್ತವಲ್ಲವೆಂದು 
ಭಾವಿಸಿ. ರಾಗಿ. " ನೋಡಿರೈ ಸಭೆಯವರು ದುರ್ಮತಿಗೇಡಿಯಿವನಾಡುವುದಾ 
ನಿನ್ನಾಡಿದರೆ ಹುರುಳಿಲ್ಲ ಶಿವಶಿವ' ಎಂದು ಹೇಳಿ ಕೊನೆಗೆ ಅಕ್ಕಿಯ ತಲೆಯ 
ಮೇಲೆ ಹೊಡೆದಂತೆ ಒಂದು ಮಾತು ಆಡುತ್ತಾನೆ: 

ಸತ್ತವರ ಪ್ರತಿಬಿಂಬ ರೂಸನು 

ವಿಸ್ತರಿಸಿ ಪಿತೃನಾಮಗಳ ನಿನ 

ಗಿತ್ತು ಮೂವರ ಹೆಸರಿನಲಿ ಕರೆಕರೆದು ದರ್ಜೆಯಲಿ 

ನೆತ್ತಿಯ ಬಡಿದು ಕಡೆಯಲಿ 

ತುತ್ತನಿಡುವರು ಪಶುಗಳಿಗೆ ನೀ 

ನೆತ್ತಿದೆಯಲಾ ತನುವ ಸುಡಬೇಕೆಂದ ನರೆದಲೆಗಾ 


ಸುಮ್ಮಕೆ ಕುಳಿತಿದ್ದ ಸಭೆಯನ್ನು ಕುರಿತು ಆತ ಸಭೆಗೆ ಅಪೀಲು ಮಾಡುತ್ತಾನೆ: 


ಏನಿಹಿರಿ ಹಿರಿದು *ರಿಯರನು 

ತಿಳಿದು ನುಡಿಯದೇ ಮೌನದೀಕ್ಷಿತ 

ರಾದಿರಕಟ ಕಂಡೆನು ಮುರಿದಾಡುವರ ಸಾಧ್ಯವೋ ಅಸಾಧ್ಯವೋ ನಿಮಗೆ 
ಈ ನಪುಂಸಕನಲಿ ನಿರಂತರ 

ನೇನು ಕಾರಣವಾಗಲಿದು ನಮ 

ಗೇನು ಬುದ್ಧಿ ಯನರುಹುವಿರಿ ಪೇಳೆಂದ ನರೆದಲೆಗಾ 


ನಪುಂಸಕನೆಂಬ ಮಾತು ಕೇಳಿ ಅಕ್ಕಿಗೆ ಬಹಳ ಸಿಟ್ಟಾಗಿರಬೇಕು. ಆದರೆ 
ಆ ಸಿಟ್ಟಿನಲಿ ಅವನಿಗೆ ಮಾತೇ ಹೊರಡಲಿಲ್ಲ. 2 

ಅಕ್ಕಿ ಮತ್ತು ರಾಗಿಯ ಇತ್ತಂಡಕ್ಕೆ ಮತ್ಸರ ಮಸಗುವುದೆಂದು ಕಂಡ ನೃಪತಿ 
ಯಾದ ಶ್ರೀರಾಮ ನಸುನಗುತ ಈ ನ್ಯಾಯವನ್ನು ಪರಿಹರಿಸಲು ನಮಗೆ ಆಗು 
ವುದಿಲ್ಲ. ಹರಿಹರವಿರಂಚಾದ್ಯರನ್ನು ಅಯೋಧ್ಯೆಗೆ ಕರೆಸುತ್ತೇವೆ. ಅವರು ಗುಣ 
ವನ್ನು ನೋಡಿ ಹೇಳುತ್ತಾರೆ ಎಂದು ತಿಳಿಸಿ ಇಬ್ಬರಿಗೂ ಆಗಬಹುದಾದ ಘರ್ಷಣೆ 
ಯನ್ನು ತಪ್ಪಿಸಿದ. ಹೇಗೇ ಆಗಲಿ ಅಕ್ಕೆ ಅಥವಾ ಗೋಧಿಯನ್ನು ತಿನ್ನುತ್ತಿಗ್ದವ 
ನಲ್ಲವೇ ರಾಮ! ಬೀಸುವ ದೊಣ್ಣೆ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯಸ್ಸು 
ಎಂಬುದನ್ನು ಚಿನ್ನಾಗಿ ತಿಳಿದ ರಾಜನೀತಿಜ್ಞ ಆತ. ಒಂದು ಉಪಾಯವನ್ನು 
ಯೋಚಿಸಿ ರಾಗಿ ಮತ್ತು ಅಕ್ಕಿ ಇಬ್ಬರೂ ಆರು ತಿಂಗಳು ಸೆರೆಯೊಳಗಿರಬೇಕೆಂದು 
ರಾಜಾಜೆ ಮಾಡಿ ಅವರಿಬ್ಬರನ್ನೂ ಗೌತಮರ ವಶಕ್ಕೊಪ್ಪಿಸಿ ಮುಂದಿನ ಪಯಣ 
ಸಾಗಬೇಕೆಂದು ವಿಭೀಷಣನಿಗೆ ಹೇಳಿದನು. 

ರಾಜರ ಮಾತು ಅದರಲ್ಲಿಯೂ ಅಕ್ಕಿ ತಿನ್ನುವವರ ಮಾತು ಹೇಗೆ ನಂಬುವು 
ದೆಂದು ನರೆದಲೆಗನಿಗೆ ಅನುಮಾನ ಬಂದಿರಬೇಕು. ಆ ಕಾರಣ ಹೇಳುತ್ತಾನೆ 


ನರೆದಲೆಗ : 


ಕನಕದಾಸರ ರಾಗಿ ರಾಮಾಯಣ ಕ ೧೭೩ 


ಸೆರೆಗೆ ನಮ್ಮನು ನೂಕಿ ದೇವರು 

ಸಿರಿಯ ಮದದಲಿ ಮರೆದು ಕಳೆದರೆ 
ಸಲಹುವರಾರು ನಿಮ್ಮೆಯ ಕರುಣ ಹೊರತಾಗಿ 
ಧರೆಯೊಳಿನ್ನ ಪಕೀರ್ತಿ ನಾರಿಯ 

ಸೆರಗ ಪಿಡಿವುದೆ ಲೇಸೆನ್ನುತಲಿ 

ಕರಮುಗಿದು ಪೇಳಿದನಾಗ ನರೆದಲೆಗಾ 


ಹಾಗೆ ಮಾಡುವುದಿಲ್ಲ ಎಂದು ಕರುಣಾಸಾಗರನಾದ ಶ್ರೀರಾಮ ಮಾತು 
ಕೊಟ್ಟು ಅಯೋಧ್ಯೆಯ ಕಡೆಗೆ ತನ್ನ ಸಯಣವನ್ನು ಮುಂದುವರಿಸಿದ. ದಾರಿ 
ಸಾಗಿಸಿ ಅಯೋಧ್ಯಾಪುರಿಯನ್ನು ತನ್ನರಸಿ ಲಕ್ಷ್ಮಣ ಭರತ ಶತ್ರು ಘ್ನಾದಿ ಬಾಂಧವರ 
ಸಮೇತ ತಲುಪಿದನು. ಹೀಗೆ ತಲಪಲು ಸುಮಾರು ಆರೇಳು ತಿಂಗಳು ಹಿಡಿಯಿತು. 

ಅನಂತರ ಸಟ್ಟಾಭಿಷೇಕದ ಏರ್ಪಾಡು ನಡೆಯಿತು... ಆ ಮಹೋತ್ಸವಕ್ಕೆ 

ಸಕಲ ರಾಜರುಗಳು, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ವಾಮದೇವ, ಅಗಸ್ತ್ಯ, 
ಕಣ್ವ, ಅಂಗೀರಸ, ಮಾರ್ಕಂಡೇಯ, ವಾಲ್ಮೀಕಿ ಮುಂತಾದ ಮುನಿಪೋತ್ತಮರೂ, 
ವಿದ್ವಾಂಸರೂ, ಕವೀಶ್ವರರೂ ನೆರೆದರು. ಶುಭ ಮುಹೂರ್ತದಲಿ ರಾಮನಿಗೆ 
ಪಟ್ಟಿ ವನು ಕಟ್ಟಿದರು. ಆಗ ಸಾರಸಂಗೀತ, ವಿನೋದ, ವರಕಾಂತಾ ಜನಕೆ 
ಒಪ್ಪುವ ಕೇಳಮೇಳ, ಚಾರುನೃತ , ಗೀತೆಗಳು ನಡೆದುವುಈಗಲೂ ನಡೆಯು 
ವಂತೆ. ಯಾಚಕರಿಗೆ, ಪಂಡಿತರಿಗೆ, ಭೂಸುರರಿಗೆ, ಗಾಯಕರಿಗೆ, ಮಲ್ಲರಿಗೆ, 
ಕನಿವರರಿಗೆ ಧೇನು ಕನಕಾಂಬರ ಸುವಸ್ತುಗಳನ್ನು ಕರೆದು ಕೊಟ್ಟರು. 

ಸಬ್ಬಾಭಿರಾಮ ಪಟ್ಟಾಭಿಷೇಕದ ಆನಂದದಲ್ಲಿ ರಾಗಿಗೆ ಕೊಟ್ಟ ಮಾತನ್ನು 
ಮರೆಯಲಿಲ್ಲ. ಪಟ್ಟಾಭಿಷೇಕದ ಮಾರನೇ ದಿನವೇ ತನ್ನ ಓಲಗದಲ್ಲಿ ಕುಳಿತು 
ನಸುನಗುತ್ತಾ "ನರೆದಲೆಗ ಮತ್ತು ವ್ರೀಹಿ ಸೆರೆಯೊಳಗಿದ್ದಾರೆ. ಇಲ್ಲಿಗೆ ಏಳು 
ತಿಂಗಳಾಯಿತು. ಅವರನ್ನು ಪಾಲಿಸಲುಬೇಕು. ಆಂಜನೇಯ ನೀ ಹೋಗಿ 
ಕರೆದು ತಾ? ಎಂದು ಅಪ್ಪಣೆಮಾಡಿದನು. 

ಹೈ ಹಸಾದವೆನುತ ಹನುಮ ಹೊರಟು ಸೆಂಚನದಿಯ ಬಳಿಗೆ ಹೋಗಿ 
ಗೌತಮರನ್ನು ಕಂಡು ಅವರ ಕಾವಲಿನಲ್ಲಿ ಸೆರೆಮನೆಯೊಳಗಿದ್ದ ಪ್ರತಿವಾದಿಗಳ 
ನೊಡಗೊಂಡು ಮುನಿಗಳನ್ನೂ ತನ್ನ : ಜೊತೆ ಕರೆದುಕೊಂಡು ಅಯೋಧ್ಯೆಗೆ 
ಹಿಂದಿರುಗಿ ರಾಜಮಂದಿರಕ್ಕೆ ಬಂದನು. ರಾಮನೊಡನೆ ವನವಾಸಕ್ಕೆ ಹೋಗದ 
ಕೌಸಲ್ಯೆ, ಸುಮಿತ್ರೆ, ಕೈಕೆ, ಭರತ, ಶತ್ರುಘ್ನಾದಿಗಳು ರಾಗಿಯನ್ನು ಕಂಡು 
ಅಚ್ಚರಿಸಟ್ಟರಬೇಕಲ್ಲವೆ! 

ವ್ಯವಹಾರವನ್ನು ಬಗೆಹರಿಸುವ ಉದ್ದೇಶ ರಾಮ ನೆನೆದನು ಹೃದಯ 
ಸುಥೆಯಲಿ. ಆ ಕ್ಷಣವೇ ತೈಭುವನಕರ್ತರು ಇಂದ್ರ ಮೊದಲಾದವರು ಬಂದ 
ಗಯೋಧ್ಯಾಪುರಸತಿಧಾಮನೋಲಗಕೆ : 


೧೭೪ ಕನಕದಾಸ ಪ್ರಶಸಿ ಗ್ರಂಥ 


ಅದು 


ವಸುಗಳಮರಪ್ರಸರ ಭುಜಂಗಾಮರ 

ರನು ಕಿನ್ನರರ ಯಕ್ಸೆ ರಾಕ್ಚಸ 

ಶಶಿರನಿಗಳಾದಿತ್ಯ ನಿದ್ಯಾಧರರು ಗುಹ್ಯಕರು 
ನಸುಧೆಯಮರರು ಕ್ಸತ್ರಿಯರು ಜೋ 

ಯಿಸರು ವೈಶ್ಯ ಚತುರ್ಥರು ಸನ್ನುತ 

ಕುಶಲ ವಿದ್ಯಾಧಿಕರು ನೆರೆದುದು ನೃಪನ ಸಭೆಯೊಳಗೆ 


ಇಂತೆಸೆವ ಸಭೆಗೆ ಸೆರೆಮನೆಯೊಳಿದ್ದ ನರೆದಲೆಗ ಮತ್ತು ವ್ರೀಹಿಯರನ್ನು 
ಕರೆದುತಂದರು. ಹೇಗೇ ಆಗಲಿ ನರೆದಲೆಗ ಬಡವ, ವಿನಯ ಕಲಿತವ. ಆತ 
ನಿಂತು ಕರಗಳ ಮುಗಿದು "ಧರಣೀಕಾಂತ ರಘುವರ ನೀ ಸುಬುದ್ಧಿ ಯಾವೆಂತು 
ನಮಗರುಹುವಿರಿಯದಾ ಪೇಳೆಂದನು, 

ಹೀಗೆ ಹೇಳಿದಾಗ ರಾಮನೃಪಾಲ ಘನ ತಪೋಮಹಿಮರಿಗೆ ನುಡಿದನು 
"ಮನವ ವಂಚಿಸಲಾಗದೀ ಧರ್ಮವನು ನೆರೆತಿಳಿದು ಅನುನಯದಿ ಪೇಳಿ? ಎಂದು. 

ಮುನೀಂದ್ರರು ಅನುಮಿಷರನೀಕ್ಷಿಸಿದರು. ಭಾರ್ಗವರಾಮ ಇಂದ್ರನ ಕಡೆ 
ನೋಡಿ "ಇವರೊಳಗೆ ಗುಣಸಾರವನು ಪೇಳಿ? ಎಂದನು. 

ಇಂದ್ರ ನಸುನಗುತ್ತಾ " ಸಾರಹೃದಯನು ನರೆದಲೆಗ ನಿಸ್ಸಾರನೀ ಪ್ರೀಹಿ? 
ಎಂದು ತನ್ನ ಅಭಿಮತವನ್ನು ಮುಚ್ಚುಮರೆ ಇಲ್ಲದೆ ಹೇಳಿಬಿಟ್ಟ. 

ಮುಂಚೆಯೇ ಅಕ್ಕಿಗೆ ಈ ವಿಚಾರ ಗೊತ್ತಾಗಿದ್ದರೆ ಲಂಚ ಗಿಂಚ ಕೊಟ್ಟ 
ಇಂದ್ರನನ್ನು ಒಲಿಸಿಕೊಳ್ಳುತ್ತಿದ್ದನೋ ಏನೋ. ಬಹುಶಃ ಅಕ್ಕಿ ತಿಳಿದುಕೊಂಡಿದ್ದ 
ಅಂತ ಕಾಣುತ್ತೆ, ಅಮೃತಪಾನ ಮಾಡುತ್ತಾ ರಂಭೆ, ಊರ್ವಶಿಯರೊಡರೆ 
ಆನಂದದಲ್ಲಿ ಮೆರೆಯುವ ಇಂದ್ರ ತೆಳ್ಳಗೆ ಬೆಳ್ಳಗಾಗಿಹೋಗಿದ್ದ ತನ್ನನ್ನು ನೋಡಿ 
ಮೆಚ್ಚುವನು ಎಂದು. ಆದರೆ ಇಂದ್ರ ಒಳ್ಳೇ ಗೊಬ್ಬಳಿ ತುಂಡಿನಂತಿದ್ದ ರಾಗಿ 
ಯನ್ನು ಮೆಚ್ಚಿ ಅದನ್ನು ಮುಚ್ಚಿಕೊಳ್ಳದೆ ಹೇಳಿಬಿಟ್ಟ. 

ರಾಗಿಯನ್ನು ಮೆಚ್ಚಿದ್ದು ಕೇಳಿ ಆಂಜನೇಯನಿಗೆ ಬಹು ಖುಷಿಯಾಯಿತು 
ಅಂತ ಕಾಣುತ್ತೆ--ತನ್ನ ವಸ್ತಾದಿ ಗೆದ್ದನಲ್ಲ ಎಂದು. ಅಕ್ಕಿ ತಿಂಬರ ಗುರುವಾದ 
ನಾರದರು ಯಾವುದಕ್ಕೂ ಅಸ್ತು ಅನ್ನಬೇಕಲ್ಲ. ಹಾಗೆ ಮಾಡದೆ ಅವರೇನಾದರೂ 
ತಂದುಹಾಕಿದರೆ ಏನು ಗತಿ ಎಂದು ಆಂಜನೇಯ ಸನ್ನೆಯಲಿ ನಾರದನ ಕಡೆ 
ನೋಡಿದನು. ನಾರದರಿಗೂ ಸಾಕಾಗಿಹೋಗಿತ್ತು, ಇಲ್ಲಿಯವರೆಗೂ ನಡೆದ 
ರಾಮಾಯಣವನ್ನು ನೋಡಿ ಅಂತ ಕಾಣುತ್ತೆ. ಮತ್ತೆಲ್ಲಿ ಹಗರಣ ಆರಂಭವಾಗಿ 
ಬಿಡುವುದೋ ಎಂದು ಹೆದರಿದ ಅವರು, ರಾಮ ನಾಲ್ಕು ದಿವಸವಾದರೂ ಸೀತೆ 
ಯೊಡನೆ ಸುಖವಾಗಿ ಸಂಸಾರ ಮಾಡಿಕೊಂಡಿರಲಿ ಎಂದು ಕೊನೆಗೆ ಒಳ್ಳೆಯ 
ಮನಸ್ಸು ಮಾಡಿದ ಅವರು, " ಅಹುದು, ಸುರಸನ ಮಾತು ನಿಶ್ಚಯವಹುದು. 
ನರೆದಲೆಗನೇ ಸಮರ್ಥನು, ಬಹಳ ಬಲಯುತ. ಸೆರೆಗೆ ತಳ್ಳಿ ದರೆ ಕಾಂತಿಗೆಡಲಿಲ್ಲ. 


ಕನಕದಾಸರ ರಾಗಿ ರಾಮಾಯಣ ೧೭೫ 


ಬ 


ಸಹಜವಿದು ಸರಪಕ್ಟವಾದಡೆ ನ್ರೀಹಿ ಕರಗಿ ಕಂದಿದನು ಸೆರೆಯಲಿ ನಿಹಿತನಿದು? 
ಎಂದು ನುಡಿದರು. ' 
ಕಪಿಲಮುನಿಯೂ ಹಾಗೆಯೇ ಹೇಳಿದನು. ಅಷ್ಟೇ ಅಲ್ಲದೆ "ನೆಲ್ಲಿನಲಿ 
ಗುಣವೇನು? ಭಾಗ್ಯದಿ ಬಲ್ಲಿದರ ಪತಿಕರಿಸುವನು? ಎಂದು ಅಕ್ಕಿಯನು ಅಲ್ಲ 
ಗಳೆದನು. ಇಡೀ ಸಭೆ ಎಲ್ಲ ಒಂದೇ ಕೊರಳಿನಲ್ಲಿ ನರೆದಲೆಗನೇ ಹೆಚ್ಚು ಎಂದು 
ವೋಟುಮಾಡಿದರು. 
ಆಗ ರಾಮನೃಪಾಲ " ನೆರೆಮೆಚ್ಚಿ ಕರೆದು ಕೊಟ್ಟನು ತನ್ನ ನಾಮವ. 
ಧರೆಗೆ ರಾಘವನೆಂಬ ಸೆಸರಾಯಿತಿರಡೆ.? | 
ಹೀಗೆ ನರೆದಲೆಗನಿಗೆ ರಾಘವನೆಂಬ ಹೆಸರು ಬಂದು ಇಡೀ ರಾಷ್ಟ್ರವೇ 
ಪ್ರಶಸಿ,ಯನ್ನಿತ್ತು ಗೌರವಿಸಲು “"ವ್ರೀಹಿ ನಾಚಿದರು ಸಭೆಯಲಿ. ಶಿರವ 
ಬಾಗಿಸಿದ.? 
ರಾಘವನೈತಂದು ರಾಮನ ಸಿರಿಚರಣಕಭಿನಮಿಸಿದನು. ದೇವಾಸುರರು 
ಕೊಂಡಾಡಿದರು. ಅರಸಿ ಮುತ್ತಿನ ಸೇಸೆಯನ್ನು, ಭೂಸುರರು ಮಂತ್ರಾಕ್ಪತೆ 
ಯನ್ನು ಇತ್ತು ಉಪಚರಿಸಿದರು. ಮುನಿವರರು ರಾಗಿಯನ್ನು ಪೊಗಳಿದರು. 
ಒಬ್ಬರು ಸನ್ಮಾನಮಾಡಲಿಕ್ಕೆ ಆರಂಭಿಸಿದರೆ ಸಾಕು, ಎಲ್ಲರೂ ನಾನು 
ಮುಂದೆ, ತಾನು ಮುಂದೆ ಎಂದು ಬರುತ್ತಾರೆ, ಅದೇ ರೀತಿ ಮಾಡಲು. 
ಒಬ್ಬೊಬ್ಬರು ಒಂದೊಂದನ್ನು ಕೊಟ್ಟು ಗೌರವಿಸಿದರು: 


ಸರಸಿಜಾಕ್ಸನುಬ್ಬಿ ಕೊಟ್ಟಿನು 

ಕರ ಕಮಂಡಲ ಪಾತ್ರೈಯನು ಶಂ 

ಕರ ತ್ರಿಶೂಲವನಿತ್ತು ಕಾಲದಂಡವನು 

ನಾರದನು ಚಕ್ರವನು ಕೊಟ್ಟನು 

ವಾಸವನುಧುತರದ ಕೂರಿಗೆಯನು 

ಕೊಟ್ಟಿ ನು ಉರೆಗಪತಿ ವಾಸುಗಿಗಳಿತ್ತರು ನೇಣುಪಾಶಗಳ 


ಧನಪನಿತ್ತನು ಯಂತ್ರರಕ್ಟೆಯ 
ಬನದೊಳಿಹ ಮೂಲಿಕೆಯ ಮಂತ್ರಾದಿ 
ವಿನಯದಿಂದಲಿ ಭೂಮಿಯನು ವರಕಾಲಭೈರವನು 
ಇನಶಶಿಗಳಾದರಿಸಿಕೊಟ್ಟಿರು 

ನತರದ ಜಲ್ಲರಿಯ ವರುಣನು 
ಕನಕಮಣಿ ನಿರ್ಮಿತದ ಕರಗವನಿತ್ತು ಮನನಲಿದು 


ಪಾರ್ವತಿ ಸುಮ್ಮನಿರುತ್ತಾಳೆಯೇ? ತನ್ನ ಮಹಿಳಾಮಂಡಲಿಯನ್ನೆಲ್ಲಾ 
ಕರೆಸಬಿಟ್ಟಳು ರಾಗಿಯನು ತಿಂಬವರ ಸೇನೆಗೆ, 


೧೭೬ ಕನಕದಾಸ ಪ್ರಶಸ್ತಿ ಗ್ರಂಥ 


ಕರೆಸಿದಳು ಶರ್ವಾಣಿ ತನ್ನಯ 

ಪುರುಳು ಬಳಗವನೆಲ್ಲ ನೀನೀ 

ಧರಣಿಯಲಿ ಸತಿರೂಪತಾಳ್ಸ ಗಣಿತದ ಮನೆಗಳಲಿ 
* * ಗೆಡಿಸದೆ ಸರ್ವಭೂತಾತ 

ರಿಗೆ ಪಕ್ಕಾನ್ಸವನು ನೀಡೆಂದುರು 

ತರದ ಪ್ರೇಮದಲಿ ಕಳುಹಿದಳಗಜೆ ಕರುಣದಲಿ 


ಎಷ್ಟೊಂದು ವರಗಳು. ನಮ್ಮ ರಾಘವನಿಗೆ! ಅಷ್ಟೇ ಅಲ್ಲ, ಸಭಿಕರೆಲ್ಲ 
"ಭೂತಳದ ಜನರೊಡನೆ ವಿಖ್ಯಾತನಾಗೆಂದು' ಹರಸಿದರು. 

ವರಗಳನ್ನೂ ಆಶೀರ್ವಾದವನ್ನೂ ಸಡೆದ ಶ್ರೀರಾಮನ ಪರಮ ಭಕ್ತನಾದ 
ಆಂಜನೇಯನಿಗೂ ಒಂದಿಷ್ಟು ಹೊಟ್ಟಿ ಕಿಚ್ಚು ಬಂದಿರಬೇಕು ತಾನಿಷ್ಟು ಭಕ್ತಿ 
ಯಿಂದ ಸೇವೆಸಲ್ಲಿಸಿದರೂ ವರವಾಗಲೀ ಆಶೀರ್ವಾದವಾಗಲೀ ಇಲ್ಲಿಯವರೆಗೂ 
ದೊರೆಯಲಿಲ್ಲವಲ್ಲ ಎಂದು. ಆತ "ಇನಕುಲೇಂದ್ರನ ಪದಕೆ ವಂದಿಸಿ ಬಿನ್ನೈಸಿ 
ದನು ನೀವಾತನಿಗೆ ನಾಮಾಂಕಿತವನಿತ್ತಿರಿ. ನಾನು ನಿಮ್ಮನ್ನು ಅಗಲುವೆನೆ. 
ಮುಂದೆ ನನಗೇನುಗತಿ? ಎಂದು ಕೇಳಿದನು. ರಾಮ ನಸುನಗೆ ನಕ್ಕು ನುಡಿದನು 
" ಇಷ್ಟವೆ ನಿನಗೆ ನಿನ್ನ ಭಿಧಾನವಾಗಲಿ? ಎಂದು. 

ಆಗ ಹನುಮನಾಡಿದ ಮಾತು ಬಹಳ ಸೊಗಸಾಗಿದೆ. ಅವನ ಕೇರ್ತಿಗೆ 
ಕಳಸನಿಟ್ಟಂತಾಗಿದೆ. 


ಸೇವಕನ ಹಿಂದುಳಿದು ದೇವರು 
ನೀವು ಮುಂದಡಿ ಇಡಲಾ ನಿಮ್ಮ 
ಡಿಪಾದ ಗುಣ. 


ಇಂಥ ಮಾತುಗಳನ್ನು ಹನುಮನ ಬಾಯಿಂದ ಕೇಳಿದ ರಾಮ 


ನಾವು ಜನನದಿ ಮುಂದು ಕಲಹದ R 
ಠಾನಿನಲಿ ನಾ ಮುಂದೆ ನಡೆಯಂ 
ದೀ ವಿಚಾರನ ತಿಳುಹಿದನು ಅನಿಲಜನಿಗೆ 


ಆಗ ವಿಭೀಷಣ ನಸುನಗುತ ಸನ್ನೆಯಲಿ ನಿಷ್ಕವಕನ ಕರೆದು ದಾನವೇಶ್ವರನ 
ಸತಿಗೆ ಈಸುಮಾನದಿಂ ಕೊಡಲು ಈರ್ವರು ನವಧಾನ್ಯದಲಿ ವಿಖ್ಯಾತರಾದರು. 

ಇತ್ತ ಸಭೆಯಲಿ ಮಾನಭಂಗವನ್ನು ಹೊಂದಿದ ವ್ರೀಹಿ ಅತಿಚಿಂತೆಯಲಿ 
ಕಡುನೊಂದು ತಲೆಗುತ್ತಿದನು ನೀರೊಳಗೆ. 

ರಾಮ ಕರುಣಾಮಯಿ ತಾನೆ. ಯಾರ ಮನಸ್ಸನ್ನೂ ನೋಯಿಸದಿರುವುದು 
ರಾಮನ ನಡತೆ. ಆತ ವ್ರೀಹಿಯನ್ನು ಕರೆದು "ಏಕಪ್ಸ ವ್ಯಸನ ನಿನಗೆ? ಈ ಭೂಮಿಯ 
ಮೇಲೆ ಬರುವ ಕ್ಲಾಮಗಾಲದಲ್ಲಿ ನರೆದಲೆಗ ಕರುಣೆಯಿಂದ ನಡೆದು ಲೋಕವನ್ನು 


ಕನಕದಾಸರ ರಾಗಿ ರಾಮಾಯಣ ೧೭೭ 


| ಕಾಪಾಡುತ್ತಾನೆಂಬ ಕಾರಣದಿಂದ ಆತನನ್ನು ಗೌರವಿಸಿದೆವು. ನೀನು ದೀನರಲ್ಲಿ, 
ದರಿದ್ರ ಜನರಲ್ಲಿ ನಿರ್ದಯನೆಂಬ ಕಾರಣದಿಂದ ಮಾತ್ರ ಹೇಳಿದೆವಲ್ಲದೆ ನಿನ್ನನ್ನು 
ಯಾವದಕ್ಕೂ ಉಪಯೋಗವಿಲ್ಲವೆಂದು ಅಲ್ಲಗಳೆಯಲಿಲ್ಲ. ನೀನು ಸುರಡೇನುನಿಗೆ 
ಸಮ. ಚಿಂತೆಯನ್ನು ಬಿಡು, ನೀವಿಬ್ಬರೂ ಧರೆಯ ಮೇಲೆ ಅತಿ ಹಿತದಿಂದ ಇನ್ನು 
ಮುಂದೆ ಇರುವುದು? ಎಂದು ಖಾಜಿನ್ಯಾಯದ ಮಾತನ್ನು ಹೇಳಿದನು. | 
ಹೇಗೇ ಆಗಲಿ ರಾಗಿಯದು ದೊಡ್ಡಗುಣ. ತಾನು ಗೆದ್ದೆನೆಂಬ ಜಂಭವಿಲ್ಲ 
ಆತನಿಗೆ. ವಿನಯಸಂಸನ್ನನಾದ ಆತ ಬತ್ತವನ್ನು ಕರೆದು ಆತನ ಕಣ್ಣೀರನ್ನು 
ತನ್ನ ಒರಟುಕ್ಸೆಗಳಿಂದ ಒರಸಿ: 
ಕಲಿತನವ ಕೈಕೊಂಡು ಸತ್ಯದ 
ಹೊಲಬು ತಪ್ಪದೆ ಚೋಳದೇಶವ 
ನೊಲಿದು ನೀಸಲಹೆಂದು ನೇಮವನಿತ್ತು ಕಳುಹಿಸಿದಾ 
ಹೀಗೆ ಬತ್ತವನ್ನು ಮದ್ರಾಸ್‌ ಸೀಮೆಗೆ ಕಳುಹಿಸಿಕೊಟ್ಟು, ರಾಗಿ 
ಮೈಸೂರು ಸೀಮೆಯಲ್ಲಿ ನೆಲೆಯಾಗಿ ನಿಂತು ಆಗಿನಿಂದ ಈಗಿನವರೆಗೆ ಗ್ರಾಮಾಂತರ 
ಪ್ರದೇಶದ ಜನರನ್ನು ಸಂರಕ್ಸಿಸುತ್ತಾ ಬಂದಿದ್ದಾನೆ. ರಾಮನಾಮವೆಷ್ಟು 
ಪವಿಶ್ರವೋ ಅವನು ಕೊಟ್ಟ ರಾಘವ, ರಾಘ, ರಾಗಿ ಎಂಬ ಹೆಸರೂ ಪವಿತ್ರವಾಗಿದೆ. 
, ಹಳ್ಳಿಯ ಬಡಜನರಿಗೆ. ಅದನ್ನು ತಿಂಬ ರಾಘವರು ಅಂದರೆ ರೈತರು ತ್ರಿ ಮೂರ್ತಿ 
ಗಳು ಕೊಟ್ಟಿ ಕಮಂಡಲ, ತ್ರಿಶೂಲ, ಚಕ್ರ, ಕೂರಿಗೆಧಾರಿಗಳಾಗಿ ನೇಣು 
ಪಾಶಗಳನ್ನು ಧರಿಸಿ ತಮ್ಮ ಇಹಲೋಕದ ಪವಿತ್ರ ಕರ್ಮವನ್ನು ಸಾಗಿಸುತ್ತಿದ್ದಾರೆ. 
ಪಾರ್ವತಿಯ ಅಪ್ಪಣೆಯಂತೆ ಈ ಲೋಕದಲ್ಲಿ ಜನ್ಮವೆತ್ತಿದ ರೈತರ ಹೆಂಡತಿಯರು: 
ಸತಿಶಿರೋಮಣಿಗಳಾಗಿ ಲೆಕ್ಕನಿಲ್ಲದಷ್ಟು ಮನೆಗಳಲ್ಲಿ ಸರ್ವ ಭೂತಾತ್ಮರಿಗೆ 
ಪಕ್ವಾನ್ನವನ್ನು ನೀಡುತ್ತಾ ಬಂದಿದ್ದಾರೆ. ಇಂದಿಗೂ ರಾಗಿ ತಿನ್ನುವವರ ಮನೆಯ 
ಆತಿಥ್ಯ ಆದರ ಅಕ್ಕಿ ತಿನ್ನುವವರ ಮನೆಯ ಆತಿಥ್ಯಕ್ಸಿಂತ ಮಿಗಿಲು. 
ರಾಗಿ ತಿಂಬರ ಔದಾರ್ಯದ ದುರುಪಯೋಗದಿಂದಲೋ ಏನೋ ಅಕ್ಕಿ 
ತಿಂಬುವರು ರಾಗಿಯನ್ನು ಮೂಲೆಗೊತ್ತುವ ಪ್ರಯತ್ನದಲ್ಲಿದ್ದಾರೆ, ದೊಡ್ಡ ದೊಡ್ಡ 
ನೀರಾನರಿ ಯೋಜನೆಗಳನ್ನು ಕೈಕೊಂಡು. ರಾಮನ ಕಾಲದ ಹಿಂದಿನ ಸೇಡನ್ನು 
ರಾಮರಾಜ್ಯ ಸ್ಥಾಸನೆಮಾಡಲು' ಯತ್ನಿಸುತ್ತಿರುವ ಈ ಕಲಿಕಾಲದಲ್ಲಿ ತೀರಿಸಿ 
ಕೊಳ್ಳಲು ಅಕ್ಕೆ ಪ್ರಯತ್ನಿಸುತ್ತಿರುವಂತೆ ಕಾಣುತ್ತದೆ. ರಾಗಿ ತಿಂಬುವರು ಕಡಮೆ 
ಯಾಗಿ ಅಕ್ಸಿ ತಿಂಬುವರು ಹೆಚ್ಚಾಗುತ್ತಿದ್ದಾರೆ. ಅದನ್ನು ತಿನ್ನುವುದೇ ಗೌರವಕ್ಕೆ 
ಕುಂದೆಂಬ ಭಾವನೆ ಬರುತ್ತಿದೆ. ಆದರೆ ಗುಣಕ್ಕೆ ಮತ್ಸರವೇಕೆ? ಸರ್ವಜ್ಞ 
ಹೇಳಿದಂತೆ ಅಕ್ಕಿ ತಿಂದು ಹಕ್ಕಿಯಂತಾಗಿ ರೋಗದಲಿ ಸಿಕ್ಕಿ ರೊಕ್ಸವ ವೈದ್ಯನಿ 
ಗಿಕುತ್ತಲಿರುವ ಎಷ್ಟೋ ಜನರು ಗುಸ್ತವಾಗಿಯಾದರೂ ರಾಗಿಯ ಸೇವನೆ ಮಾಡ 
ಲಾರಂಭಿಸಿದ್ದಾರೆ. 


೧೭೮ ಕನಕದಾಸ ಪ್ರಶಸ್ತಿ ಗ್ರಂಥ 


ರಾಜ ಮಹಾರಾಜರೂ ಅದರ ಗುಣವನ್ನು ಅರಿತುಕೊಂ ಡಿದ್ದರು. ಮುಮ್ಮಡಿ 
ರಾಜ ಒಡೆಯರು ತನಿಯಾದ ಹಿಟ್ಟಿನಿಂದ ಮುದ್ದೆ ಮಾಡಿಸಿ ಊಟಮಾಡು 
ತಿದ್ದರಂತೆ.. ಅವರು ಮಾಡಿಸಿದ ರಾಗಿ ಮುದ್ದೆಯನ್ನು ಗೋಡೆಗೆ ಹೊಡೆದರೆ 
ಚೆಂಡಿನಂತೆ ಪುಟ ಚಿಮ್ಮಿಬರುತ್ತಿತ್ತಂತೆ. ಅದಕ್ಕೋಸ್ಕರವೇ ಹಳ್ಳಿಯ ಕಡೆ ರಾಗಿ 
ಮುದ್ದೆಯನ್ನು ಈಗಲೂ ಕೃಷ್ಣಘಟ್ಟಿ ಎಂದು ಕರೆಯುತ್ತಾರೆ. 

ರಾಗಿಯನ್ನು ತಿನ್ನುವರು ರೋಗವಿಲ್ಲದೆ ಇರುತ್ತಾರೆ. ಜೋಳವೂ ಒಳ್ಳೆ ಯದೆ. 
ಆದರೆ ಅದನ್ನು ತಿನ್ನುವರು ತೋಳನಂತಾಗುತ್ತಾರೆ. ತೋಳನಂತಾಗದೆ, ಅಕ್ಕಿ 
ಯನ್ನು ತಿಂದು ಹಕ್ಕಿಯಂತಾಗದೆ ನೆಮ್ಮದಿಯಿಂದ ಜೀವನ ನಡೆಸಬೇಕೆನ್ನುವವರೆಲ್ಲ 
ರಾಗಿಯನ್ನು ಉಪಯೋಗಿಸಲಿ. ಕನಕದಾಸರ ನಾನೂರು ವರ್ಷದ ಉತ್ಸನ 
ರಾಗಿಯ ಮಹಿಮೆಯನ್ನು ಸಾರುವ ಉತ್ಸವವಾಗಲಿ. 


[CFS 


ರಾಗೀಕಿ ಜೈ 
ರಾಮಧಾನ್ಯಕೀ ಜೈ 
ರಾಮಧಾನ್ಯಚರಿತ ಬರೆದ ಕನಕದಾಸಕೀ ಜೆ 


207-65. ಬೆಂಗಳೂರು ಸಿಟಿ ಬೆಂಗಳೂರು ಪ್ರೆಸ್ಸಿ ನಲ್ಲಿ ಸೂಪರಿಂಬೆಂಡೆಂಟರಾದ 


"ಟಬ. ಕೆ. ಬಾಲಕ ಷ ನ್‌ರವರು ಮುದಿ, ಸಿರುವರು, 
ಲಣ J 


ಟ್‌ 
ತಗೆ 


ಕ್ತ 


ತ 


ಸ್ರ 


ps 


er 


AEE ಕ 3 
: p Hai 
Wo ತ 
RS ಟಿ 


